ಆಧುನಿಕ ಹೃನಾಗಾರ ದನಗಳ ನಿರ್ವಹಣೆ 


ಮೂಲ 
ರಿಚಾರ್ಡ್‌ ಎಫ್‌ ಡೇವಿಸ್‌ 


ಅನುವಾದ 
ವಿ ಸಿ ಹಿತ್ತಲಮನಿ 
ಎಂ ಸತ್ಯನಾರಾಯಣರಾವ್‌ 
ಸಿಕೆ ಪರಶುರಾಮಯ್ಯ 
ಜಿ ಆರ್‌ ಚನ್ನಬಸಪ್ಪ 
ಜಿ ಜಯಮ್ಮ 








ಕನ್ನಡ ಅಧ್ಯಯನ ವಿಭಾಗ 
ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು - 24 


ಪ್ರಕಟಣೆ: 85 


ಆಧುನಿಕ 'ಹೈನಾಗಾರ ದನಗಳ ನಿರ್ವಹಣೆ 


ಮೂಲ 
ರಿಚಾರ್ಡ್‌ ಎಫ್‌. ಡೇವಿಸ್‌ 
ಅನುವಾದ 
ವಿ. ಸಿ. ಹಿತ್ತಲಮನಿ 
ಎಂ. ಸತ್ಯನಾರಾಯಣರಾವ್‌ 
ಸಿ. ಕೆ. ಪರಶುರಾಮಯ್ಕೆ 
ಜಿ. ಆರ್‌. ಚನ್ನಬಸಸ್ಪ 
ಜಿ. ಜಯಮ್ಮ 


1979 


ಕನ್ನಡ ಅಧ್ಯಯನ ವಿಭಾಗ 
ಕೃಷಿ ವಿಶ್ವವಿದ್ಯಾನಿಲಯೆ, ಜಿಂಗಳೂರು-560024 


ಮೂಲ -- ಮಾಡರ್ನ್‌ ಡೇರಿ ಕ್ಯಾಟಿಲ್‌ ಮ್ಯಾನೇಜ್‌ಮೆಂಟ್‌, ಭಾಷಾಂತರ -- 
ಅಧುನಿಕ ಹೈನಾಗಾರ ದನಗಳ ನಿರ್ವಹಣೆ (ಕೃಷಿ ವಿಶ್ವವಿದ್ಯಾನಿಲಯದ ಕನ್ನಡ 
ಅಧ್ಯಯನ ವಿಭಾಗದಿಂದ ಸಿದ್ಧಗೊಂಡು ಸಂವಹನ ಸಮಿತಿ ಪ್ರಕಾಶಿತ). ಪ್ರಥವ್ಮ 
ಮುದ್ರಣ 1979, ಪ್ರತಿಗಳು-1000 ಪುಟಗಳು, ೫x+402 

ಬೆಲೆ ; ಸಾದಾಪ್ರತಿ ರೂ. 25-00 ಕ್ಯಾಲಿಕೋ ಪ್ರತಿ ರೂ. 30-00 


© ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು-560024 


ಪ್ರಧಾನ ಸಂಪಾದನೆ 
ವೀ. ಚ. ಹಿತ್ತಲಮನಿ 


ಕಲೆ 
ಕೆ. ನಿದ್ಕಾಧರಯ್ಕ 


ತ್‌ 
A ಅನಿಲಜ್ಯೋತಿ ಪ್ರಿಂಟರ್ಸ್‌. 
ರಾಜಾಜಿನಗರ, ಬೆಂಗಳೂರು-560010 


ಕುಲಪತಿಗಳ ಹಾರೈಕೆ 


ಇಂದಿನ ವಿಶ್ವದಲ್ಲಿನ ಹಲವಾರು ಸಮಸ್ಯೆಗಳಿಗೆ ಕೃಷಿ ಉತ್ಪಾದನೆಯ ಹೆಚ್ಚಳವೇ 
ಬಹುಮಟ್ಟಿಗೆ ಪರಿಹಾರ ಒದಗಿಸಲು ಸಾಧ್ಯ. ಕೃಷಿ ಉತ್ಪಾದನೆಯ ಹೆಚ್ಚಳವು ಕೃಷಿ 
ಸಂಶೋಧನೆಗಳ ಫಲಿತಾಂಶಗಳ ಅಳವಡಿಸುವಿಕೆಯನ್ನು ಅವಲಂಬಿಸಿದೆ. ಕಳೆದ ಒಂದು 
ದಶಕದಲ್ಲಿ ಕೃಷಿ ಸಂಶೋಧನೆಯು ನಾನಾ ಮುಖವಾಗಿ ಬೆಳೆದಿದೆ, ಅದರ ಪ್ರಯೋಜನ 
ವನ್ನು ಕೆಲವು ರೈತರು ಪಡೆದಿದ್ದಾರೆ. ಅವರಲ್ಲಿ ಕೆಲವರು ಹೆಚ್ಚಿನ ಪ್ರಗತಿಯನ್ನು ಸಾಧಿಸಿ 
ಜಾಗತಿಕ ಗರಿಷ್ಠ ಸಾಧನೆಯನ್ನು ನಾವೂ ಸಾಧಿಸಲು ಸಾಧ್ಯವೆಂಬ ಭರವಸೆಯ 
ದೃಷ್ಟಾಂತವೆನಿಸಿದ್ದಾರೆ. ಈ ಅಳವಡಿಕೆ ಹಾಗೂ ಸಾಧನೆಗಳು ಕೆಲವರ ಸ್ವತ್ತಾಗಿ ಉಳಿ 
ಯದೆ ಸಾರ್ವಶ್ರಿಕವಾಗಬೇಕು. ಆಗ ರಾಷ್ಟ್ರದಲ್ಲಿ ನಿಜವಾದ ಕೃಷಿ ಪ್ರಗತಿ ಹಾಗೂ ಸಾಮಾ 
ಜಿಕ ಕಲ್ಯಾಣ ಮೂಡಿ ಬರುತ್ತವೆ. ಈ ಕಾರ್ಯ ಸಾಧನೆಯಲ್ಲಿ ಕೃಷಿ ವಿಜ್ಞಾನ ಸಾಹಿತ್ಯ 
ರಚನೆಯು ಮಹತ್ವದ ಅಂಶವಾಗಿದೆ. ಈ ದೃಷ್ಟಿಯಲ್ಲಿ ಕೃಷಿ ವಿಜ್ಞಾನ ಪುಸ್ತಕಗಳು 
ಪ್ರಾದೇಶಿಕ ಭಾಷೆಯಲ್ಲಿ ಪ್ರಕಟವಾಗುತ್ತಿರುವುದು ಔಚಿತ್ಯ ಪೂರ್ಣವಾಗಿದೆ. 


ಸ್ವಾತಂತ್ರ್ಯಾನಂತರದ ಅಭ್ಯುದಯದ ಹಲವಾರು ಯತ್ನಗಳಲ್ಲಿ ರಾಷ್ಟ್ರೀಯ 
ಭಾಷೆಗಳ ಅಭಿವೃದ್ಧಿಯೂ ಒಂದು. ಹಿಂದಿ ಭಾಷೆಯೊಂದಿಗೆ ಇತರ ಎಲ್ಲ ಪ್ರಾದೇಶಿಕ 
ಭಾಷೆಗಳ ಬೆಳವಣಿಗೆ ನಡೆಯಬೇಕೆಂದು ಸಂಸತ್ತು ನಿರ್ಧರಿಸಿದೆ. ಹಲವಾರು ಭಾಷೆಗಳು 
ಬಳಕೆಯಲ್ಲಿರುವ ನಮ್ಮ ರಾಷ್ಟ್ರದಲ್ಲಿ ಎಲ್ಲ ಭಾಷೆಗಳು ಸಮತೂಕವಾಗಿ ಬೆಳೆದು ಬಂದಾ 
ಗಲೇ ರಾಷ್ಟ್ರದ ಸಮಗ್ರತೆ ಬೆಳೆದು ಬರುತ್ತದೆ. ಈ ಭಾಷೆಗಳು ಸಾಕಷ್ಟು ಅಭಿವೃದ್ಧಿ 
ಹೊಂದಿದಾಗ ಶಿಕ್ಷಣ ಮಾಧ್ಯಮಗಳಾಗಲು ಸಮರ್ಥವಾಗುತ್ತವೆ. ನಾಡಿನ ಭಾಷೆಗ 
ಳೆಲ್ಲವನ್ನೂ ಶಿಕ್ಷಣ ಮಾಧ್ಯಮಗಳಾಗುವಂತೆ ಬಲಗೊಳಿಸುವ ಹೊಣೆ, ವಿವಿಧ ವಿಶ್ವ 
ವಿದ್ಯಾನಿಲಯಗಳದ್ದು. ಅದಕ್ಕನುಗುಣವಾಗಿ ಪ್ರಾದೇಶಿಕ ಭಾಷೆಗಳು ಕೃಷಿ ಶಿಕ್ಷಣ 
ಮಾಧ್ಯಮಗಳಾಗುವಂತೆ ಸಿದ್ಧತೆಗಳನ್ನು ಮಾಡಿ ಕೊಳಬೇಕಾದದ್ದು ಕೃಷಿ ವಿಶ್ವವಿದ್ಯಾ 
ನಿಲಯಗಳ ಕೆಲಸವಾಗಿದೆ. ನಮ್ಮ ಕೃಷಿ ವಿಶ್ವವಿದ್ಯಾನಿಲಯವು ಈ ಕಾರ್ಯಸಾಧನೆ 
ಗೋಸುಗ ಕನ್ನಡದಲ್ಲಿ ಕೃಷಿ ಸಾಹಿತ್ಯ ನಿರ್ಮಾಣ ಕೈಗೆತ್ತಿಕೊಂಡಿದೆ. ಇಷ್ಟು ದಿನ 
ಇಂಗ್ಲಿಷ್‌ ಭಾಷೆಯಲ್ಲಿಯೇ ಶಿಕ್ಷಣ ಪಡೆದು, ಬಳಕೆ ನಡೆಯಿಸಿದ ಶಿಕ್ಷಕರು ಹಾಗೂ 


iv 


ವಿಜ್ಞಾನಿಗಳಿಗೆ ಒಮ್ಮೆಲೇ ಪ್ರಾದೇಶಿಕ ಭಾಷೆಗಳಲ್ಲಿ ಗ್ರಂಥ ರಚನೆ ಮಾಡುವುದು ಸುಲಭ 
ಕಾರ್ಯವೇನಲ್ಲ. ಇಂಥದರಲ್ಲಿ ಈ ಕೆಲಸ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾರಂಭ 
ವಾದ ಅಲ್ಪಾವಧಿಯಲ್ಲಿ ಶತ ಗ್ರಂಥಗಳು ಪ್ರಕಟಗೊಂಡು ಜನಪ್ರಿಯವಾದುದು 
ಅತ್ಯಂತ ಹೆಮ್ಮೆಯ ಸಾಧನೆ. 


ಉಪಯುಕ್ತ ಸಂಶೋಧನಾಧಾರಿತ ಆಳ ಅಭ್ಮಾಸದ ಫಲವಾಗಿ ಸೃಷ್ಟಿಗೊಂಡ 
ಕೃಷಿ ವಿಜ್ಞನ ಗ್ರಂಥಗಳು ನಮ್ಮ ರಾಜ್ಯದ ಕೃಷಿ ವಿದ್ಯಾರ್ಥಿ ಹಾಗೂ ಕೃಷಿರರಿಗೆ 
ಅಮೂಲ್ಕ ಕೊಡುಗೆಗಳಾಗುವುವರಲ್ಲಿ ಸುದೇಹವಿಲ್ಲ. ಈ ಕಾರ್ಯ ಮಿಂಚಿನ ವೇಗ 
ದಿಂದ ನಡೆಯಲೆಂದು ನಾನು ಹಾರೈಸುತ್ತೇನೆ. 


ಕಪಿ ವಿಶ್ವವಿದ್ಯಾನಿಲಯ ಹ. ರಾ. ಅರಕೇರಿ 
ಬೆಂಗಳೂರು-560024 ಕುಲಪತಿಗಳು 


ಸಂಪಾದಕರ ಮಾತು 


ಹೈನುಗಾರಿಕೆ ಲಾಭದಾಯಕ ಉದ್ಯಮ. ಪೌಷ್ಟಿಕ ಆಹಾರವಸ್ತುಗಳಾದ ಹಾಲು 


ಕ 


ಮತ್ತು ಬೆಣ್ಣೆಗಳ ಉತ್ಪಾದನೆಯು ತೃಪ್ತಿಕರವಾಗಿ ನಡೆಯಬೇಕಾದಲ್ಲಿ ಹೈನೋದ್ಯಮ 


ತುಂಬಿಕೊಂಡು ಬೆಳೆಯಬೇಕು. ಹೈನೋದ್ಯಮದ ಯಶಸ್ಸು ಶ್ರೇಷ್ಠ ಹೈನುದನಗಳ 
ಆಯ್ಕೆ ಹಾಗೂ ಆರೈಕೆ. ಅವುಗಳಿಗೆ ಸತ್ವಶಾಲಿಯಾದ ಆಹಾರ ಹಾಗೂ ಆರೋಗ್ಯಕರ 
ವಸತಿ ಒದಗಿಸುವಿಕೆ, ಅವುಗಳನ್ನು ರೋಗರುಜಿನಗಳಿಂದ ಸಂರಕ್ಷಿಸುವಿಕೆ ಮತ್ತು ಶುದ್ಧ 
ಹಾಲಿನ ಉತ್ಪಾದನೆ ಹಾಗೂ ಮಾರಾಟಗಳನ್ನು ಆಧರಿಸಿದೆ. ದೊಡ್ಡಗಾತ್ರದ 
ಹೈನುಗಾರಿಕೆಗೆ ಆಧಿಕ ಬಂಡವಾಳದ ಜೊತೆಗೆ ಸಾಕಷ್ಟು ಆಳುಕಾಳಿನ ಸೌಕರ್ಯ, 


ಕಾರ್ಯಕ್ಷಮ ನಿರ್ವಕಣೆ ಮತ್ತು ತಾಂತ್ರಿಕಜ್ಞಾನಗಳು ಅವಶ್ಯವಾಗಿವೆ. 


ಅಮೇರಿಕೆಯ ಸಂಯುಕ್ತಸಂಸ್ಥಾನಗಳಲ್ಲಿಯ ಹೈನೋದ್ಯಮವನ್ನು ಪರಿಚಯಿಸುವ 
ಗ್ರಂಥವಿದು. ಅಲ್ಲಿ ಹಸುಗಳೇ ಹೈನಾಗಾರದ ದನಗಳು. ಅಲ್ಲಿ ಈ ಉದ್ಯಮವು 
ಬಹಳಷ್ಟು ಯಾಂತ್ರೀಕರಣಗೊಂಡಿದೆ. 


ಈ ಪುಸ್ತಕದಲ್ಲಿ ಅಧುನಿಕ ಕೃಷಿಯಲ್ಲಿ ಹೈನಾಗಾರದನ, ಕ್ಷ್ರೀರ ಸ್ರವಣ-ಹಾಲಿನ 
ಸಂಗ್ರಹ, ಹೈನುದನಗಳಿಗೆ ಆಹಾರಕೊಡುವಿಕೆ, ಹೈನಾಗಾರದನಗಳಲ್ಲಿ ಸಂತಾನೋತ್ಪಾ 
ದನೆ, ದನಗಳಿಗೆ ಕೃತಕಗರ್ಭಧಾರಣೆ, ಹೈನಾಗಾರ ಕರು ಮತ್ತು ಕಡಸು(ಮಣಕ)ಗಳನ್ನು 
ಅಭಿವೃದ್ಧಿಗೊಳಿಸುವಿಕೆ, ಹೈನಾಗಾರ ದನಗಳ ದಾಖಲೆಗಳು, ಹೈನಾಗಾರದನಗಳಲ್ಲಿ 
ವಿವಿಧ ಜಾತಿ (ನಮೂನೆ) ದನಗಳ ಮೌಲ್ಯಮಾಪನ, ಲಾಭ ಸಂಪಾದನೆಗಾಗಿ ಹೈನುದನ 
ಗಳ ಆಯ್ಕೆ ಮತ್ತು ತಳಿ ಅಭಿವೃದ್ಧಿ, ಹೈನುದನಗಳ ರೋಗಗಳು ಮತ್ತು ಪರಪಿಂಡಿ 
ಗಳು, ಹೈನಾಗಾರದನಗಳ ವಸತಿ ವ್ಯವಸ್ಥೆ, ಶುದ್ಧತಳಿಅಭಿವೃದ್ಧಿ ಉದ್ಯಮ, ಮಾರಾಟ 
ಮಟ್ಟದಲ್ಲಿ ಹಾಲಿನ ಉತ್ಪಾದನೆ, ಹಾಲು ಮತ್ತು ಹೈನಾಗಾರ ಉತ್ಪನ್ನಗಳ ಮಾರಾಟ, 
ಈ ಕೆಲವು ಅಧ್ಯಾಯಗಳಿವೆ. ಹಲವು ಉಚಿತ ಚಿತ್ರಗಳಿಂದಲೂ, ಅನೇಕ ಅಭ್ಯಸನ 
ಪ್ರಶ್ನೆಗಳಿಂದಲೂ, ಕೆಲವು ಆಧಾರಗ್ರಂಥಗಳ ಉಲ್ಲೇಖನದಿಂದಲೂ ಕೂಡಿದ ಈ 
ಗ್ರಂಥವು ವಿಷಯ ಗ್ರಹಣ, ಮನನ ಹಾಗೂ ಹೆಚ್ಚಿನ ಅಧ್ಯಯನಗಳಿಗೆ ತುಂಬ ಪರಿ 
ಣಾಮಕಾರಿಯಾಗಿದೆ. 


Vi 


ಈ ಪುಸ್ತಕದ ಸ್ವಚ್ಛಪ್ರತಿ ತಯಾರಿಸಿ ಮುದ್ರಣಕ್ಕೆ ಅನುಗೊಳಿಸಿದವರಾ 
ಶ್ರೀಮತಿ. ಜಿ. ಜಯಮ್ಮ, ಕರುಡೋದುವಿಕೆಯನ್ನು ಶ್ರೀ. ಬಿ. ಐ. ದೇವರಮನಿ, ಪಡಿ 
ಯಚ್ಚುಗಳನ್ನು ಸಿದ್ಧಪಡಿಸಿದವರು ಮೆ ಡೆಕ್ಕನ್‌ ನ್ಯೂಸ್‌ ಪ್ರಿಂಟರ್ಸ್‌ ಹಾಗೂ 
ಮೆ॥ ಇಲೆಕ್ಟ್ರೊ ಎಜೆನ್ಸೀಸ್‌ ಬೆಂಗಳೂರು ; ಅವರೆಲ್ಲರಿಗೂ ನಮ್ಮ ಕೃತಜ್ಞತೆಗಳು. 


ಕನ್ನಡ ನಾಡಿನ ಹೈನೋದ್ಯಮಗಳು, ಹೈನುಶಾಸ್ತ್ರ ಅಭ್ಯಾಸಿಗಳಾದ ವಿದ್ಯಾರ್ಥಿ 
ಗಳು, ಬೋಧಕರು, ಸಂಶೋಧಕರು, ಹೈನುದನಗಳ ಆಹಾರ ಮತ್ತು ಔಷಧಗಳ 
ಪೂರೈಕೆದಾರರು ಈ ಪುಸ್ತಕದಿಂದ ಬಹುಪ್ರಯೋಜನ ಪಡೆಯಬಲ್ಲರು. 


ಪಾಲ್ಗುಣಮಾಸ, ಕಾಳಯುಕ್ತಿನಾಮ ಸಂವತ್ಸರ ವೀ. ಜೆ. ಹಿತ್ತಲಮನಿ 
ಶಾಲಿವಾಹನ ಶಕ 1990 ಕನ್ನಡ ಪ್ರಾಧ್ಯಾಪಕರು 
ಕನ್ನಡ ಅಧ್ಯಯನ ವಿಭಾಗ, ಹಾಗೂ 


ಕೃಷಿ ನಿಶ್ವವಿದ್ಯಾನಿಲಯ, ಬೆಂಗಳೂರು-560 024, $.ಅ.ಸ. ಕಾರ್ಯದರ್ಶಿಗಳು 


ಲೇಖಕರ ಮಾತು 


ಅಧುನಿಕ ಹೈನಾಗಾರ ದನಗಳ ನಿರ್ವಹಣೆ, ಈ ಗ್ರಂಥದಲ್ಲಿ ಹೈನಾಗಾರ 
ಉದ್ಯಮದ ಮೂಲಭೂತ ವಿಷಯ ಮತ್ತು ಹೈನಾಗಾರ ದನಗಳ ಸಂಶೋಧನಾಧಾರಿತ 
ಪರಿಣಾಮಕಾರಿಯಾಗಿ ಆಹಾರನೀಡುವ ತಾಂತ್ರಿಕತೆ ಹಾಗೂ ನಿರ್ವಹಣೆ ಅಂಶಗಳ 
ಪ್ರತಿಪಾದನೆಯಿದೆ. ನಿರ್ವಹಣಾ ಪದ್ಧತಿಗಳಿಗೆ ಭದ್ರ ತಳಹದಿಯಾಗಬಲ್ಲ ಪೌಷ್ಟಿಕ 
ಆಹಾರ ಅಗತ್ಯತೆ, ಶರೀರಕ್ರಿಯೆ ಮತ್ತು ಅರ್ಥಿಕ ಅಂಶಗಳ ವಿವರಣೆಗಳೂ ಈ 
ಪುಸ್ತಕದಲ್ಲಿವೆ. 


ಬೆಳೆಯುತ್ತಿರುವ ಜನಸಂಖ್ಯೆಗೆ ಸಾಕಷ್ಟು ಆಹಾರ ಒದಗಿಸಲು ಅದರ ಉತ್ಪಾದನೆ 
ಯಲ್ಲಿ ಹೆಚ್ಚಿನ ಕಾರ್ಯಕ್ಷಮತೆಯ ಸಾಧನೆ ಅವಶ್ಯವಿದೆ. ಅದರಂತೆ ಹೈನಾಗಾರ ನಿರ್ವ 
ಹಣೆಯಲ್ಲಿಯೂ ಹೆಚ್ಚಿನ ಬದಲಾವಣೆಗಳನ್ನು ಮಾಡುವುದು ಅವಶ್ಯವಿದೆ. ಹೈನೋ 
ದೃಮದಲ್ಲಿ ತೊಡಗಿರುವವರು ಯೋಗ್ಯ ನಿರ್ವಹಣಾ ನಿರ್ಣಯಗಳನ್ನು ಕೈಕೊಳ್ಳಲು, 
ವಿದ್ಯಾರ್ಥಿಗಳು ಪ್ರಚಲಿತ ಪದ್ಧತಿ ಮತ್ತು ಸಮಸ್ಯೆಗಳನ್ನು ನಿಖರವಾಗಿ ತಿಳಿದಿರಲು ಅವ 
ಶ್ಯವಾಗಿರುವ ಮೂಲಭೂತವಾದ ವಿಷಯಗಳೂ ಈ ಪುಸ್ತಕದಲ್ಲಿವೆ. 


ಈ ಪುಸ್ತಕದ ಪ್ರಾರಂಭದಲ್ಲಿ ಹಾಲಃ ಉತ್ಪಾದನೆ ಹಾಗೂ ಅದನ್ನು ಪ್ರಭಾವಿಸುವ 
ಅಂಶಗಳ ವಿವರ ವಿವೇಚನೆಯಿದೆ. ಇದು ಹೈನಾಗಾರ ಹಸುವಿನ ಪ್ರಾಥವಿಂಕ ಕಾರ್ಯ. 
ತದನಂತರದ ಅಧ್ಯಾಯಗಳಲ್ಲಿ ನಿರ್ವಹಣೆಯ ವಿವಿಧ ಅಂಶ, ವಸತಿ, ಹಾಲು ಉತ್ಪಾದ 
ನೆಯ ಮೇಲೆ ರೋಗಗಳ ಪ್ರಭಾವ, ಹೈನುದನಗಳ ಬೆಳವಣಿಗೆ ಹಾಗೂ ಅಭಿವೃದ್ಧಿ, 
ಈ ವಿಷಯಗಳ ಚರ್ಚೆಗಳಿವೆ. ಹೈನೋದ್ಯಮದ ಪ್ರಮುಖ ಅಂಶವಾದ ಶುದ್ಧತಳಿ 


ಉದ್ಯಮದ ವಿಷಯ ಪ್ರತಿಪಾದನೆಯೂ ಈ ಪುಸ್ತಕದಲ್ಲಿದೆ. 


ಮಾರುಕಟ್ಟೆಯು ನಿರ್ವಹಣೆಯ ಅಂಶವಲ್ಲ; ಆದರೆ, ಇದು ಯಾವುದೇ ಉತ್ಪಾ 
ವನಾ ಉದ್ಯಮದ ಒಂದು ಅಂಶ. ಅಂತೆಯೇ ಮಾರುಕಟ್ಟೆಯ ಬಗೆಗೂ ವಿವರ ಚರ್ಚೆ 


ಈ ಪುಸ್ತಕದಲ್ಲಿದೆ. 


Vil 


ಪ್ರತಿ ಅಧ್ಯಾಯದ ಕೊನೆಯಲ್ಲಿ ಕೊಟ್ಟಿರುವ ಆಧಾರಸಾಹಿತ್ಯ ಆಸಕ್ತರಿಗೆ ಹೆಚ್ಚಿನ 
ಅಭ್ಯಾಸಕ್ಕೆ ನೆರವುನೀಡುತ್ತದೆ.. ಇದು ಇತ್ತೀಚಿನ ಪ್ರಮುಖ ಸಂಶೋಧನಾ ಲೇಖನಗಳ 
ವಿವರಗಳನ್ನೂ ಒಳಗೊಂಡಿದೆ. ಪುಸ್ತಕದ ಕೊನೆಗೆ ಪ್ರತಿ ಅಧ್ಯಾಯದ ಬಗೆಗೆ ಕೊಡ 
ಮಾಡಿದ ಪ್ರಶ್ನೆಗಳು ಅಭ್ಯಾಸ ಇಲ್ಲವೆ ಬೋಧನೆಗಳಿಗೆ ನೆರವಾಗಬಲ್ಲವು. 


ಈ ಪುಸ್ತಕದ ಬಗೆಗೆ ಹಲವಾರು ಉಪಯುಕ್ತ ಸಲಹೆಗಳನ್ನು ಮಾಡಿದೆ ಎಲ್ಲರಿಗೂ 
ಕ್ಷ ೈತಜ್ಞ ತೆಗಳು. 


ರಚನಾತ್ಮ ಟೇಕೆನೀಡಿ, ಹಸ್ತಪ್ರತಿಯನ್ನು ಓದಿದ ಜೋನ್‌. ಎ. ಸಿಮ್ಸ್‌ 
ಅವರಿಗೆ ಮತ್ತು ಹಸ್ತಪ್ರತಿಯ ಕೆಲವು ಭಾಗಗಳನ್ನು ಪರಾಮರ್ಶಿಸುವುದರಲ್ಲಿ ನೆರವು 
ನೀಡಿದ ಡಾ॥ ನಾರ್ಮನ್‌, ಎಲ್‌. ಜಾಕೋಬ್‌ಸನ್‌ ಹಾಗೂ ಡಾ| ಎ. ಇ. ಫ್ರೀಮನ್ನ 
ರಿಗೆ ವಂದನೆಗಳು. 


ಹಸ್ತಪ್ರತಿಯನ್ನು ಬೆರಳಚ್ಚುಗೊಳಿಸುವುದರಲ್ಲಿ, ರೇಖಾಚಿತ್ರಗಳನ್ನು ತೆಗೆಯುವು 
ದರಲ್ಲಿ ಮತ್ತು ಇನ್ನಿತರ ಕಾರ್ಯಗಳಲ್ಲಿ ನೆರವು ನೀಡಿದ ನನ್ನ ಸಹಧರ್ಮಿಣಿ ಕೆರೋಲಿನ್‌ 
ಟಿ. ಡೇವಿಸ್‌ ಅವರಿಗೆ ಪ್ರತ್ಕೇಕ ಅಭಿವಂದನೆಗಳು. 


ಆರ್‌. ಎಫ್‌. ಡಿ. 


ಅಧ್ಯಾಯೆ 


ಅಧ್ಯಾಯ 


ಅಧ್ಯಾಯ 


ಅಧ್ಯಾಯ 


ಪರಿನಿಡಿ 


ಕುಲಪತಿಗಳ ಹಾರೈಕೆ 
ಸಂಪಾದಕರ ಮಾತು 


1 


v 
ಲೇಖಕರ ಮಾತು vii 
ಪವಿಡಿ ix 
ಚಿತ್ರಗಳ ಪಟ್ಟಿ ೫111 
ಕೋಷ್ಟಗಳ ಪಟ್ಟಿ xviii 
1. ಆಧುನಿಕ ಕೃಷಿಯಲ್ಲಿ ಹೈನಾಗಾರ ದನ 1 


ಹೈನುಗಾರಿಕೆಯ ಇತಿಹಾಸ, ಅಮೇರಿಕೆಯ ಸಂಯುಕ್ತ ಸಂಸ್ಥಾನಗಳಲ್ಲಿ 
ಹಾಲಿನ ಉತ್ಪಾದನೆ, ಆಹಾರವಾಗಿ ಹಾಲಿನ ಬಳಕೆ, ನಿರಂತರ ಹೈನೋ 
ದ್ಯಮಕ್ಕೆ ಆಧಾರ, ಹೈನುಉದ್ಯಮದ ಆರ್ಥಿಕ ಸ್ಥಾನಮಾನ, ಹೈನು 
ಗಾರಿಕೆಯ ಮೇಲ್ವಿಚಾರಣೆಯ ಅಂಶಗಳು. 


2. ಕ್ಷೀರ ಸ್ರವಣ-ಹಾಲಿನ ಸಂಗ್ರಹಣ 123 


ಹಾಲಿನ ಸಂಯೋಜನೆ ಮತ್ತು ಮೂಲಾಂಶಗಳು, ಕೆಚ್ಚಲಿನ ರಚನೆ, 
ಕೆಚ್ಚಲಿನ ರಕ್ತಪರಿಚಲನಾ ವ್ಯೂಹ, ಸ್ರವಣ ಕ್ರಿಯೆ, ಕೆಚ್ಚಲಿನ ಬೆಳ 
ವಣಿಗೆ, ಕ್ಷೀರ ಸ್ರವಣದ ಆರಂಭ, ಹಾಲು ಕರೆಯುವ ಸೂಚಿತ ಕ್ರಮ, 
ಹಾಲಿನ ಒಟ್ಟು ಪ್ರಮಾಣ ಮತ್ತು ಸಂಯೋಜನೆಯ ಮೇಲೆ ಪರಿಣಾಮ 
ಅಂಶಗಳು. 


3. ಹೈನುದನಗಳಿಗೆ ಆಹಾರಕೊಡುವಿಕೆ 163 
ಮೆಲಕು ಪ್ರಾಣಿಗಳ ಅಂಗರಚನೆ ಮತ್ತು ಅಂಗಕ್ರಿಯೆ, ದನಗಳ ಪೌಷ್ಟಿಕ 
ಅಗತ್ಯಗಳು, ಆಹಾರದ ಪೌಷ್ಟಿಕಾಂಶಗಳು, ವ್ಯವಹಾರಿಕ ಮತ್ತು ಮಿತ 
ವ್ಯಯದ ಆಹಾರಗಳ ತಯಾರಿಕೆ, ಪಶುಗಳಿಗೆ ಕೊಡಬೇಕಾದ ಆಹಾರಗಳ 
ಲೆಕ್ಕಾಚಾರ. 

ತೆ. ಹೈನಾಗಾರ ದನಗಳಲ್ಲಿ ಸಂತಾಸೋತ್ಪಾದನೆ :109 
ಹೆಣ್ಣು ಸಂತಾನೋತ್ಪತ್ತಿ ಶರೀರಕ್ರೀಯಾಶಾಸ್ತ್ರ, ಗಂಡಿನ ಸಂತಾನೋ 
ತ್ಪತ್ತಿ ಶರೀಶಕ್ರಿಯಾಸ್ಟ್ರ, ಸಂತಾನೋತ್ಪತ್ತಿಯಲ್ಲಿ ಅಸಾಮಾನ್ಯತೆಗಳು, 


ಅಧ್ಯಾಯ 


ಅಧ್ಯಾಯ 


ಅಧ್ಯಾಯ 


ಅಧ್ಯಾಯ 


ಅಧ್ಯಾಯ 


Xx 


ಫಲಶಕ್ತಿಕುಂದಿಸುವಿಕೆ ಅಥವಾ ಬಂಜಿತನ ಉಂಟಾಗಿಸುವಿಕೆ, ಸಂತಾನೋ 
ತೃತ್ರಿಯ ಮೇಲೆ ಪರಿಣುಮಮಾಡುವ ರೋಗಗಳು, ಪೋಷಕ ಆಹಾರ 
ಮತ್ತು ಆಹಾರೋತ್ಪಾದನೆ, ಫಲಮಂತಿಕೆಯ ಆನುವಂಶಿಕತೆ, ತಳಿ 
ವರ್ಧನೆಗೆ ಹೈನಾಗಾರ ದನಗಳ ನಿರ್ವಹಣೆ, ಹೋರಿಯಲ್ಲಿ ಸಂತಾನೋ 
ತ್ಪಾದನಾ ನಿರ್ವಹಣೆ, ತಳಿಅಭಿವೃದ್ಧಿ ಕಾರ್ಯಕ್ಷಮತೆ ಸುಧಾರಿಸಲು 
ಕೆಲವು ಅಂಶಗಳು. 


5. ದನಗಳಿಗೆ ಕೃತಕ ಗರ್ಭಧಾರಣೆ 131 

ಕೃತಕ ಗರ್ಭಧಾರಣೆಗೆ ಬಳಸುವ ತಂತ್ರಗಳು, ಕೃತಕ ವೀರ್ಯ ಪ್ರಯೋ 

ಗದ ಪರಿಣಾಮ, ಕೃತಕ ಗರ್ಭಧಾರಣೆ ಸಂಸ್ಥೆ ಗಳು. ಕೃತಕ ವೀರ್ಯ 

ಪ್ರಯೋಗದ ದಾಖಲೆಗಳು. 

6. ಹೈನಾಗಾರ ಕರು ಮತ್ತು ಕಡಸು (ಮಣಕ) ಗಳನ್ನು ಅಭಿ 
ವೃದ್ಧಿ ಗೊಳಿಸುವಿಕೆ 144 


ಹುಟ್ಟಿದಾಗ ಕರುವಿನ ರಕ್ಷಣೆ, ಕರು ಮತ್ತು ಕಡಸುಗಳ ಪೋಷಣೆ. 
ಆರೋಗ್ಯಕರ ಕರು ಮತ್ತು ಕಡಸುಗಳ ಸಂರಕ್ಷಣೆ, ಕರುಗಳ ಸಾಮಾನ್ಯ 
ನಿರ್ವಹಣೆ, ಕಡಸುಗಳ ಬೆಳವಣಿಗೆಯ ವೆಚ್ಚ, ಮಾಂಸಕ್ಕಾಗಿ ಕರುಗಳು. 


7. ಹೈನಾಗಾರ ದನಗಳ ದಾಖಲೆಗಳು 164 
ರಾಷ್ಟ್ರೀಯ ಸಹಕಾರ ಹೈನಾಗಾರ ಹಿಂಡು ಸುಧಾರಣೆ ಕಾರ್ಯ ಕ್ರಮ, 
ತಳಿ ಅಭಿವೃದ್ಧಿ ಕಾರ್ಯಕ್ರಮಗಳು. 


8. ಹೈನಾಗಾರ ದನಗಳಲ್ಲಿ ವಿವಿಧ ಜಾತಿ (ನಮೂನೆ) ಷನಗಳ 

ಮಾಲ್ಯಮಾಪನ 179 
ಜಾತಿ (ನಮೂನೆ) ಮಟ್ಟಗಳ ನಿರ್ಧಾರಣೆ, ಜಾತಿ (ನಮೂನೆ) ಮತ್ತು 
ಉತ್ಪಾದನೆ ನಡುವಣ ಪರಸ್ಪರ ಸಂಬಂಧ, ಜಾತಿ (ನಮೂನೆ) ಮೌಲ್ಮ 
ಮಾಪನ ವಿಧಾನಗಳು, ಜಾತಿ (ನಮೂನೆ) ಮೌಲ್ಯಮಾಪನ ತಿಳಿದು 
ಕೊಳ್ಳುವಿಕೆ, 


9. ಲಾಭಸಂಪಾದನೆಗಾಗಿ ಹೈನುದನಗಳ ಆಯ್ಕೆ ಮತ್ತು ತಳ 
ಅಭಿವೃದ್ಧಿ 196 
ಅನುವಂಶೀಯತೆಗೆ ಆಧಾರ, ಉತ್ತಮವಾದ ತಳಿಸಂವರ್ಧಕ ಪ್ರಾಣಿ 


ಅಧ್ಯಾಯೆ 


ಅಧ್ಯಾಯ 


ಅಧ್ಯಾಯ 


ಅಧ್ಯಾಯ 


ಅಧ್ಯಾಯ 


xi 


ಗಳನ್ನು ಆರಿಸುವುದಕ್ಕೆ ಇರವ ಮಾಹಿತಿಯ ಮೂಲಗಳು, ವೈಯಕ್ತಿಕ 
ದನಗಳ ಆಯ್ಕೆ. 


10. ಹೈನುದನಗಳ ರೋಗಗಳು ಮತ್ತು ಪರಪಿಂಡಿಗಳು 234 
ರೋಗನಿರೋಧ, ಜೀವವಸ್ತುಕ ಣಕ್ಕೆ ಅಫವಾ ದೇಹಕ್ರಿಯೆ:ಗಳಿಗೆ 
ಸಂಬಧಿಸಿದ ರೋಗಗಳು, ವಿಷಯುಕ್ತ ರಸಾಯನಿಕಗಳು ಹಾಗೂ ಸಸ್ಯ, 
ಸೋಂಕುರೋಗಗಳು, ದನಗಳ ಪರಪಿಂಡಿ (ಪರೋಪಜೀವಿ). 

11. ಹೈನಾಗಾರ ದನಗಳ ವಸತಿ ವನಸೆ 279 


್ರ್‌ ಈ 
ವಸತಿಗಳ ವಿಧಗಳು, ಸ್ವೆ ಚ್ಛಾವಸತಿ ವ್ಯವಸ್ಥೆ ಮತ್ತು ಗೊಂತುಕೊಟ್ಟಿಗೆ 
ವ 


ವ್ಯವಸ್ಥೆ ಗಳ ತುಲನೆ, ಸಾನಿಯಾ ವ ಸೆ ಗಳು. 


v 


12. ಶುದ ತಳಿವೃದ್ಧಿ ಉದ್ಯಮ 308 
ಇ ಇ ಿ 


ಶುದ್ಧ ತಳಿ ಉದ್ದಿಮೆಯ ಉದ್ದೇಶಗಳು, ಶುದ್ಧತಳಿಗಳ ಚರಿತ್ರೆ ಮತ್ತು 
ಬೆಳವಣಿಗೆ. 


13. ಮಾರಾಟಿಮಟ್ಟಿದಲ್ಲಿ ಹಾಲಿನ ಉತ್ಪಾದನೆ 333 


ಉತ್ತಮ ದರ್ಜೆಯ ಹಾಲಿನ ಉತ್ಪಾದನೆ, ಹೈನಾಗಾರ ಹಿಂಡಿನ ಸಮರ್ಥ 
ನಿರ್ವಹಣೆ, ಹಾಲುತ್ಪಾದನಾ ಉದ್ದಿಮೆಯ ಸಂಘಟನೆ. 


14. ಹಾಲು ಮತ್ತು ಹೈನಾಗಾರ ಉತ್ಪನ್ನಗಳ ಮಾರಾಟ 358 


ಹಾಲಿನಿಂದ ಆಹಾರವಸ್ತೆಗಳು, ಹೈನಾಗಾರ ಮಾರುಕಟ್ಟೆಗಳ ಹಾಗೂ 
ಹಾಲುಸಂಸ್ಕರಣಾ ಕೇಂದ್ರಗಳ ಬೆಳವಣಿಗೆ, ಹಾಲು ಮತ್ತು ಹಾಲುವಸ್ತು 
ಗಳ ಮಾರಾಟವನ್ನು ಪ್ರಭಾವಿಸ.ವ ವಿಶೇಷ ಅಂಶಗಳು, ಹಾಲು ಮಾರು 
ಕಟ್ಟೆಯ ಮೇಲೆ ಸರ್ಕಾರಿ ನಿಯಂತ್ರಣ. 


ಪ್ರಶ್ನೆಗಳು ಮತ್ತು ಸಮಸ್ಯೆಗಳು 381 
ಪಾರಿಭಾಷಿಕ ಶಬ್ದಕೋಶ 391 


1.1 


1,2 


1.3 


1.4 


1.5 


1.6 


2.1 


22 
23 
24 
2.5 


2.6 


2.7 


2.8 


ತಿ.1 


ಚಿತ್ರಗಳ ಪಟ್ಟಿ 


ಅಮೆರಿಕೆಯ ಸೆಯುಕ್ತ ಸಂಸ್ಥಾನಗಳಲ್ಲಿನ ಕ್ರಿ. ಶ. 1938 ರಿಂದ 
1968ರ ಅವಧಿಯ.ಕ್ಲಿನ ಹಾಲು ಕರೆಯುವ ಹೈನುದನಗಳ ಸಂಖ್ಯೆ 
ಅಮೆರಿಕೆಯ ಸಂಯುಕ್ತ ಸಂಸ್ಥಾನಗಳ ಒಟ್ಟು ಹಾಲಿನ ಉತ್ಪಾ 
ದನೆಯ ಏರಿಳಿತ 
ಅಮೆರಿಕೆಯ ಸಂಯುಕ್ತ ಸಂಸ್ಥಾನಗಳಲ್ಲಿ ಕ್ರಿ.ಶ. 1930-36 ರ 
ವರೆಗಿನ ಅವಧಿಯಲ್ಲಿನ ಪ್ರತಿ ಹಸುವಿನಿಂದ ಸರಾಸರಿ ಹಾಲು 
ಉತ್ಪಾದನೆ 
ಅಮೆಂಕೆ ಮ ಸುಯುಕ್ತ ಸುಸ್ಥಾನಗಳ ಬೇರೆ ಬೇರೆ ಪ್ರವೇಶಗಲಲ್ಲಿ 
(1960) ಹಾಲು ಕರೆಯುವ ಹಸುಗಳು 
ಅಮೆರಿಕೆಯ ಸಂಯುಕ್ತ ಸಂಸ್ಥಾನಗಳಲ್ಲಿಯ ಪ್ರದೇಶವಾರು ಪ್ರತಿ 
ಹಸುವಿನ ಸರಾಸರಿ ವಾರ್ಷಿಕ ಹಾಲಿನ ಉತ್ಪಾದನೆ (1959) 
ಅಮೇರಿಕೆಯ ಸಂಯುಕ್ತ ಸಂಸ್ಥಾನಗಳಲ್ಲಿನ ಪ್ರದೇಶವಾರು ಹಾಲಿನ 
ಉತ್ಪುದನೆ 
19 ವರ್ಷ ವಯಸ್ಸಾದ ಪ್ರಮುಖವಾದ ಐರ್‌ಶೈರ್‌ ಹಸು, 
ಕ್ರೂಸೇಡ್ಸ್‌ ಜಾಯೇಸಿ ಆಫ್‌ ವಿಂಡಿಟಾಪ್‌ ಕೆಚ್ಚ ಲು 
ಹಸುವಿನ ಕೆಚ್ಚಲಿನ ಅಡ್ಡಕೊಯ್ತ 

ಬ a 
ಕೆಚ್ಚಲಿಗೆ ರುಧಿರಾಭಿಸರಣ 
ಜೋಲು ಕಿಚ್ಚಲು 
ಹುಲಿಳಿಕೆ ಹಿಮ್ಮುರಿಕದ ಆಕೃತಿ 
ಹಾಲು ಕರೆಯುವ ಯಂತ್ರದಿಂದ ಮೊಲೆಯಿಂದ ಹಾಲು ತೆಗೆಯುವ 
ಯಾಂತ್ರಿಕತೆ 
ಮೊಶಿಸೂಡಿತಿಯ ಅನಧಿಯಲ್ಲಿ ದೈನಂದಿನ ಹಾಲು ಉತ್ಪಾದನೆ 
ಯಲ್ಲಿ ಇರುವ ವಿಲಕ್ಷಣ ವ್ಯತ್ಯಾಸಗಳು 
ದೇಹ ಪೋಷಣೆಗೆ ಬೇಕಾದ ಆಹಾರ ಹಾಗೂ ಸೇವನಾಶಕ್ತಿಯೊಂದಿಗೆ 
ಹಾಲು ಉತ್ಪಾದನೆಯ ಸಂಬಂಧ 
ಮೆಲುಕುಪ್ರುಣಿಯ ಹೊಟ್ಟೆ ಯಲ್ಲಿರುವ ಮೆಲುಕುಚೀಲ ಮತ್ತಿತರ 
ಭಾಗಗಳ ಸ್ಥಳಗಳು 


28 
29 


31 
32 
37 
39 
44 
47 


61 


4.1 
4.2 


4.3 
4.4 
4.5 


pe 


5.2 


$3 


Zl 


8.1 
8.2 
8.3 
8.4 
8.5 
8,6 


8.7 


8.8 
89 


Xiv 
ದನಗಳಲ್ಲಿ ಹೆಣ್ಣಿನ ಸಂತಾನೋತ್ಪಾದನಾ ಭಾಗಗಳ ರೇಖಾಚಿತ್ರ 
ಬೆದೆಯ ಅವಧಿಯ ಮೂರು ಹಂತಗಳಲ್ಲಿಯ ಲಕ್ಷಣಗಳನ್ನು 
ವಿವರಿಸುವ ರೇಖಾಪಟ 
ದನಗಳಲ್ಲಿ ಗಂಡಿನ ಸಂತಾನೋತ್ಪಾದನಾ ಭಾಗಗಳ ರೇಖಾಚಿತ್ರ 
ಸೂಕ್ಷ್ಮದರ್ಶಕದಲ್ಲಿ ತೋರಿಬರುವ ಹೋರಿಯ ವೀರ್ಯ 
ಸಂತಾನೋತ್ಪತ್ತಿಗೆ ಒಳ್ಳೆ ಸ್ಥಿತಿಯಲ್ಲಿರುವ ಹೋರಿ ಮೂರ್ಲು 
ಫೇವರಿಟ್‌ 579699 
ಹೋರಿಗಳಿಂದ ವೀರ್ಯ ಸಂಗ್ರಹಿಸಲು ಬಳಸುವ ಒಂದು ಕೃತಕ 
ಯೋನಿಯ ಆಕೃತಿ 
ದನಗಳಿಗೆ ಕೃತಕ ಗರ್ಭಧಾರಣೆ ಮಾಡಲು ಬಹುಮಟ್ಟಿಗೆ ಬಳಸುವ 
ತಂತ್ರದ ಆಕೃತಿ 
ಕೃತಕ ವೀರ್ಯ ಪ್ರಯೋಗದ ಕಾಲದಲ್ಲಿ ಕೊಡಲಾಗುವ ಒಂದು 
ಮಾದರಿ ರಸೀದಿ 
ಪ್ರತಿ ತಿಂಗಳು ಗಣಕ ಅಂಕಿಅಂಶಗಳ ಸಂಸ್ಕರಣ ಕೇಂದ್ರದಿಂದ 
ಹಿಂಡು ನಿರ್ವಾಹಕನಿಗೆ ವರದಿಯಾದ ವಿಷಯದ ಬಗೆ. 
ಶುದ್ಧಜಾತಿ (ನಮೂನೆ) ಐರ್‌ಶೈರ್‌ ಹಸು 
ಶುದ್ಧಜಾತಿ (ನಮೂನೆ) ಬ್ರೌನ್‌ಸ್ವಿಸ್‌ ಹಸು 
ಶುದ್ಧಜಾತಿ (ನಮೂನೆ) ಗೆರ್ನ್‌ಸಿ ಹಸು 
ಶುದ್ಧಜಾತಿ (ನಮೂನೆ) ಜೆರ್ಸಿ ಹಸು 
ಶುದ್ಧಜಾತಿ (ನಮೂನೆ) ಹಾಲ್‌ಸ್ಟೇನ್‌ ಫ್ರೀಜನ್‌ ಹಸು 
ಡೈರಿದನಗಳಲ್ಲಿ ಮೌಲ್ಯಮಾಪಿತ ಜಾತಿ(ನಮೂನೆ)ಗಾಗಿ ದಿ ಪ್ಕೂರ್‌ 
ಬ್ರೀಡ್‌ ಡೈರಿಕ್ಯಾಟಲ್‌ ಅಸೋಸಿಯೇಶನ್ನಿಂದ ಪ್ರಕಟಿಸಲ್ಪಟ್ಟ 
ಸ್ಕೋರ್‌ಕಾರ್ಡ್‌ 
ಐದು ಪ್ರಮುಖ ಹೈನು ತಳಿಗಳ ಹಿಂಡು ವರ್ಗೀಕರಣ 
ಕಾರ್ಯಕ್ರಮಗಳಲ್ಲಿ ಉಪಯೋಗಿಸಿದ ಶಬ್ದಗಳ ವಿವರ 
ಡೈರಿ ಹಸುವಿನ ದೇಹದ ಭಾಗಗಳು 
ತ ವರ್ಷ ವಯಸ್ಸಾದ ಗರ್ನ್‌ಸಿ ಹಸುಗಳ ಪ್ರಮುಖ ವರ್ಗವನ್ನು 
ರಾಷ್ಟ್ರೀಯ ಪ್ರದರ್ಶನದಲ್ಲಿ ಹಾಜರ್ಬಡಿಸಲಾಯಿತು 


113 


112 
114 
115 


128 


132 


138 


142 


167 
189 
181 
182 
183 
184 


185 


186 
186 


187 


8.10 (ಬ; ಡೇರಿ ನಮೂನೆಯ ಜಿಲೆಕಟ) ದಾಖಲೆ ಕಾರ್ನಲ್‌ ಯುನಿ 


9.1 


9.2 


9.3 
9.4 


೨.5 


9.6 


9.7 


9.8 
10.1 


10.2 


11.1 


ಇ 
— CC ಬಸ್ಪಪ ಪ. ಚ — ರ ಎ ` 
ವರ್ಸ್ಷಿಟಿ ಎಕ ಅ ಟಔನ್‌ಷನ್‌ ಡಿವಿಜನ್‌ ಅನಿಮಲ್‌ ಹಸ್‌ಬೆಂಡರ 
ಎ ರಾ ತ ಘ್‌ 
ಡಿ ಫಾರ್ಟ್‌ಮೆಂಟ್‌ ಇಥಾಕಾ: ನೂ ಯಾಕ 
ವಿ 


ಪ್ರಮುಖ ಘಟಕಾಂಶಗಳನ್ನು ತೋರಿಸುವ ಪ್ರಾಣಿಕೋಶಿಕೆಯ 
ರೇಖಾಚಿತ್ರ 


ಬೆಳವಣಿಗೆಯ ಕಾಲದಲ್ಲಿ ಕೋಶಿಕ ವಿಭಜನೆಯಲ್ಲಿ ವರ್ಣದಂಡಗಳು 


2 
ನ್‌ 
ಲ 
616 
2 
f 
2 
1 
ಫ್‌ 
ಬೆ 
ಟಿ 
ಣಿ 
[9] 
ಗ 
ಆ 
ಲ್ಯ 
[7 
Kel 


ಕೋಶಿ ವಿಭಜನೆಯ ಒಂದು ರೇಖಾಚಿತ್ರ 


ವಂಶವಾಹಿಗಳ ನಡುವಣ ಎರಡು ಬಗೆಯ ಪರಸ್ಪರ ಕ್ರಿಯೆಯ 
ಒಂದು ಸಾಮಾನ್ಯ ಮಾದರಿ 


ಅನುವಂಶಿಕವಾಗಿ ಸಂತತಿಯಿಂದ ಸಂತತಿಗೆ ಹೇಗೆ ಉತ್ಪಾದನಾ 
ಸಾಮರ್ಥ ಸಂಕಲನ ರೂಪದಲ್ಲಿ ಹರಿದು ಬರಬಲ್ಲದು ಎಂಬುದರ 
ಮಾದರಿ 

ಅಮೇರಿಕ ಸಂಯುಕ್ತ ಸಂಸ್ಥಾನಗಳ ಕೃಷಿ ವಿಭಾಗವವರಿಂದ ರುಜ. 
ವಾತಾದ ಹೋರಿ ದಾಖಲೆಯ ಒಂದು ಉದಾಹರಣೆ 

ಬೇರೆ ಬೇರೆ ಖುತುಗಳಲ್ಲಿ ಮತ್ತು ವರ್ಷಗಳಲ್ಲಿ ಒಂದು ಹಿಂಡಿನ 
ಸರಾಸರಿ ಉತ್ಪಾದನೆಯಲ್ಲಿ ಸಂಭವಿಸಬಹುದಾದ ಬದಲಾವಣೆಗಳು 
ಬ್ರೌನ್‌ಸ್ನಿಸ್‌ ಹೋರಿಯ ಒಂದು ಮಾದರಿ ವಂಶಾವಳಿ ಪತ್ರ 

ಅತಿ ಹೊಟ್ಟೆಯುಬ್ಬರದಿಂದಾಗಿ ಹೈನುಗಾರದ ಹೋರಿಯೊಂದರ 
ಹೊಟ್ಟೆಯುಬ್ಬಿರುವಿಕೆ 

ಸಾಮಾನ್ಯ ದನದ ಮೆಲುಕುದರದ (ಬಲ) ಹಾಗೂ ಹೊಟ್ಟಿ 
ಯುಬ್ಬರದಿಂದ ಬಳಲುವ ದನದ ಮೆಲುಕುದರದ (ಎಡ) ರಸಗಳ 
ಭೌತಿಕ ಲಕ್ಷಣಗಳ ಪ್ರುತ್ಯಕ್ಷಿತೆಯೊಂದು 

ಸ್ಟಾಂಚಿಯನ್‌ ಬಗೆಯ ಹಟ್ಟಿಗೆ ಕೆಲವು ಸೂಚಿತ ವಿವರಣೆ ಹಾಗೂ 
ಹಂಚಿಕೆಗಳು 


190 


191 


195 


197 
199 


233 


212 


216 
223 


238 


282 


11.5 
11.6 


11.10 


12.1 


12.2 
12.3 


12.4 
12.5 
12.6 
2.7 


xvi 


ಹೈನಾಗಾರ ದನಗಳಿಗೆ ಚೆನ್ನಾಗಿ ವಿನ್ಯಾಸಗೊಳಿಸಿದ ಸ್ವೇಚ್ಛಾವಸತಿಯ 
ಒಂದು ಹಂಚಿಕೆ 

ಎಳೆಯ ಪ್ರಾಣಿಗಳಿಗೂ ಅವಕಾಶವಿರಿಸಿಕೊಂಡು ಹೈನಾಗಾರ ದನ 
ಗಳಿಗೆ ಸ್ವೇಚ್ಛಾವಸತಿ ವ್ಯವಸ್ಥೆಯ ಒಂದು ರೂಪರೇಷೆ 

ಹೈನಾಗಾರ ದನಗಳಿಗೆ ಅನೇಕ ಪ್ರಾಯೋಗಿಕ ಸ್ವಯಂ ಆಹಾರ 
ತಿನ್ನುವ ಘಟಕಗಳ ರೂಪರೇಷೆ ಹ 
ನೇರವಾದ ಸೈಲೋದಿಂದ ಸೈಲೇಜಿನ ಸಮರ್ಥ ಆಹಾರಕ್ಕೆ ವ್ಯವಸ್ಥೆ 
ಪ್ರಚಲಿತವಿರುವ ಸ್ಟಾಂಚಿಯನ್‌ ವಿಧದ ಹಟ್ಟಿಗಳನ್ನು ಸ್ವೇಚ್ಛಾ 
ವಸತಿಗೋಸುಗ ಪುನರ್‌ ಮಾದರಿಗೊಳಿಸಿದ ಒಂದು ಉದಾಹರಣೆ 


ಹೈನಾಗಾರದ ಕರುಗಳು, ಕರುಗಳಿರುವೆಡೆ ಹಶುಗಳು ಹಾಗೂ 
ಖಾಯಿಲೆ ಬಿದ್ದುಗ ಚಿಕಿತ್ಸೆಗಾಗಿ ಪ್ರಾಣಿಗಳನ್ನು ಒಳಗಿರಿಸಲು 
ನಿರ್ಮಿಸಿದ ಕಟ್ಟಡ ವಿನ್ಯಾಸದ ಒಂದು ರೂಪರೇಷೆ 


ಸುಸಜ್ಜಿತ ಹಾಲು ಕರಯುವ ಹಾಗೂ ಹಾಲು ಸಂಗ್ರಹಿಸುವ ಕೋಣೆ 


ಗಳ ನೋಟ ಮತ್ತು ರೂಪರೇಷೆ 
ಹೆರಿಂಗ್‌ಬೋನ್‌ ಪದ್ಧತಿಂ'ಕ ಹಾಲು ಕರೆಯುವ ಕೋಣೆ ಹಾಗೂ 
ಹಾಲು ಸಂಗ್ರಹಿಸುವ ಕೋಣೆ 


ಪ್ರತ್ಯೇಕ ಘಟತವಾಗಿ ಸಿರ್ಮಿಸಿದ ಹಾಲು ಸಂಗ್ರಹಿಸುವ ಮನೆಯ 
ಹಂಚಿಕೆ 


ಅತ್ಯುತ್ತಮ ಐರ್‌ಶೈರ್‌ ತಳಿಯ ಹಸು 
ಅತ್ಯುತ್ತಮ ಬ್ರೌನ್‌ಸಿಸ್‌ ಹಸು-ಲೀಸ್‌ ಹಿಲ್‌ -ಕಿಷರ್ಸ್‌ ಅವೆನ್‌ 


ಅತ್ಯುತ್ತಮವಾದ 7ರ್ನ್‌ಸಿ ಹಸು-ಲಸ್‌ ಏಕರ್ಸ್‌ಹರ್ಸ್‌ಸ್‌ ಕೈಪ್ಪ 
1431732 


ಹೋಲ್‌ಸ್ಟಿನ್‌-ಪ್ರಿಸಿಯನ್‌ ತಳಿಯ ಒಂದು ಅತ್ಯುತ್ತಮ ಹಸು 
“ಅತ್ಯುತ್ತಮ 'ಜೆರ್ಸಿ ಹಸು, -ಪನಾರ್ಲ ಮಿಲ್ಲೇಡಿ 

ನಿಜ ನಮೂನೆಯ ಹಾಲು ಕರೆಯುವ ಶಾರ್ಟ್‌ ಹಾರ್ನ್‌ಹಸು 
ಅತುತ್ತಮ ಹಾಲು ಕರೆಯುವ ಶಾರ್ಟ್‌ ಹಾರ್ನ್‌ ಹಸು 


284 
286 


288 
290 


292 


294 
298 


300 


302 
314 
317 


319 
321 
324 


326 
327 - 


xvil 
12.8 ಕ್ರಿಶ. 1960ರ ಐರ್‌ಶೈರ್‌ ಶ್ರೇಷ್ಠ ಹಸುಗಳ ಪ್ರದರ್ಶನ 330 
ಸ ಬ್ಯಾ K [7 
13.1 ಆಧುನಿಕ ಹಾಲು ಉತ್ಪಾದನಾಸ್ಥಾವರವು ಆಳಿನ ದುಡಿತದ ಕಾರ್ಯಕ್ಷಮತೆ 
ಹೆಚ್ಚಿನ, ವಸ್ತುಗಳ ಉಚಿತ ಬಳಕೆಗೆ ನೆರೆಯುವಂತೆ ವಿನ್ಯಾಸಗೊಂಡಿರುತ್ತದೆ. 
ei "40 
13,2 ಮೇವು ಬೆಳೆಯ ಖುತುವಿನಲ್ಲಿ ಹೈನಾಗಾರದ ಹಿಂಡನ್ನು ಸುಧಾರಿತ ಹುಲ್ಲು 
ವಲಿನಲ್ಲಿ ಮೇಯಿಸುವುದು ಆರ್ಥಿಕ ದೃಷ್ಟಿಯಿಂದ ಲಾಭದಾಯಕ 
ಪದ್ದತಿ ' 349 
ನ ಎ 
13.3 ಬಚ್ಚಿಕೊಂಡ ದನಗಳಿಗೆ ತಾಜಾ ಇಲ್ಲವೆ ಕಾಯ್ದಿಟ್ಟ ಮೇವು ಕೊಡುವಿಕೆಯ 
ಬೇಸಿಗೆಯಲ್ಲಿ ಕೆಲವು ಬಲವತ್ತರ ಹೈನಾಗಾರ ಚಟುವಟಿಕೆಗಳಲ್ಲಿ ಕರಡು 
ಮೇವು ಕೊಡುವ ಇಷ್ಟವಾದ ಪದ್ದತಿಯಾಗಿರುತ್ತದೆ. 352 


2.4 


3.1 
3,2 
3.3 
3.4 


3.5 


3.6 


3.7 
4.1 


6.) 


62 
6.3 
6.4 
55 
11.1 


ಕೋಷ್ಟಕಗಳ ಪಟ್ಟಿ 
ಆಯ್ದ ರಾಷ್ಟ್ರಗಳಲ್ಲಿನ ತಲಾವಾರು ಹೈನು ಪದಾರ್ಥಗಳ ಬಳಕೆ 9 
ಒಂದು ಕ್ವಾರ್ಟ ಹಾಲಿನಲ್ಲಿರುವ ಪೌಷ್ಟಿಕಾಂಶ ಮತ್ತು 25 ವರ್ಷ 
ವಯಸ್ಸಿನ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಒಂದು ದಿನಕ್ಕಿ ಶಿಪಾರಸು 


ಮಾಡಿರುವ ಪ್ರಮಾಣ 11 
ಅಮೆರಿಕೆಯ ಸಂಯುಕ್ತ ಸಂಸ್ಥಾನಗಳಲ್ಲಿ ಶಿಪಾರಸು ಮಾಡಲಾದ 
ದೈನಂದಿನ ಪೌಷ್ಟಿಕ ಆಹಾರಾಂಶಗಳ ಪ್ರಮಾಣ 12 


ಹಾಲನ್ನುಳಿದು ಇತರ ಡೇರಿ ಉತ್ಪಾದಕ ವಸ್ತುಗಳಲ್ಲಿನ ಪೋಶಕಾಂಶಗಳು 16 
ಹಸುಗಳು ತಾಯಂದಿರು ಮತ್ತು ಮೇಕೆ ಹಾಲಿನ ಸರಾಸರಿ ಅಂದಾಜು 
ಸಂಯೋಜನೆ 23 


ಐದು ಪ್ರಮುಖ ಹೈನುತಳಿಗಳ ಹಾಲಿನ ಅಂದಾಜು ಸಂಯೋಜನೆ 24 
ಕರು ಹುಕಿದ ಮೇಲೆ ನಾನಾ ಕಾಲಾವಧಿಗಳಲ್ಲಿ ಹಸುಗಳು ಉತ್ಪಾದಿ 

ಸುವ ಪ್ರಥಮ ಹಾಲಿನ ಸರಾಸರಿ ಸಂಯೋಜನೆ 44 
ಹಾಲು ಹಾಗೂ ಕೊಬ್ಬು ಉತ್ಪಾದನಾ ದಾಖಲೆ ಮತ್ತು ವಯೋಮಾನ 

ಸಮ ಆಧಾರಗಳ ಮಾರ್ಪಾಡಿಗೆ ಅಂಶಗಳು 48 
ಹೈನುದನಗಳಿಗೆ ಪ್ರತಿನಿತ್ಯ ಬೇಕಾಗುವ ಪೌಷ್ಟಿಕಾಂಶಗಳು 70 
ಸರಾಸರಿ ಸಂಯೋಜನೆ ಮತ್ತು ಜೀರ್ಣಕಾರಿ ಪೌಷ್ಟಿಕಾಂಶಗಳು 80 
ಹೈನುದನಗಳ ಆಹಾರದಿನ ಪೌಷ್ಟಿಕಾಂಶಗಳು 98 
ಹೈನುದನಗಳಿಗೆ ಬೇಕಾದ ಮಿತವ್ಯಯ ಹಾಗೂ ಪರಿಣಾಮಕಾರಿ ತೀಕ್ಷಾ 
ಹಾರ, ಮಿಶ್ರಣ ಸಿದ್ಧ ಪಡಿಸಲು ರೂಪಿತ ಪಟ್ಟಿ 102 
ಹಾಲು ಕರೆಯುವ ಹಸುಗಳಿಗೆ ಸಾಕಷ್ಟು ಆಹಾರ ಪೂರೈಕೆ 
ಉದಾಹರಣೆಗಳು 104 
ಹೈಸುದನಗಳಿಗೆ ಬೇಕಾದ ಶಕ್ತಿಯ ಆಂಶದ ಆಧಾರಿತ ವಿವಿಧ ಶೀಕ್ಷ್ಣಾ 
ಹಾರಗಳ ಸಂಬಂಧಿಕ ಮೌಲ್ಯ 106 
ವಿವಿಧ ಮೇವುಗಳ ಮೌಲ್ಯ 107 
ಪ್ರಥಮ ಗಬ್ಬ ಮತ್ತು ಕರುಹಾಕುವುದಕ್ಕೆ ಹೈನು ಕಡಸುಗಳಿಗೆ 
ಶಿಫಾರಸುಮಾಡಿದ ತೂಕ ಮತ್ತು ವಯಸ್ಸು 123 
ಹೈನಗಾರ ಸಾಮಾನ್ಯ ಬೆಳವಣಿಗೆಗೆ ದಿನವಹಿ ಕೊಡುವ ಪೋಷಕಾಂಶದ 
ಅಗತ್ಯತೆಗಳು 146 
ಡೈರಿ ಹಸುಗಳಿಗೆ ದಿನನಿತ್ಯ ಕೊಡುವ ನಿಗದಿಯಾದ ಪೋಷಕಾಂಶಗಳು 147 
ಸೂಚಿತ ಹಾಲುಣ್ಣಿಸುವ ಮಾದರಿ 151 
ಎಳೆಗರುಗಳಿಗೆ ಧಾನ್ಯಮಿಶ್ರಣಗಳು 152 
ಬೆಳವಣಿಗೆಗಾಗಿ ಸಾಕಷ್ಟು ಆಹಾರ ನೀಡಿಕೆಯ ಉದಾಹರಣೆಗಳು 156 


ವಿವಿಧ ಗಾತ್ರದ ಹೈನಾಗಾರ ಹಸುಗಳ ಕೊಟ್ಟಿಗೆಗಳಿಗೆ ಶಿಫಾರಸು 
ಮಾಡಿದ -ಳತೆಗಳು 191 


ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಪುಟ 


28 
35 
36 
38 
40 

127 
127 
172 
200 
205 
204 
205 
216 
278 
309 
325 
351 
368 


ತಪ್ಪು ಒಸ್ಟೋಲೆ 


ಸಾಲು ತಪ್ಪು 
8 ವಿಸ್ಕಾಸಿನ್‌ 
15 ರೋಡ್‌ಐಲಿಂಡ್‌ 
8 ಸ್ತೆಗ್ರಂಥಿ 
17 ಕೆಚ್ಚಾಲಿನಲ್ಲಿ 
14 ಸರಿಯುವಂತೆ 
4 ಗಂಧಿಗಳಿಂದ 
26 ಸ್ಪಂಧಿಗಳಿಂದ 
ದುರ್ಭರ 
7 ಕೆಚ್ಚಲಿನ 
28 ಹೆಸಗಳ 
14 ಮತು 
3 025 
25 025 
12 ಎಬ್ಬಿಸಿ 
2 ಚಿತ್ರ 97 
1 ಹೈನಾಗಾರೆ 
10 ಗರತು 
21 ಮಾಪನೆ 
10 ಹಲ್ಲು 
08 ವಜ್ಜಿಗೆ 


ಸರಿ 


ವಿಸ್ಕಾನ್‌ಸಿನ್‌ 
ರೋಡ್‌ ಐಲಂಡ್‌ 
ಸ್ಮನಗ್ರಂಧಿ 
ಕೆಚ್ಚಲಿನಲ್ಲಿ 
ಸುಲಿಯುವಂತೆ 
ಗ್ರಂಥಿಗಳಿಂದ 
ಸ್ಪಂದನದಲ್ಲಿ 
ದುರ್ಬಲ 
ಕೆಚ್ಚಲಿನ 


Be es 
'ಹನುಗಳ 


ಮತ್ತು 
0.25 
0.25 
ಎಬ್ಬಿಸಿ 
ಚಿತ್ರ 9.7 
ಹೈನಾಗಾರ 
ಗುರುತು 
ಮಾಪನ 
ಹುಬ್ಬು 
ಮಜ್ಜಿಗೆ 


೧೨ 
ಗ ~ ಇ ಎ 

ಅಮೆರಿಕೆಯ ಕೃಷಿಯಲ್ಲಿ ಹೈನುಗಾರಿಕೆಯ: ಅತ್ಯಂತ ದೊಡ್ಡ ಉದ್ಯಮವಾಗಿದೆ. 

pe ಇ mds ಕಾರಾರ್‌ ಕರ್‌ ಡಾ 
ಅಲ್ಲಿನ ರೈತರ ಒಟ್ಟು ಆದಾಯದ ಸುಮಾರು ಶೇಕಡಾ 15 ಭಾಗ ಹಾಸಿ ಮಾರಾಟ 
ಟಾ ಇ ತ್‌ಾ ತಕ ಕ 
ದಿಂದಲೇ ಬರುತ್ತದೆ. ಅಮೆರಿಕಾದ ಗೃಹಿಣಿಯು ಕೊಳ್ಳುವ ಆಹಾರಪದಾರ್ಥ 
ಗಳಲ್ಲೂ ಸಹ ಶೇಕಡಾ ಸುಮಾರು 20 ಭಾಗ ಹಾಲಿನ ಉತ್ಪನ್ನಗಳೇ ಆಗಿವೆ. ಈ 


ಪದಾರ್ಥಗಳಿಂದ ಆಕೆ ಅತಿ ಉಳಿತಾಯದ ಬೆಲೆಯಲ್ಲಿ ಅತ್ಯಂತ ಪೌಷ್ಟಿಕಾಂಶದ ಆಃ 
ವನ್ನು ಪಡೆಯುತ್ತಾಳೆ. ವಾಸ್ತವವಾಗಿ ಹಾಲು ಹಾಗೂ ಅದರೆ a. pe 
ವಿಶಿಷ್ಟ ಆಹಾರ ಮಹತ್ವ ಮತ್ತು ವ್ಯಾಪಕ ಬಳಕೆಯ ಕಾರಣಗಳಿಂ ಹೈನು 
ಹಸುವನ್ನು "ಮಾನವ ಜನಾಂಗದ ಸಾಹಾಯ" ಎಂದು ಕರೆಯಲಾಗಿದೆ. 


ಹಾಲುಉತ್ಪಾದನೆ ಒಂದು ಅದ್ಭುತ ತೆಚೀತನವೃಳ್ಗೆ ಶೀಘ್ರ ಬದಲಾಗುತ್ತಿರುವ 
ಉದ್ಯಮ. ಅದನ್ನು ಅ ಲಂಬಿಸಿದವರಗೆ ಹಲವಾರು ಅನೇಕ ಸವಾಲುಗಳನ್ನು 
ಕ್ಷಣಕ್ಷಣಕ್ಕೆ ಎದುರಿಸಬೇಕಾಗುತ್ತದೆ. ಜೊತೆಗೆ ಆದರಲ್ಲಿ ಅನೇಕ ಅವಕಾಶಗಳಿಗೂ 
ಎಡೆಯಿದೆ. ಮುಂದಿನ ಕೆಲವು ಸಂಗತಿಗಳನ್ನು ತಿಳಿದುಕೊಂಡಲ್ಲಿ ಅಮೆರಿಕೆಯ ಆರ್ಥಿಕ 
ಮತ್ತು ಸಾಮಾಜಿಕ ವ್ಯವಸ್ಥೆ ಹಾಗೂ ಅದರಲ್ಲಿ ಹೈನುಗಾರಿಕೆಯ ಸ್ಮಾನ ಮತ್ತು 
ಅಭಿವೃದ್ಧಿ ತಿಳಿದುಕೊಳ್ಳ ಲು ಸಹಾಯಕವಾಗುತ್ತದೆ. 


ಹೈನುಗಾರಿಕಯೆ ಇತಿಹಾಸ 


ಪಾಶ್ಚಿಮಾತ್ಯ ನಾಗರಿಕತೆಯ ಉದ್ದಕ್ಕೂ ದನಗಳು ಒಂದಲ್ಲ ಒಂದು ಪ್ರಮುಖ 
ಪಾತ್ರ ವಹಿಸಿವೆ. ಈ ಬಗ್ಗೆ ಸ್ವಾರಸ್ಯಕರ ಕತೆಯನ್ನು ಕುರಿತು ಒಂದು ಪುಸ್ತಕವನ್ನೇ 
ಬರೆಯಬಹುದು. ಆದರೆ ಇಲ್ಲಿ ಸಂಕ್ಷಿಪ್ತ ಸಾರಾಂಶವನ್ನು ಮಾತ್ರ, ಕೊಡಲಾಗಿದೆ. 


ಅನಿರಿಕೆಯನ್ನು ಕಂಡುಹಿಡಿಯುವುದಕ್ಕೆ ಮೊದಲು 


ಲಿಖಿತ ಚರಿತ್ರೆಗೆ ಎಷ್ಟೋಕಾಲ ಹಿಂದಿನಿಂದಲೂ ಹೈನುದನಗಳನ್ನು ಚೆನ್ನಾಗಿ 
'ಪಳಗಿಸಿಕೊಂಡು ಮಾನವ ಬಳಸಿದ್ದಾನೆ. ಕ್ರಿ.ಪೂ. 3000 ವರ್ಷಗಳಷ್ಟು ಮುಂಚೆಯೇ 
'ಮೆಡಿಟಿರೇನೆಯನ್‌ ಸಮುದ್ರದ ಸುತ್ತ ಮುತ್ತ ಬೆಳೆದ ನಾಗರಿಕತೆಯ ಅವಶೇಷಗಳಲ್ಲಿ 
"ಹಸುಗಳು ಮತ್ತು ಅವುಗಳಿಂದ ಮಾನವರು `ಹಾಲು ಕರೆಯುವ ಚಿತ್ರಗಳು ದೊರೆತಿವೆ. 


7 
4 


ಆಧುನಿಕ ಹೈನುಗಾರ ದನಗೆಳ ನಿರ್ವಹಣೆ 





ಸರೋವರವಾಸಿಗಳ ಅವಶೇಷಗಳಲ್ಲಿ ಸಿಕ್ಕಿರುವ ಕುರುಹುಗಳ ಪ್ರಕಾರ 


ದನಗಳು ಅವರ ಜೀವನದ ಒಂದು ಮಹತ್ವದ ಭಾಗವಾಗಿದ್ದವು. 

ಬೈಬಲ್ಲಿನ ಹಳೆಯ ಒಡಂಬಡಿಕೆಯಲ್ಲಿ ದನಗಳು ಮತ್ತು ಹಾಗೂ ಅದರ 
ಉತ್ಪಾದನೆಗಳ ಬಗ್ಗೆ ಅನೇಕ ಪ್ರಸ್ತಾಪಗಳಿವೆ. ಮಾನವ ತನ್ನ pri re ಕ್ಕೂ 
ದನಗಳನ್ನು ಮಾಂಸ ಮತ್ತು ಹಾಲಿಗಾಗಿ, ಹಾಗೆಯೇ ದುಡಿಮೆಯ ಪ್ರಾಣಿಗಳಾಗಿ 
ಬಳಸಿಕೊಂಡು ಬಂದಿದ್ದಾನೆ. ಪ್ರಾಚೀನ ರೋಮಿನಲ್ಲಿ ಪಶುಪಾಲನೆ ಒಂದು ಪೂರ್ಣ 
ಪ್ರಬುದ್ಧ ಕಲೆಯಾಗಿತ್ತು. ಕ್ರಿ.ಪೂ. ಮೊದಲ ಶತಮಾನದ ದಾರೋ ಬರವಣಿಗೆಯಲ್ಲಿ 
ಹೈನುದನ ಹೆ ಹೇಗಿರಬೆ ಹಚ ಬಗ್ಗೆ ಸ್ವಾರಸ್ಯಕರ ವರ್ಣನೆ ಅಸಾತ ಉತ್ತಮ ಹಸು 
ಚೆನ್ನಾದ. ದೃಢವಾದ ಉದ್ದ ಹೂ ನೀಳದೇಹ ಹೊಂದಿರಬೇಕು. ಜೊತೆಗೆ . 


ಉದ್ದನೆಯ ಕೊಂಬು. ಅಗಲವಾದ ಹಣೆ. ವಿಶಾಲವಾದ ಕಪ್ಪ ಕಣ್ಣುಗಳು, ಕೇಶ 
ಯುಕ್ತ ಕಿವಿಗಳು. ಭದ್ರವಾದ ದವಡೆಗಳು, ಚಪ್ಪಟೆ ಮೂಗು, ಅಗಲ ಹಾಗೂ 
ಎಸ್ತರಿಸಿದ ಹೆಗಲುಗಳನ್ನೊಡಗೂಡಿ ಕೆಳಮುಖವಾಗಿ ಇಳಿಜಾರಾಗಿರುವ ಚ 
ಅಗಲವಾದ ಮೂಗಿನಹೊಳ್ಳೆ. ಕಪ್ಪು ಮುಸುಡಿ, ದಪ್ಪವಾದ ಉದ್ದ ಕತ್ತು 

ಕೊರಳಿನಿಂದ ಇಳಿಬಿದ್ದಿರುವ ಗಂಗೆ 'ದೊಗಲು, ಸರಿಯಾಗಿ ವೃದ್ಧಿ ಹೊಂದಿದ ಪಕ್ಕೆ ಲುಬು 
ಗಳಿಂದ ಕೂಡಿದ ವಿಶಾಲ ದೇಹ. ಒಳ್ಳೆಯ ಪುಷ್ಕ. ತ ತಾಗುವಂಥ ಇಂಬ 
ಕೂಡಲಿವ ನ್ಯ ಬಾಲ. ಗಿಡ್ಡ ಕಾಲುಗಳು, ಲ ಮಧ್ಯಾ ಿಂತರವುಳ್ಳ ನೇರ 
ಮೂಣಕಾಲುಗಳು. ಬಿಡವಾಗಿ. ಮಾ ಭವ ಅಳತೆಯ ಬೇಳೆಗಳುಳ್ಳ 


ಚಿಕ್ಕ ಗೊರಸೊಗಳುಳ್ಳ ನ್‌ ಕಟ್ಟಾದ ಮತ್ತು ನಡೆಯುವಾಗ ಸದ್ದಾಗದ ಪಾದೆಗಳು, 


ಜೂ ಹುರು pile ಆಗಿರದ ಚರ್ಮಗಳನ್ನು ಹೊಂದಿರಬೇಕು. ಹಸುಗಳಲ್ಲಿ ಕಪ್ಪು 
ಬಣ್ಣಕ್ಕೆ ಅದ್ಯತೆ. ನಂತರ ರಾರ ಕೆಂಪು. ಕಂದು ಮತ್ತು ಬಿಳಿ, ಇವುಗಳಲ್ಲಿ 


ಜೈನದ ದನಗಳಿಗೆ ಇರಬೇಕಾದ ಅನೇಕ 5 ಶ್ರೇಷ್ಠ ಲಕ್ಷಣಗಳ ರರ: ಆ ವಿವರಣೆ 
ಶತ ಶತಮಾನಗಳಿಂದ ದನಗಳನ್ನು ಇಟ್ಟುಕೊಂಡು ಬಂದಿದ್ದರೂ ಸಹ, 


ಈ ಹೃನುಉದ್ಯಮದ ಬೆಳವಣಿಗೆಯಲ್ಲಿ ಅದ್ಭುತ ಪ್ರಗತಿ ಆಗಿರುವುದು ಕೇವಲ 


ಶ್ರೀಚಿಗೆ ಮಾತ್ರ. 


2 


ತ್ವಾ ಕ 


ಅಮೆರಿಕೆಯಲ್ಲಿ ಪ್ರಧಾನವಾಗಿರುವ ಮೂಲತಃ ಯೂರೋಪ್‌ ಮತ್ತು ಗ್ರೇಟ್‌ 
ಬ್ರಿಟನ್ನಿನ ಈ ದನಗಳು ಬಾಸ್‌ ಟಪಿಕಸಃ ಗುಂಪಿಗೆ ಸೇರಿವೆ. ಭಾರತ ಹಾಗೂ ದೂರ 
ಪ್ರಾಚ್ಛದ :ಹಿಣಿಯದನಗಳು: ಬಾಸ. ಇಂಡಿಕಸ* ಗುಂಪಿಗೆ: ಸೇರಿವೆ... ಈ ತಳಿಗಳ 


ಆಧುನಿಕ ಕೃಷಿಯಲ್ಲಿ ಹೈನಾಗಾರದ ದನ 3 


ಮೂಲದ ಬಗ್ಗೆ 12 ನೆಯ ಅಧ್ಯಾಯ "ಶುದ್ಧ ತಳಿ ಉದ್ಯಮ ದಲ್ಲಿ ಹೆಚ್ಚು ವಿವರ 
ವಾಗಿ ಚರ್ಚಿಸಲಾಗಿದೆ. 


ಗೆ ಹ ಪಾರ ಹ ಗ ಬಾ ಬ "ಇಚ ed 1ಎ ತಾರಾ 

ರಿಕೆಯ ಶೋಧನೆಯ ಕಾಲದಲ್ಲ. ಹೈನು ದನಗಳು ಇಂಗ್ಲಂಡ್‌ ಹಾಗೂ 
ಣೆ p) 

ಎಳಿ ಎ4 ಹೊ ತಾ ಷಾ ಇಡು? ರ್ಟ ಹ್‌ ಗ್‌ ಇ ತ್ರ ಘಟ ತ್ತ್‌ 

ಪಶ್ಚಿಮ ಯೂರೋಪ್‌ ಜನರ ಜೀವನ ಇತ್ತು ಬ್ಹವಸಾಯದ ಸ್ರನನಂ 


1942 ರಲ್ಲಿ ಕೊಲಂಬಸನು ಉತ್ತರ ಅಮೆರಿಕೆಯಲ್ಲಿ ಬಂದನಿದಾಗ ಅಲ್ರಿ 
ದನಗಳೇ ಇರಲಿಲ್ಲ. ಈ ಮೊದಲು ಹೆ 





ದನಗಳನ್ನು ಒಯ್ದಿರಲಿಲ. ಅಂ 


ಬೇಡಿಕೆ ಹಸುಗಳಾಗಿದ ಪು. 
ಒಟ 


ಆರಂಭದ ಬಹುತೇಕ ಆಮದುಗಳು ಮಿಶ್ರತಳಿಗಳಾಗಿದ ವ್ರ... 19 ನೆಯ 
ಶತಮಾನದ ಮಧ್ಯಭಾಗದವರೆಗೆ ಇಂದಿನ ಆಧುನಿಕ ತಳಿಗಳ ಮೂಲಮೂಗಿದ್ದ ಶುದ 


ತಳಿಗಳನ್ನು ಸಾಕಿರಲಿಲ್ಲ. 19 ನೆಯ ಶತಮಾನದ ಮಧ್ಯಭಾಗದವರೆಗೂ ಹೈನು 
ಉದ್ಯಮವಾಗಿತ್ತು. ಅಂದಿನ ನಿರ್ವಹಣಾ ಪದ್ರತಿಗ 
ಮಟ್ಟದವೆನಿಸಬಹುದಾಗಿದ್ದವು. ಹಾಲಿನ ಬೇಗ ಕೆಡುವ ಶ್ರ 
ಸಾಗಾಣಿಕೆಯ ಕಷ್ಟಗಳಿಂದಾಗಿ ದೊಡ್ಡ ಪ್ರಮಾಣದ ಪೈನುಗಾರಿಕೆ ನಿರ್ವಹಣೆ ಆಗ 
ಅಸಾಧ್ಯವಾಗಿತ್ತು. 


ಅಧಿಕ ಪ್ರಮಾಣದಲ್ಲಿ ಹೈನು ಪದಾರ್ಥಗಳನ್ನು ತಯಾರಿಸಲು ನೆರೆಹೊರೆಯ 
ಕ ಹಿಕುಟುಂಬಗಳಿಂದ ಹಾಲು ಶೇಖರಿಸುತ್ತಿದ್ದರು. ಪ್ರಾಯಶಃ ಹಾಲು ಶೇಖರಣಾ 
ಡೆ 3) 


“ದ ಸಿಂ 
ಕಾರ್ಯದಲ್ಲಿ ಇದೇ ಮೊದಲ ಸಹಕಾರಿ ಪ್ರಯತ್ನವಿರಬೇಕು. ಆಗ ಒಳ್ಳೆಯ ಜೀಸ್‌ 
ತಯಾರಿಕೆಗೆ ಭಾರಿ ಪ್ರಮಾಣದಲ್ಲಿ ಹಾಲಿನ ಅಗತ್ಯವಿತ್ತು. ಅನೇಕ ವರ್ಷಗಳವರೆಗೆ 
ಹಾಲು ಉತ್ಪಾದನೆಗಾರರೇ ಬೆಣ್ಣೆಯನ್ನು ತಯಾರಿಸುತ್ತಿದ್ದರು 

ಇಂದು ನೋಡುತ್ತಿರುವ ಸುಧಾರಿತ ಹೈನುಗಾರಿಕೆ ಕ್ರಿ.ಶ. 1850ರ ನಂತರ 


ನಡೆದ ಅನೇಕ ಗಣನೀಯ ಸಂಶೋಧನೆ ಮತ್ತು ಬೆಳವಣಿಗೆಗಳ ಫಲ. ಈ 
ಪ್ರಗತಿಯಲ್ಲಿ ಕ್ರಿ.ಶ. 1956 ರಲ್ಲಿ ಬೋರ್ಡನ್‌ ಬೆಳಕಿಗೆ ತಂದ ಘನೀಕೃತ ಹಾಲು 


ಕ್ರಿ.ಶ. 1878 ರಲ್ಲಿ' ಕಂಡುಹಿಡಿದ ಕೆನೆ ಬೇರ್ಪಡಿಸುವ, ಕೊಗ್ಬಿನ ಪ್ರಮಾಣ ಕಂಡು 


4 ಆಧುನಿಕ ಹೈನುಗಾರ ದನಗಳ ನಿರ್ವಹಣೆ 


ಹಿಡಿಯುವ ಬಾಬ್‌ಕಾರ್‌ ಪ್ರಯೋಗ ಮತ್ತು ಹಾಲಿನ ಪಾಶ್ಚರೀಕರಣ ಮೊದಲಾದವು 
ಸೇರಿವೆ. ಹಾಗೆಯೇ ಇವುಗಳಲ್ಲಿ ಯಾಂತ್ರಿಕ ಶೈ ತ್ಯ ಕರಣ, ಸಮರೂಪೀಕರಣ 
(ಹೊಮೊಜನೈಜೇ ಶನ್‌) ಹಾಗೂ ಅಧುನಿಕ ಪ್ಯಾ ತ್‌ ಮತ್ತು ಸಾರಿಗೆವ್ಯ ವಸ್ಥೆ ಗಳು 
ಸೇರಿವೆ. 

ಅಮೆರಿಕೆಯ ಸಂಯುಕ್ತ ಸಂಸ್ಥಾನಗಳಲ್ಲಿ ಹಾಲಿನ ಉತ್ಪಾದನೆ 


ಕಳೆದ ಅನೇಕ ವರ್ಷಗಳಲ್ಲಿ ಹಿನ ಇಟ್ಟುಕೊಂಡಿದ್ದ ಹಸುಗಳು ಮತು 
ಅವುಗಳ ಉತ್ಪಾದನೆಗಳ ಅಧ್ಯಯನ ತಹಲ ಿಯಾಗದೆ: "ಅವುಗಳಲ್ಲಿ ಕೆಲವನ್ನು 
ಚಿತ್ರ 1.1, 1.2 ಮತ್ತು 1.3 ರಲ್ಲಿ ತೋರಿಸಿದೆ. ಎರಡನೆಯ ಜಾಗತಿಕ ಯುದ್ಧದ 
ಕೊನೆಯ ವೇಳೆಗೆ, ಅಂದರೆ ಕ್ರಿ.ಶ. 1944 ರಲ್ಲಿ ಹಾಲಿನ ಹಸುಗಳ ಸಂಖ್ಯೆ ಸುಮಾರು 
26 ದಶಲಕ್ಷದಷ್ಟು ಪರಮಾಂಕವನ್ನು ಮುಟ್ಟಿ ತ್ತು. ಅಲ್ಲಿಂದೀಚೆಗೆ, ಆ ಸಂಖೆ ್ಯ ಒಂದೇ 
ಸಮನೆ ಇಳಿಮುಖವಾಗಿ, ಕ್ರಿ.ಶ. 1960 ರಲ್ಲಿ ಕೇವಲ 19 ದಶಲಕ್ಷದಷ್ಟಾ ಯಿತು. 
ಹೈನು ಹಸುಗಳ ಸಂಖ್ಯೆ ಇಳಿಮುಖವಾಗುತ್ತಿದ್ದ ಈ ಕಾಲದಲ್ಲಿ ಒಟ್ಟು ಹಾಲಿನ 


30 


ಣ 
ಟಾ 


ಹಸುಗಳು(ಸಾವಿರ ಸಂಖ್ಯೆಯಲ್ಲಿ) 
೧ 
ಅ 


ಜತ ಒಂ ಜಾ 
| 1930 1935 1940 1945 1950 1955 1966 
ಚಿತ್ರ 1.1: ಅಮೆರಿಕೆಯ ಸಂಯುಕ್ತ ಸಂಸ್ಥಾನಗಳಲ್ಲಿನ ಕ್ರಿ ಶೆ. 1930 ರಿಂದ 1960 ರ 
ಅವಧಿಯಲ್ಲಿನ ಹಾಲಂ ) ಕರೆಯಖಿವೆ ಹೈನುದನಗಳ ಸಂಖ್ಯೆ 
ಉತ್ಪಾದನೆಯಲ್ಲೂ ಇಳಿಮುಖ ತೋರಿತು. ಅದು ಎರಡನೆಯ ie ಯುದ್ಧದ 
ನಂತರ ಕಡಮೆಯಾದ ಹಾಲಿನ ಬೇಡಿಕೆಯ ಪರಿಣಾಮವೆಂಬಂತೆ ಕಾಣುತ್ತದೆ. ಏನೇ 
ಇದ್ದರೂ, ಕ್ರಿ.ಶ. 1952 ರಿಂದ ಹಾಲು ಉತ್ಪಾದನೆಯ. ಹೆಚ್ಚಳ . ಆರಂಭವಾಗಿ 
(ಕ್ರಿ. ಶ. 1959-60 ರಲ್ಲಿ ಸ್ವಲ್ಪಮಟ್ಟಿಗೆ ಇಳಿಮುಖವಾದರೂ ) ಸುಮಾರು 
24, 500,000,000 ಪೌಂಡುಗಳ ಮಟ್ಟವನ್ನು ಮುಟ್ಟಿತು. 


ಆಧುನಿಕ ಕೃಷಿಯಲ್ಲಿ ಹೈನಾಗಾರದ ದನ 5 


ಈ ಉದ್ಯಮದ ಭವಿಷ್ಯಕ್ಕೆ ಸಂಬಂಧಿಸಿದ ಒಂದು ಮಹತ್ವಪೂರ್ಣ ಪ್ರವೃತ್ತಿ 
ಯೆಂದರೆ, ಪ್ರತ್ಯಿ ಹಸುವಿನಿಂದ ದೊರೆಯುತ್ತಿರುವ ಹಾಲಿನ ಸರಾಸರಿ ಉತ್ಪಾದ 


ಪೌಂಡುಗಳು(ಕತಕೋಟಿಗಳಲ್ಲಿ) : 





1930 1935 1940 1945 1950 1955 1959 


ಚಿತ್ರ 1.2; ಅಮೆರಿಕೆಯ ಸಂಯುಕ್ತ ಸಂಸ್ಕಾ ನಗಳ ಒಟು ಹನ 
ಕ್ರಿ 
ಉತ್ಸಾ ದನೆಯ “ಂ93ೌ 


ಹಾಲು( ಸಾವಿರಪೌಂಡುಗಳಲ್ಲ; 


ಕ TOI O55 85 Beo 


ಚಿತ್ರ 1.3; ಅಮೆರಿಕೆಯ ಸಂಯುಕ್ತ ಸಂಸ್ಥಾನಗಳಲ್ಲಿ ಕ್ರಿ.ಶ. 1930-6 ರ ವರೆಗಿನ 
ಅವೆಧಿಯಲ್ಲಿನ ಪ್ರತಿ ಹಸುವಿನಿಂದ ಸರಾಸರಿ ಹಾಲು ಉತ್ಪಾದನೆ 
ಕ್ರಿ.ಶ. 1935 ರಿಂದ ನಿರಂತರ ಹೆಚ pg ಇದನ್ನು 1.3 ಚಿತ್ರದಲ್ಲಿ 
lg ಇತ್ತಿ (ಚಿನ ಎಲ್ಲ ಲಕ್ಷಣಗಳೂ ಕೂಡ ಈ ಪ್ರವೃತ್ತಿಯ ಮುಂದುವರಿಕೆಯ 


ಸೂಚಕಗಳಾಗಿವೆ.. ಚಡ; $ ಸ 


6 ಆಧುನಿಕ ಹೃನುಗಾರ ದನಗಳ ನಿರ್ವಹಣೆ 


ಅಮೆರಿಕೆಯ ಸಂಯುಕ್ತ ಸಂಸ್ಥಾನಗಳ ಪ್ರತಿಯೊಂದು ರಾಜ್ಯದಲ್ಲೂ ಹಾಲಿನ 
ಉತ್ಪಾದನೆಯಾಗುತ್ತಿದ್ದರೂ ಈ ಉದ್ಯ ಮದ ತೀವ್ರತೆಯಲ್ಲಿ ಹಲವು. ಪ್ರಾದೇಶಿಕ 





ಹಸುಗಳು ಸಾವಿರ ಸಂಖ್ಯೆಯಲ್ಲಿ) 


ಬ ೫ 
» © 
Ae 
ಕ್ಯ 3 [7 
ಚಿತ್ರ 1.4: ಅನೆರಿಕೆಯ ಸಂಯುಕ್ತ ಸಂಸ್ಥಾನಗಳ ಬೇರೆ ಬೇಕಿ ಪ್ರದೇಶಗಳಲ್ಲಿ 
(1960) ಜಾಲು ಶಕೆಯ ಹಸುಗಳು, 


. ಈಶಾನ್ಯ 
.. 
4 
ದಸ್ರಿಣ 
ವ್‌ 
ಸಿ 


ಆದುನಿಕ ಕೃಷಿಯಲ್ಲಿ ಹೈನಾಗಾರದ ಡನ 7 


ವೃತ್ಯಾಸಗಳಿದೆ. ಇದಕ್ಕೆ ಬಹುತೇಕವಾಗಿ ಹಲವಾರು ಭೂಗುಣ ಮತ್ತು ದೊರೆಯುವ 
ಮೇಲಿನ ವ್ಯತ್ಯಸಗಳೀ ಕಾರಣ. ಇವು ಅನುಕೂಲವಾಗಿರುವ ಸ್ಥಳಗಳು ಹಾಲು 
ಉತ್ಪಾದನೆಗೆ ಉತ್ತಮ ಕ್ಷೇತ್ರಗಳ್ಲಿನಿಸಿವೆ. ದೇಶದ ನಾನಾ ಪ್ರದೇಶಗಳಲ್ಲಿರುವ ಹೈನು 
ಗಾರಿಕೆಯ ತೀವ್ರತೆಯ ಬಗೆಗೆ 1.4, 1,5 ಮತ್ತು 1.6 ಚಿತ್ರಗಳಲ್ಲಿ ಮಾಹಿತಿ 


ಹಿ; ಸುತ್ತೆವೆ. 


{Mh 


ಎ 


3 


ಹಾಲು( ಸಾವಿರ ಸೌಂಡುಗಳಲ್ಲಿ) 
ಣ 


ದಾ 


ಎ 





ಚಿತ್ರ. 1.5: ಅಮೇರಿಕೆಯ ಸಂಯುಕ್ತ ಸಂಸ್ಥಾ ನಗಳಲ್ಲಿಯ ಪ್ರದೇಶವಾರು 
ಪ್ರತಿ ಹಸುವಿನ ಸರಾಸರಿ ವಾರ್ಷಿಕ ಹಾಲಿನ ಉತ್ಪಾದನೆ (1959) 


ಹವಾಮಾನ, ಭೂಗುಣ, ಮತ್ತು ದನಗಳ ಆಹಾರಾಂಶಗಳ ಜೊತೆಗೆ ವಿವಿಧ 
ಕ್ಷೇತ್ರಗಳಲ್ಲಿನ. ಹೈನುಗಾರಿಕೆಯ ಸಾಂದ್ರತೆಯನ್ನು ತಿಳಿಯುವಾಗ್ಗೆ ದೊಡ್ಡ ಮಾರಕಟ್ಟೆ 
ಇರುವ ಜನನಿಬಿಡ ಪ್ರದೇಶಗಳಿಗೆ ಗಮನವನ್ನು ನೀಡಬೇಕಾಗುತ್ತದೆ. ಉತ್ತರದ 
ಪ್ರದೇಶಗಳಲ್ಲಿ ಹೈನುಗಾರಿಕೆಯು ಹೆಚ್ಚು ಸಾಂದ್ರವಾಗಿದೆ. ಸಾಮನ್ಯವಾಗಿ, ವರ್ಷದ 
. ಇಕೆಲವೇ ದಿನಗಳಲ್ಲಿ 85೯ ಉಷ್ಣಾಂಶ ಹೆಚ್ಚಾ ಗಿರುವೆಡೆಗಳಲ್ಲಿ ಹಸುಗಳು 
FE ಕ ಛ್‌ ವಿಶೇಷ ಗಮನ ಕೂಡ ಕೊಡ 


ಗೆ 


5 ಆಧುನಿಕ ಹೈನುಗಾರ ದನಗಳ ನಿರ್ವಹಣೆ 


ಬೇಕಾಗಿಲ್ಲ. ಕೆಲವು ಪ್ರ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಜನವಸತಿ ಇದ್ದು, ಜನರ ಹಾಲಿನ 
ಬೇಡಿತಿಯನ್ನು ಪೂರೈಸಲು ನೂರಾರು ಹಸುಗಳ ಹಿಂಡನ್ನು ಸಾಕಿ ಆತ್ಯ ಂತ ಶೀವ್ರವಾಗಿ 


ದಶಲಕ್ಷ ಪೌಂಡುಗಳು 





ಸ Yo 

ಅಧಿ “ಎ 
FE ನ ೫% 
$9 ಇಳೆ RE BPAY OK 


ಚಿತ್ರ 1,6: ಅನೋರಿಕೆಯ ಸಂಯುಕ್ತ ಸಂಸ್ಥಾನೆಗಳಲ್ಲಿನ ಪ್ರದೇಶವಾರು 
ಹಾಲಿನ ಉತ್ಪಾದನೆ 


ಬ್ರ 
ತ್ತು ಫ್ಲಾರಿಡಾ ರಾಜ್ಯಗಳಲ್ಲಿ ಈ ಬಗೆಯ ಉದ್ಯಮಗಳಿರುವುದನ್ನು ಕಾಣಬಹುದು. 


ಹೆಚ್ಚು ಸಂಖ್ಯೆಯಲ್ಲಿ ಹಸುಗಳಿರುವ ರಾಜ್ಯಗಳಾದ: ವಿಶ್ಠಾ ಸಿನ್‌, ಮಿನ್ನೆಸೋಟಾ, 
ನ್ಯೂಯಾರ್ಕ್‌, 'ಪ್ಲೌಶ್ವೇನಿಯ, ಕ್ಯಾಲಿಫೋರ್ನಿಯ” ಹಾಲಿನ ಉತ್ಪಾದನೆಯಲ್ಲಿ, 
ಮುಂದೆ ಬುದಿವೆ. .” 

ಕಲವು ಸಣ್ಣ ರಾಜ್ಯಗಳೂ ಹೈನು ಉದ್ಯಮ ಅಷ್ಟೇ. ತೀವ್ರವಾಗಿ ಬೆಳೆದಿದೆ. 
ಅಲ್ಲಿ ಹಸುಗಳ ಸಂಖ್ಯೆ ಹೆಚ್ಚು ಪ್ರಮಾ ಲ್ಲ. ಪ್ರ ಸುನ ಸತು: ಮಕ 


ಈ ಹೈನುಗಾರಿಕೆ ಉದ್ಯಮವನ್ನು ಬೆಳೆಸಿರುತ್ತಾರೆ. ಉದಾಹರಣೆಗೆ, ಕ್ಯಾಲಿಫೋರ್ನಿಯ 





ಆಧುನಿಕ ಕೃಷಿಯಲ್ಲಿ ಹೈನಾಗಾರದ ದೆಸೆ 9 


ಬೆಳೆದು ಬಂದಿರ”ವ ಅಂಶಗಳ ಬಗೆಗೆ ಹೆಚ್ಚು ವಿವರವಾಗಿ ಈ ಗ್ರಂಥದ ಬೇರೆ ಭಾಗ 
ಗಳಲ್ಲಿ ವಿವರಿಸಲಾಗಿದೆ. 
ಆಹಾರವಾಗಿ ಹಾಲಿನ ಬಳಕೆ 


ಹಾಲು ಹಾಗೊ ಅಮೆರಿಕನ್ನರ ಆಹಾರ ಪದ್ಧ ತಿ 

ಹಾಲು ಬಹುತೇಕ ಜನರ ಇಷ್ಟ ಪದಾರ್ಥ. ಅದು ಎಲ್ಲ ವಯಸ್ಸಿನವರಿಗೂ 
ಹಿತಕರ ಮತ್ತು ಮಕ್ಕಳೆ ಆಹಾರದಲ್ಲಂತೂ ಅದು ಬಹುಮಟ್ಟಿಗೆ ಅನಿಮಯ 
ಅಮೆರಿಕನ್ನರ ಆಹಾರದಲ್ಲಿ ಹಾಲಿಗೆ ಪ್ರಮುಖ ಸ್ಥಾ ನವಿದೆಯೆಯುದನ್ನು ಅನೇಕ ಅಂಶ 
ಗಳು ಸ್ಪಷ್ಟಪಡಿಸುತ್ತವೆ. ವಾಸ್ತವವಾಗಿ, ಅಮೆರಿಕನ್ನರು ತಮ್ಮ ಆಹಾರದಲ್ಲಿನ 
ಸುಮಾರು ಶೇಕಡಾ 30ಭಾಗ ಪ್ರಾಣಿಜನ್ಯ ಸಸಾರಜನಕವನ್ನು ಹಾಲು ಮತ್ತು ಇತರ 
ಹೈನು ಪದಾರ್ಥಗಳಿಂದಲೇ ಪಡೆಯುತ್ತಾರೆ. ವಿಶ್ವದ ನಾನಾ ಭಾಗಗಳಲ್ಲಿಯ ಹೈನು 
ಪದಾರ್ಥಗಳ ಒಳಕೆ ಕುರಿತ ಮಾಹಿತಿ ಕೋಷ್ಟಕ 1.1 ರಲ್ಲಿ ಇದೆ. 


ಕೋಷ್ಟಕ 1.1: ಆಯ್ತೆ ರಾಷ್ಟ್ರಗಳಲ್ಲಿನ ತಲಾನಾರು ಹೈನು 
ಪದಾರ್ಥಗಳ ಬಳಕೆ 


ಹಾಲಿನ ಬಳಕೆ* ಹಾಲಿನ ಬಳಕೆ** 

ರಾಷ್ಟ್ರ (ಪೌಂಡು) ರಾಷ್ಟ್ರ (ಪೌಂಡು) 
ಐರ್ಲಂಡ್‌ 1,534 ನಾರ್ವೆ 899 
ನ್ಯೂಜಿಲಂಡ್‌ 1,428 ಡೆನ್‌ಮಾರ್ಕ್‌ 842 
ಫಿನ್‌ಲಂಡ್‌ 1,366 ಬ್ರಿಟನ್‌ 764 
ಆಸ್ಟ್ರೇಲಿಯ 1,023 ಫ್ರಾನ್ಸ್‌ 721 

ಅಮೆರಿಕೆಯ 

ಸ್ಟೀಡನ್‌ 1,013 ಸಂಯುಕ್ತ ಸಂಸ್ಥಾ ನಗಳು 707 
ಕೆನಡ 1,012 ಜರ್ಮನ್‌ ರಿಪಬ್ಲಿಕ್‌ 704 
ಸ್ವಿತ್ಸರ್ಲಂಡ್‌ 980 ನೆದರ್‌ಲಂಡ್‌ 668 
ಬೆಲ್ಜಿಯಂ 975 ಆಸ್ಟ್ರಿಯ 655 





ಔ ಶೈಕ ಫೊ ಫ್ರಷ್ಯೂಸರ್‌ ಹೈಲೈಟ್ಸ್‌, ನ್ಯಾಷನಲ್‌ ಮಿಲ್ಫ್‌ ಫ್ರೊಡ್ಯೂಸರ್ಸ್ಸ್‌ ಫೆಡರೇಶನ್‌ 


** |956 ರಲ್ಲಿ, 
ಅಮೆರಿಕೆಯಲ್ಲಿ ಹೈನು ಪದಾರ್ಥಗೆಳ ತಲಾವಾರು ಬಳಕೆ ಪ್ರಾಮಾಣ ಕಡಮೆ 
ಇರುವುದು ಕಂಡುಬರುತ್ತದೆ. ಪ್ರತಿಯಾಗಿ ಅಮೆರಿಕನ್ನರು ಹೆಚ್ಚಿಗೆ ಬೆಣ್ಣೆಯನ್ನು 


10 ಆಧುನಿಕ ಹೈನುಗಾರ ದನಗಳ ನಿರ್ವಹಣೆ 


ಬಳಸುತ್ತಾರೆ. ಅಲ್ಲಿ ಪ್ರತಿವ್ಯಕ್ತಿ ವರ್ಷಕ್ಕೆ ಸುಮಾರು 700 ಪೌಂಡು ಹಾಲು ಅಥವಾ 

ಆದಕ್ಕೆ ಸಮಾನವಾದ ತಜ್ವನ್ಯ ಪದಾರ್ಥವನ್ನು ಬಳಸುತ್ತಾನೆ. ಚೀಜ್‌ ಮತ್ತು ಕೊಬ್ಬು 

ರಹಿತ ಹಾಲಿನ ಬಳಕೆ ಈಗ ಹೆಚ್ಚಾ ಗುತ್ತಿದೆ. ಅದೇ ಜಾಷ್ಟೀಕೃತ ಹಾಲಿನ ಬಳಕೆ 
ಮೆಯಾಗುತ್ತಿದೆ. 


ಇತರ ಆಹಾರ ಪದಾರ್ಥಗಳೂ ಸಹ ಅಮೆರಿಕನ್ನರ ಆಹಾರದಲ್ಲಿ ಪ್ರಮುಖ 
ಸ್ಥುನ ಪಡೆಯುತ್ತಿರುವುದು ಹೈನೋದ್ಯಮಕ್ಕೆ ಒಂದು ಸವಾಲಾಗಿದೆ. ಕೆಲವು ರಾಷ್ಟ್ರಗಳ 
ಜನರು ತೆಗೆದುಕೊಳ್ಳುವ ಜೈನು ಧಂ ಪ್ರಮಾಣ ನೋಡಿದರೆ, ಅವುಗಳ 
ಬಳಕೆಯನ್ನು ಹೆಚ್ಚಿ ಸುವ ಸಾಧ್ಯತೆಯ ಕಲ್ಬ ನೆಯಾಗದಿರದು. ಕೋಷ್ಟಕ 1.1 ರಿಂದ 
ಇದನ್ನು ಅಷ ಕಟು 


ಹಾಲಿನ ಪೌಷ ಇ 'ಕಾಂಶ 


ಮಾನವನಿಗೆ ಅಗತ್ಯವಾದ ಉತ್ಕೃಷ್ಟ ಗುಣದ ಅನೇಕ ಪೌಷ್ಟಿಕಾಂಶಗಳು 
ಹಾಲಿನಿಂದ ದೊರೆಯುತ್ತ ವೆ. ಶಕ್ತಿ, ಸಸಾರಜನಕ, ಮೇದಸ್ಸು, ಖನಿಜ ಮತ್ತು ಜೀವ 
ಸತ್ವಗಳೇ ಮೊದಲಾದ ಆಹಾರದಲ್ಲಿರಬೇಕಾದ ಎಲ್ಲ ಅಗತ್ಯಾಂಶಗಳೂ ಹಾಲಿನಲ್ಲಿ 


ಸಮೃದ್ಧ ವಾಗಿವೆ, 
ಹ 


ಒಂದು ಕ್ಯಾರ್ಟ (ಕಾಲು ಗ್ಯಾಲನ್‌) ಹಾಲಿನಲ್ಲಿಯ ಪೋಷಕಾಂಶ ಮತ್ತು 
ಬಳಕೆಗೆ ಶಿಫಾರಸು ಮಾಡಲ್ಪಟ್ಟ ಇವುಗಳ ಪ್ರಮಾಣ ಕೋಷ್ಟಕ 1.2ರಲ್ಲಿ ಕೊಟ್ಟಿದೆ. 
ರಾಷ್ಟ್ರೀಯ ಸಂಶೋಧನ ಮಂಡಳಿಯು ಶಿಫಾರಸುಮಾಡಿದ ಮಾನವನ ದೈನಂದಿನ 
ಅಗತ್ಯಕ್ಕೆ ಬೇಕಾದ ಆಯ್ದ ಪೋಷಕಾಂಶಗಳ ಪ್ರಮಾಣವು ಕೋಷ್ಟಕ 1.3ರಲ್ಲಿನಂತಿದೆ. 


ಹಾಲಿನಿಂದ ದೊರೆಯುವ ವಿಶೇಷ ಪೌಖ್ಭಕಾಂಶಗಳೆಂದರೆ ಅದರಲ್ಲಿನ ಸಸಾರಜನ 
ಕಾಂಶ ಮತ್ತು ಖನಿಜಾಂಶಗಳು. ಸಸಾರಜನಕದ ಅನೇಕ ನಿರ್ದಿಷ್ಟ ಮೂಲಕಾಂಶಗಳಾದ 
ಅಮಿನೋ ಅಮ್ಲಗಳನ್ನು ಮಾನವನ ಆಹಾರದಲ್ಲಿ ಒದಗಿಸಲೇ ಬೇಕು. ಅವು ಸಸ್ಯಜನ್ಮ 
ಸನಾರಜನಕಗಳಲ್ಲಿ- ದೊರೆಕಿದರೂ ಯೋಗ್ಯ ಪ್ರಮಾಣದ ಒದಗುವಿಕೆಗೆ ಬೇರೆ ಬೇರೆ 
ಮೂಲಗಳು ಸಾಮಾನ್ಯವಾಗಿ ಅವಶ್ಯವಿದೆ. ಹಾಲು ಮತ್ತು ಇತರ ಪ್ರಾಣಿಜನ್ಯ 
ಸಸಾರಜನಕಗಳಾದ (ಮೊಟ್ಟೆ ಮತ್ತು ಮಾಂಸಗಳು) ಸಮತೋಲನ ಸಸಾರಜನಕಗಳಂ 
ಯಥೇಚ್ಚೆ. ಯಾಗಿ ದೊರಕುವುದಕ್ಕೆ ಅವಶ್ಯ ವಾ್‌ 


ಬಕ್‌ ಅದು ಉರಗ ಸಾರವ ನಡಾ ಮೇರ 





ಆಧುನಿಕ ಕೃಷಿಯಲ್ಲಿ ಹೈನಾಗಾರದ ದೆನ 1| 

ಕೋಷ್ಟಕ 1.25: ಒಂದು ಕ್ವಾರ್ಟ್‌ ಹಾಲಿನಲ್ಲಿರುವ ಹೌಸ್ಟಿಕಾಂಕ 

ಮತ್ತು 25 ವರ್ಷ ವಯಸ್ಸಿನ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಒಂದು 
ದಿನಕ್ಕೆ ಶಿಫಾರಸು ಮಾಡಿರುವ ಪ್ರಮಾಣ * 





ಸೀರು ಶಕ್ತಿ ಸಸಾರಜನಕ ಕೊಬ್ಬು ಸಕ್ಕ್‌ಕಿ 
ಶೇಕಡಾ ಶೇಕೆಡಾ 
ಬೇಕಾದೆ ಬೇಕಾದೆ 
(ಶೇಕಡಾ) (ಕ್ಯಾಲರಿ) ಪ್ರಮಾಣ (ಗ್ರಾಮ್‌) ಪ್ರಮಾಣ (ಗ್ರಾಮ್‌) (ಗ್ರಾಮ್‌) 
67 660 20 36 50 40 48 
ಸುಣ್ಣ ಕಬ್ಬಿಣ & ಜೀವಸತ್ವ ಥೈಮಿನ್‌ 
ಶೇಕಡಾ ಶೇಕಡಾ ಶೇಕಡಾ ಶೇಕಡಾ 
ಬೇಕಾದೆ (ಮಿಲಿ ಬೇಕಾದ ಬೇಕಾದ (ಮಿಲಿ ಬೇಕಾದ 
(ಗ್ರಾಮ್‌) ಪ್ರಮಾಣ ಗ್ರಾಮ್‌) ಪ್ರಮಾಣ 10 ಪ್ರಮಾಣ ಗ್ರಾಮ್‌) ಪ್ರಮಾಣ 
I 100 + 0.4 05 1560 30 32 20 
ರಿಜೊಫ್ಸಾನಿನ್‌ ನೈಯಾಸಿನ್‌ ಅಸ್ವಾರ್ಬಿಕ್‌ ಆಸಿಡ್‌ 
(ಮಿಲಿ ಶೇಕಡಾ ಜೇಕಾದೆ (ಮಿಲಿ ಶೇಕಡಾ ಬೇಕಾದ (ಮಿಲಿ ಶೇಕಡಾ ಬೇಕಾದ 
ಗ್ರಾಮ್‌) ಪ್ರಮಾಣ ಗ್ರಾಮ್‌) ಪ್ರಮಾಣ ಗ್ರಾರ್ಮೆ): ಪ್ರಮಾಣ 
ಸು. ನೌ 0.8 38 8 10 





ಅ ರಾಷ್ಟ್ರೀಯ ಸಂಶೋಧನಾ ಮಂಡಳಿಯ ರೆಕಮೆಂಡೆಡ್‌ ಡೈಲಿ ಡೈಟರಿ ಅಲೋಯನ್ನ್ಸ್‌ 
ನಿನ್ಶೆಸ್ಮ್ಸ್‌ 1958, ಮತ್ತು * ನ್ಯೂಟ್ರಿಯಂಟ್‌ ಇನ್‌ ಕಾಮನ್‌ ಫುಡ್ಸ್‌ '' ಡಿ 
ಇಯರ್‌ ಬುಕ್‌ ಆಫ್‌ ಅಗ್ರಿ ಕಲ್ಚರ್‌ 1959 ಇವುಗಳ ಆಧಾರದಿಂದ. 


ಆ ಶೇಕಡಾ ಬೇಕಾದ ಪ್ರಮಾಣವನ್ನು ತೋರಿಸಿಲ್ಲದ ಕಡೆ ಅಂಗೀಕೃತ ಅಂಕಿ ಸಂಖ್ಯೆ 
ಡೊರೆತಿರುವುಿಲ್ಲ. 


ಸಂಗಿಂತ ಸುಲಭ ಬೆಲೆಯಲ್ಲಿ ದೊರೆಯುತ್ತದೆ. ನಮಗೆ ದೊರೆಯುವ ಪ್ರಾಣಿಜನ್ಯ 
ಸಸಾರಜನಕದ ಅತ್ಮಂತ ಅಗ್ಗದ ಮೂಲಗಳಿಂದರೆ ಗಿಣ್ಣು ಮತ್ತು ಕೊಬ್ಬುರಹಿತ 


ಶುಷ್ಕ ಹಾಲು. 6 
ಬ | UNIVERSITY 0೯ #774 71810-531108 
೫18೫೬71 DEVELOP 7111-01 ೬121181, 





ಆಧುನಿಕ ಹೈನುಗಾರ ದನಗಳ ನಿರ್ವಹಣೆ 


12 


00% 065 z+ st (01 .0008 SI 02 0% 000"1 7 ("wg 8780) exes ೫೪೮ 


0% 00 e+ 02 ೯1 009 S| SI 01% 0064 (apo Fn) ಬರಿ 

ಕಾ, 066 ಓ|-:65| 01 0009 2/80 "99: 00 99 801 69) ' 

ದಾ 0 011 $| 11 0009 21 80 86 0072 99 801 sy 

ಜಾ (1 11] tl SI) v1 00s z) 80 86 00£? 99 811 Sz ryop 


TRE 81 81 1 00's 01 80 0( 90961 69 S| 9 
ಅಹ SL 07 81 61 00S 01 #80 0( 000'£ 69 1861 ಈ 


ಅ 6( Iz 8'| 9'| 000's 01 80 0( 002'£ 69 1891 Sz cexpoy 
ರಾರಾ eR TS (1 ಗ 1 39 vd ಗಾ 
(ಗ Gu (Qu (wu (Ku 
"A ee) ee) ee) 6) '೧1 ee) (೧) (6%) (೦೧) (೦೫) (xp) 
QA Ha ಸ 
ಗಜ ೩೨೪ 3೨೪೫ cist we VV Ann 


೫೫೫ fue pe ೮೫೦ ಲಂಗ Fyrom ಬಡಾ ಓಟ pox ೦೮೦%೩ oF ave scons | 
ನಾ ಪ್ರ ಶಾ i ಚ್ಟ ಹಾಡ 
(9661 8° Roe) 4% ee eee Bree ೫೮ ಲಾಜ) scr 


8080೮ Ales syoplh peopep ೮೧೮೪ Baus ಸಂಜ ಧೀಂ copa : ೯1 ake 


13 


ಆದುನಿಕ ಕೃಷಿಯಲ್ಲಿ ಹೈನಾಗಾರದ ದನ 


ತ ‘Pp Fcuean anne ನಟ $'] 
889೫ coe cue pap you ೧೩ ಉಂ ‘ua & Ave eraceR Ran ೪ yr ೨ 


‘6561 "ಗೂ 48a sac ವೀಳ ಲ 
“ಥಿ "ಗೂ 3೫೫ ನಜ “ey a pn ಂನಿಸಿಗೆ "ತಖಲ ಮಾಧ ಬಂ ಇ 


ek ಕ್ಟ ಭಟಟ ಜೈ ಯ (| ೦! 1 


0% 08 9.61 ೫1 (6% EC 00%"? 89 011 6।-9। 
0% 08 tl 02 ೯|। 0006 €। ೯ 08 0097 £9 801 $1-೯। ಅಂಟ 


00% 001 sz Sz 8'| 0006 Si #1 00 009% 69 6£। 61-9) ಹ 
00 06 W I $1 0008 el $8 001% 9 80 sre ಉಚ 


00% SL ೯1. ॥$1 £'1.. 0099 ₹21 ₹1 0( 006% 1s 6( ₹/-0। 


90%. 09 Fh SU 11,00 -01 ೪ ಈ 0012 iS 09 6 
OE . 09 mst Tos 00L°1 tb 0% 9% 
0” SE $ 01 (8.00 « 01 % 00೯" ೫: € .೯£। ಅಡಿ 


Wy . 96 . ( 85 . ೪6 Msi ಇ 2. ೫69೫೦೫ 8) 02 TL (‘oe kon) 
9%. 01. 9 0 mss Wye ಇರಾ. ೫2 et 9%? ಅಡಿಯ 


14 ಆಧುನಿಕ ಹೈಸುಗಾರ ದನಗಳ ನಿರ್ವಹಣೆ 


ಎಲುಬುಗಳು ಮತ್ತು ಹಲ್ಲುಗಳ ಬಿಳವಣೆಗೆ ಹಾಗೂ ಸಂರಕ್ಷಣೆಗಷ್ಟೇ ಅಲ್ಲಡೆ 
ದೇಹದ ಯೋಗ್ಯ ಜೀವವಸ್ತುಕರಣಕ್ಕೂ ಸುಣ್ಣ ಮತ್ತು ರಂಜಕಗಳು ಮುಖ್ಯವಾಗಿ 
ಬೇಕು. ಹಾಲು ಈ ಖನಿಜಾಂಶಗಳನ್ನು ಧಾರಾಳವಾದ ಮತ್ತು ಅತ್ಯಂತ ಅಗತ್ಯವಾದ 
ಪ್ರಮಾಣದಲ್ಲಿ ಹಾಗೂ ದೇಹಕ್ಕೆ ಸುಲಭವಾಗಿ ದೊರೆಯುವ ರೂಪದಲ್ಲಿ ಒದಗಿಸುತ್ತದೆ. 


ಸಾಕಷ್ಟು ಪ್ರಮಾಣದ ಕ್ಯಾರೊಟಿನ್‌ (ಸಿ ಜೀವಸತ್ವ) ಪಡೆದಿರುವ ಹಸುವಿನ 
ಸಾಮಾನ್ಕ ಹಾಲು ಸಿ ಜೀವಸತ್ವದ ಬಹುಪಾಲನ್ನು ಒದಗಿಸುತ್ತದೆ. ರಿ ಜೀವ 
ಸತ್ವ ಹಾಲನ್ನು ಸಂಸ್ಕರಣಗೊಳಿಸುವಾಗ ಸೇರಿಸಲಾಗುವುದು. ಹಾಲಿನಲ್ಲಿಯ 
೮ ಜೀವಸತ್ವವು ಸಂಸ್ಕರಣೆಗಳೇ ಮೊದಲಾದ ಹಾಲಿನ ಕಾರ್ಯನಿರ್ವಹಣೆಯಲ್ಲಿ 
ಬೇಗನೆ ಅಳಿದು ಹೋಗುವುದರಿಂದ ಅದನ್ನು ಬೇರೆ ಮೂಲಗಳಿಂದ ಒದಗಿಸ 
ಬೇಕಾಗುತ್ತದೆ. ದೇಹದ ಬೆಳವಣಿಗೆ ಕಾಲದಲ್ಲಿ ಹಾಲಿನಲ್ಲಿರುವುದಕ್ಕಿಂತ ಹೆಚ್ಚಿನ 
ಪ್ರಮಾಣದಲ್ಲಿ ಕಬ್ಬಿಣ, ತಾಮ್ರ ಮತ್ತಿತರ ಕೆಲವು ಖನಿಜಾಂಶಗಳು ಅಗತ್ಯವಾಗುತ್ತದೆ. 


ಹಾಲಿನ ಉಪಪದಾರ್ಥಗಳಲ್ಲಿಯೂ ಹಾಲಿನಲ್ಲಿರುವ ಪೋಷಕವಸ್ತುಗಳಿಲ್ಲವೂ 
ಭಿನ್ನಭಿನ್ನ ಪರಿಮಾಣದಲ್ಲಿ ಇದ್ದೇ ಇರುತ್ತವೆ. ಸಾಮಾನ್ಯವಾಗಿ. ಹಾಲಿನಿಂಡೆ 
ತಯಾರಾದ ಎಲ್ಲ ಪದಾರ್ಥಗಳ ಪೋಷಕಾಂಶಗಳ ಮಾಹಿತಿ ಕೋಷ್ಟಕ 1.4 ರಲ್ಲಿದೆ. 


ಜಿಳೆಯುತ್ತಿರುವ ಜನಸಂಖ್ಯೆಗೆ ಆಹಾರ 


ಭವಿಷ್ಯದ ಯೋಜಕರಿಗಿರುವ ಅತ್ಯಂತ ಕಾತರದ ಸಮಸ್ಯೆಯೆಂದರೆ ತೀವ್ರ 
ಗತಿಯಲ್ಲಿ ಹೆಚ್ಚುತ್ತಿರುವ ನಮ್ಮ ಜನಸಂಖ್ಯೆ. ವೈದ್ಯಕೀಯ ವಿಜ್ಞಾನವು ನಮ್ಮ ಸತಾಸರಿ 
ಆಯುರ್ಮಾನವನ್ನು ಹೆಚ್ಚಿಸಿದೆ. ಜನಸಂಖ್ಯೆಯ ಇಂದಿನ ಬೆಳವಣಿಗೆಯ ಪ್ರಮಾಣ 
ಹಿಂದೆಂದೂ ಇರದಷ್ಟು: ಹೆಚ್ಚಾಗಿದೆ. ಸಧ್ಯದಲ್ಲಿ ಅದು ಕಡಮೆಯಾಗುವ ಯಾವ: 
ಸೂಚನೆಯೂ ಕಾಣಬರುತ್ತಿಲ್ಲ. ಮಾನವನ ಆಹಾರದ ಅಗತ್ಯತೆ ಅದನ್ನು ಉತ್ಪಾದಿಸುವ 
ಅವನ ಸಾಮರ್ಥ್ಯಕಿಂತ ಹೆಚ್ಚಾ ಗಿ, ಪರಿಣಾಮವಾಗಿ ಉಂಟಾಗುವ ಹಸುವಿನ ಪರಿಸ್ಥಿತಿ 
ಜನಸಂಖ್ಯೆಯನ್ನು ಮಿತಗೊಳಿಸುತ್ತದೆಂದು ಕೆಲವರ ಭವಿಷ್ಯವಾಣಿ, ಇದು. ಕೆಲವು 
ಪ್ರದೇಶಗಳಲ್ಲಿನ ಸಮಸ್ಯೆ, ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಜನಸಂಖ್ಯೆಯ ಬೇಡಿಕೆಗಿಂತ 
ಆಹಾರೋತ್ಪಾದನೆ ಹೆಚ್ಚಾಗಿದೆ. - ಅದರೆ ಇದು ಎಲ್ಲಿಯವರೆಗೆ ಮುಂದುವರೆಯುತ್ತ 
ದೆಂಬುದನ್ನು ಹೇಳಲಿಕ್ಕಾಗದು. ..; ಪ 


ಆಧುನಿಕ ತಾಂತ್ರಿಕತೆಯನ್ನು ಪೂರ್ಣವಾಗಿ. ಬಳಿದರೆ. ಇನ್ನೂ ಹೆಚ್ಚಿನ. 
ಆಹಾರೋತ್ಪಾದನೆ ಸಾಧ್ಯ. ಈಗ ಹೊಸ ತಾಂತ್ರಿಕತೆ ತೀವ್ರವಾಗಿ ಬೆಳೆಯುತ್ತಿದೆ. . 


ಆಧುನಿಕ ಹೈನುಗಾರ ದನಗಳ ನಿರ್ವಹಣೆ 15 


ಆಹಾರೋತ್ಪಾದನೆಗಾಗಿ ದೊರೆಯುವ ಭೂಮಿಯನ್ನು ಇನ್ನು ವಿಸ್ತರಿಸಲು ಸಾಧ್ಯವೇ 
ಇಲ್ಲ, ಈ ಸ್ಥಿತಿಗೆ ನಾವು ಬಂದು ಮುಟ್ಟಿದ್ದೇವೆ. ಇಂತಹ ಪರಿಸ್ಥಿತಿಯಲ್ಲಿ 
ಹೈನೋದ್ಯಮ ಹೇಗೆ ಸಾಧ್ಯ ? ಎಷ್ಟರ ಮಟ್ಟಿಗೆ ಅದು ಯಶಸ್ಸು ಪಡೆಯಬಲ್ಲದು 


m 
ಈ ಪ್ರಸ್ನೆಗಳು ಉದ್ಭವಿಸುತ್ತದೆ. 


3 


ನಿರಂತರ ಹೈನೋದ್ಯಮಕ್ಕೆ ಆಧಾರ 


ಅಮೆರಿಕೆಯ ಸಂಯುಕ್ತ ಸಂಸ್ಥಾನಗಳಲ್ಲಿ ಸಮೃದ್ಧವಾಗಿ ಹುಲ್ಲು ಬೆಳೆಯುವ 
ವಿಶಾಲ. ಪ್ರದೇಶಗಳಿವೆ. ಮಾನವನು ನೇರವಾಗಿ ಬಳಸುವಂತಹ ಧಾನ್ಯಗಳನ್ನಾಗಲೀ 
ಅಥವಾ ಇತರ ಆಹಾರವಸ್ತುಗಳನ್ನಾಗಲೀ ಬೆಳೆಯಲು ಅವು ಅನುಕೂಲವಾಗಿಲ್ಲ. 
ಈ ಭೂಮಿಯಲ್ಲಿ ಬೆಳೆಯುವ ಮೇವನ್ನು ತಿಂದು ಅದನ್ನು ಉತ್ತಮ ಗುಣಮಟ್ಟದ 
ಮಾನವನ ಆಹಾರವನ್ನಾಗಿ ಪರಿವರ್ತಿಸುವ ಸಾಮರ್ಥ, ಹೈನುದನ ಮತ್ತು ಇತರ 
ದನಕರು ಪಡೆದಿವೆ. ವಿಸ್ತೃತ ಸಂಶೋಧನೆಯ ಪರಿಣಾಮಗಳು ದನಕರುಗಳು ಈ 
ಮೇವನ್ನು ಬಳಸಿಕೊಂಡು ಮಾನವನಿಗೆ ಉಪಯುಕ್ತ ಆಹಾರ ಒದಗಿಸುವ ವ್ಯವಸ್ಥೆಗೆ 
ಸಹಾಯ ನೀಡಿವೆ. 


ಸಸ್ಮಪದಾರ್ಥಗಳನ್ನು ಮಾನವನ ಆಹಾರ ವಸ್ತುಗಳಾಗಿ ಪರಿವರ್ತಿಸುವಲ್ಲಿ 
ಹಾಲು ಉತ್ಪಾದನೆ ಒಂದು ಅತ್ಯಂತ ಸಮರ್ಥಕಾರ್ಯ, ಹಾಲು ಜನರಿಗೆ ಬಹು 
ರುಚಿಕರ ಸಮತೋಲನ ಆಹಾರ ಒದಗಿಸುವ ಮುಖ್ಯವಸ್ತು. ಆದುದರಿಂದ ಮುಂಬರುವ 
ಇನ್ನು ಅನೇಕ ವರ್ಷಗಳವರಗೆ ಹೈನುಪದಾರ್ಥಗಳು ನಮ್ಮ ಆಹಾರದ ಪ್ರಮುಖ 
ಭಾಗವಾಗಿಯೇ ಮುಂದುವರಿಯುವಂತೆ ಕಾಣುತ್ತದೆ. ಈ ಕಾರಣದಿಂದಾಗಿ, ಹೈನು 
ನಿರ್ವಹಣೆಯಲ್ಲಿ ತೀವ್ರವಾದ ಬದಲಾವಣೆಗಳನ್ನು ಶೀಘ್ರದಲ್ಲಿ ನಿರೀಕ್ಷಿಸಬಹುದಾಗಿದೆ. 
ಹೈನದ ಹಸುವನ್ನು ವೈಜ್ಞಾನಿಕವಾಗಿ ಪುಷ್ಟಿಗೊಳಿಸಿ ಅದರ ಉತ್ಪಾದನಾ ಸಾಮರ್ಥ್ಯ 
ಅಭಿವೃದ್ಧಿ ಗೊಳಿಸಬೇಕಾಗಿದೆ. 


ಹೊಸ ಮತ್ತು ಉಪಯುಕ್ತ ಹೈಸುಪದಾರ್ಥಗಳು 


ಬಹುಶಃ ಬಹು ಬೇಗ ಹೈನುಪದಾರ್ಥಗಳು ಕೆಟ್ಟುಹೋಗುವುದರಿಂದ ಅವುಗಳನ್ನು 
ನಿರ್ವಹಿಸಿ ಸಂಸ್ಕರಿಸುವುದು ಅತ್ಯಂತ ತೊಂದರೆಯ ಸಮಸ್ಕೆಯಾಗಿದ್ದೆ ಹಾಲನ್ನು 
ಹಾಗೆಯೇ ಇಡುವುದಕ್ಕಿಂತ ಬಾಷ್ಟೀಕೃತ ಹಾಲು, ಘನೀಕೃತ ಹಾಲು, ಹಾಲಿನ ಪುಡಿ 
ಮತ್ತು ಗಿಣ್ಣುಗಳ ರೂಪದಲ್ಲಿ ಸಂಗ್ರಹಿಸಿದರೆ ಹೆಚ್ಚುಕಾಲ ಕೆಡದಂತೆ ಇಡಬಹುದಾಗಿದೆ. 
ಹೆಚ್ಚುಕಾಲ ಕಾಯ್ದಿದ್ದರೂ, ಆಗತಾನೆ, ಕರೆದ ಹಾಲಿನಲ್ಲಿರುವ ಎಲ್ಲ ಗುಣಗಳು 
ಉಳಿಯುವಂತೆ ಕಾಯ್ದಿರಿಸಲು ತೀವ್ರವಾದ ಸಂಶೋಧನಾ ಪ್ರಯತ್ನಗಳು ನಡೆದಿವೆ, 


ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 








16 


ಕ 


೭0 $| £'0 oz $0 0011 zy | 60 068 ೯: 2 | ಗೆಲಾ puna 








110. 81 £00 ೪6:96. 6 ಆ. ಬ ಇ 32೩ | ೪ರ ಬಟಟ 
50 21 20 000% £0 6088. 0 se st see 98 mal (neues Reng) 
Rens ೫೪೦೩೬4 
89 86 . 1 ೫೫. £0 ೪9. ೪2. win 0 ಜ a | (ಐ೪ ೮೪ ಥೀಸಿ$ 
pop 
80 81 ೫0 0% ೫0 0611 zs ಗ್ಗ. 9£ 0% 06 ತಗೊ | ves 
80 81 #0 0 wo 061% 26 %%k 9£ 0%: 06 ಇಗೂ | em ppppp 
——————————— 
po A 
೫ ಆ ೫ KN 
ಸಾಜ ಅಕ್‌ OE ಳ ಕ್ಕ $9 ೫. (೪ ೪ 
| er 11388. ನಿ. 1; ಕಕ ಇಟ? 3 
ಇತ ಢಿ 3 ೬ . ಶಹ. ಇ ಬಳ ಫಯ ವಣ, 
hig Ge ಇತ ಕಿ 3 ಟ್ರ! ಟಟ ಹ [8 
ತ OS ETRE 1. ಜಂ | 
ee 


* ೧9೦೮೨೮ ಇಧೊಬಹಣನಿಬೋಂ 0೫ ೧8೩ ಉಂಬ +1 ಗಾಲಾ 


17 


ನಾಗಾರದೆ ಹೆನೆ- 


೪) 


ಹಿಯಲ್ಲಿ ಹೆ 


ಅಧುನಿಕ ಕೃ 


'ಅಣೀಂಂಂ ಲಪ 2೪೬ 6 
nog 6561 "ಎಂಡ ಜಣ 800 ee EE 9 


_———_—————————————————————— 





0 ದ್‌ ದ — 0% 00 ¢ hk 1 ಗ್ಯ. 00 9 penn ‘wo 

1 ₹0 19'0 600 00% ?2'06 268 ಈ 001 6 set (9 ಜ| ೧೮ ಜಡ 

| 10 $1'0 €00 oz |'0 001 (|. 0 € S99 29 sway ' ೧% ಜಣ 
0 ಓ1 800 0 10 sz | I # 0೯ 8 “wl “pron $+ 
"೫ | ಲು ೧೬/೪8 
0 %ಗ್ಗ 800: 100 ಗಗ. |'0 92 ME RT (೫೨ರ ಬಂ 
0 tk 10 10008 £'0 Izz | 6 4 SW 9 “wl ಜಸಿ ಎಟ 
“ 

ಭ್ರ cuy 

2. 10 80 10 061% 10 662 || 6 8 oft 08 8 ತಡಿತೀಡಿಣ 


18 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಈ ದಿಸೆಯಲ್ಲಿ ಕ್ರಿಮಿಗಳನ್ನು ನಾಶಗೊಳಿಸಿ ಶುದ್ಧಗೊಳಿಸಿದ ಮತ್ತು ಸಾಂದ್ರೀಕೃತ 
ಹಾಲು ಮಹತ್ವದವುಗಳಾಗಿವೆ. ಇಂಥ ಹಾಲಿಗೆ ಪೇಟೆಯಲ್ಲಿ ಬಹು ಬೇಡಿಕೆ 
ಬರಬಹುದಾಗಿದೆ. ಈ ಪದಾರ್ಥಗಳಿಗೆ ಸಾಗಾಣಿಕೆ ಬಿತ್ಚವೂ ಕಡಮೆ ಹಾಗೂ ಅವು 
ದಿ:ರ್ಫಾವಧಿ ಸಂಗ್ರಹಣಕ್ಕೆ ತಕ್ಕವುಗಳಾಗಿರುತ್ತವೆ. 


ಮಾಂಸಕ್ಕಾಗಿ ಹೈನುವನ 


ಅಮೆರಿಕೆಯ ಸಂಯುಕ್ತ ಸಂಸ್ಥಾನಗಳಲ್ಲಿ ಹೈನುದನಗಳು ಶೇಕಡಾ 35 ರಷ್ಟು 
ಮಾಂಸ ಒದಗಿಸುತ್ತವೆ. ಇದಕ್ಕಾಗಿ ಕಡಮೆ ಹಾಲುಕರೆಯುವ ಹಸು ಮತ್ತು ನ್ಯೂನ 
ಪೋಷಿತ ಕಸಿಮಾಡದ ಹೋರಿ ಹಾಗೂ `ಕಡಸುಗಳನ್ನು ಒದಗಿಸಲಾಗಿದೆ. ಮಾಂಸ 
ದ ಸಿದ್ಧಪಡಿಸುವ ಅನೇಕ ಪದಾರ್ಥಗಳ ತಯಾರಿಕೆಗೆ ವಯಸ್ಸಾದ ಪ್ರಾಣಿಗಳ 
ಮಾಂಸದ ಬಹುಭಾಗ ಉಪಯೋಗವಾಗುತ್ತದೆ. ಇತ್ತೀಚೆಗೆ ಸಂಸ್ಕರಿಸಲ್ಪಟ್ಟ ಮಾಂಸಕ್ಕೆ 
ತುಂಬ ಬೇಡಿಕೆ ಹೆಚ್ಚಿದೆ. ಒಳ್ಳೆಯ ಗುಣಮಟ್ಟದ ತಳಿಗಳ ಮಾಂಸಕ್ಕೂ, ವಯಸ್ಕ 
ಹೈನುದನಗಳ ಮಾಂಸತ್ಕೂ ಬೆಲೆಯಲ್ಲಿ ಸ್ವಲ್ಪಮಟ್ಟಿನ ವ್ಯತ್ಯಾಸವಿದೆ. ಮಾಂಸದ 'ಸರಿ 
ಯಾದ ತಯಾರಿಕೆ ಹಾಗೂ ಸಂಸ್ಕರಣಗಳು ಈ ಬೇಡಿಕೆಗೆ ಕಾರಣಗಳಾಗಿವೆ. ಮಾಂಸ 
ಸಂಸ್ಕರಣ ತಂತ್ರದಲ್ಲಿ ಇನ್ನೂ ಹೆಚ್ಚಿನ ಸುಧಾರಣೆಯಾದಲ್ಲಿ ಹೈನುದನಗಳ ಮಾಂಸಕ್ಕೂ 
ಕೂಡ ಹೆಚ್ಚಿನ ಬೇಡಿಕೆ ಬರಬಹುದಾಗಿದೆ. ನಿಷ್ಪಯೋಜಕ ಹೋರಿ ಹಾಗೂ ಎಳೆ 
ಕರುಗಳಿಗೆ ಒಳ್ಳೆಯ ಆಹಾರಕೊಟ್ಟು ದಷ್ಟಪುಷ್ಪಗೊಳಿಸುವ ಬಗ್ಗೆ ಇದೀಗ ಸಂಶೋಧನೆ 
ಪ್ರಾರಂಭವಾಗಲಿದೆ. 
ಈ ಎಲ್ಲ ಅಂಶಗಳೂ ಹೈನುಉದ್ಯಮ ಅರ್ಥಿಕ ವ್ಯವಸ್ಥೆ ಯಲ್ಲಿ ಬಹುಕಾಲ 
ಪ್ರಮುಖ ಸ್ಥಾನ ಪಡೆದಿರುತ್ತದೆಂಬುದನ್ನು ತೋರಿಸುತ್ತವೆ. 


ಹೈನುಉದ್ಯಮದ ಆರ್ಥಿಕ ಸ್ಥಾನಮಾನ 


ಹಾಲುಉತ್ಪಾದನೆಗೆ ಹೆಚ್ಚಿನ ಬಂಡವಾಳ ವಿನಿಯೋಗಿಸುವ ಆಗತ್ಯವಿದೆ. 
ಸ್ವಂತ ಹೊಲಗಳಲ್ಲೇ ಮೇವನ್ನೆಲ್ಲ ಬೆಳೆದುಕೊಂಡರೆ, ಪ್ರತಿ ಹಸುವಿಗೆ ಸುಮಾರು 
12000 ಡಾಲರುಗಳಷ್ಟು ಬಂಡವಾಳ ಸಾಕು. ಯಶಸ್ವಿ ಹೈನುಉದ್ಯಮದ ನಿರ್ವಹಣೆಗೆ 
ಹೆಚ್ಚಿನ ಮಟ್ಟದ ತರಬೇತಿ ಹಾಗೂ ಕುಶಲತೆ ಅಗತ್ಯ. ಈ ಎಲ್ಲ ಅಂಶಗಳತ್ತ ಗಮನ 
ಹರಿಸಿದರೆ ವ್ಯಯಸಾಯೋದ್ಯಮದಲ್ಲಿ ಹೈನುಗಾರಿಕೆ ಒಂದು ಸುಭದ್ರ ಉದ್ಯಮವಾಗುವು 
ದರಲ್ಲಿ ಸಂದೇಹವಿಲ್ಲ. ಒಮ್ಮೆ ಹೈನುಗಾರಿಕೆಯನ್ನು ಕೈಗೊಂಡರೆ ಇದ್ದಕ್ಕಿದ್ದಂತೆ ಮಧ್ಯೆ 
ದಲ್ಲಿ ಅದನ್ನು ಬಿಡಲಾಗುವುದಿಲ್ಲ. ಹಾಲು ಮತ್ತು ಹಾಲಿನ ಪದಾರ್ಥಗಳಿಗೆ ಬಳಕೆ 
ದಾರರಿಂದ ನಿರಂತರ ಬೇಡಿಕೆಯಾಗುವುದರಿಂದ ಹೈನುಗಾರಿಕೆಗೆ ಹರಿಗಡಿಯದೆ ಬೆಳೆಯಲು 


ಆಧುನಿಕ ಕೃಷಿಯಲ್ಲಿ ಹೈನಾಗಾರದ ದ 19 


ಆಳುಕಾಳು ಸರಿಯಾಗಿ ಹೊಂದಿಸಿಕೊಂಡು ಯೋಗ್ಯರೀತಿಯಿಂದ ಬಂಡವಾಳ 
ತೊಡಗಿಸಿದರೆ ಹೈನು ಉದ್ಯಮದಿಂದ ಒಳ್ಳೆಯ ಲಾಭ ದೊರೆಯುತ್ತದೆ. .ಹೈನು 
ಗಾರಿಕೆಯಿಂದ ಯೋಗ್ಯ ಅದಾಯ ಪಡೆಯಬೇಕಾದರೆ ಹೈನುದನಗಳ ಉತ್ಪಾದನಾ 
ಮಟ್ಟ ರಾಷ್ಟ್ರ €ಯ ಸರಾಸರಿ ಮಟ್ಟಕ್ಕಿಂತ ಸಾಕಷ್ಟು ಹೆಚ್ಚಿ ರುವಂತೆ ನೊಡಿಕೊಳ್ಳುವುದು 
ಅವಶ್ಯ. ಏಕೆದರೆ ಈ ದನಗಳಿಗಾಗಿ ಮಾಡಬೇಕಾದ ಕೆಲವು ವೆಚ್ಚವನ್ನು ಹಾಲಿನ 
ಉತ್ಪಾದನೆಯ ಕಡೆಗೆ ಗಮನ ಹಾಕದೆ ಮಾಡಲೇ ಬೇಕಾಗುತ್ತದೆ. ಒಂದು ಹಸುವು 
ಸುಮಾರು ಒಂಭತ್ತರಿಂದ ಹತ್ತುಸಾವಿರ ಪೌಂಡುಗಳಷ್ಟು (ಶೇಕಡಾ 4ರಷ್ಟು 
ಮೇದಸ್ಸು ಇರುತ್ತದೆ) ಹಾಲು ಕೊಟ್ಟಲ್ಲಿ ಉತ್ಪಾದನೆಯ ಎಲ್ಲ ವೆಚ್ಚಗಳು ಸರಿಯಾಗು 
ತ್ತವೆ. ಇದರ ಮೇಲಿನ ಉತ್ಪಾದನೆಯೇ ಲಾಭಾಂಶ, 


ಹಾಲಿನ ಸೆಲೆ ನಿರ್ಧಾರ 


ಅಮೆರಿಕೆಯ ಸಂಯುಕ್ತ ಸಂಸ್ಥಾನಗಳ ಬಹುತೇಕ ಮಾರುಕಟ್ಟೆಗಳಲ್ಲಿ ಉತ್ಪಾದಕರು 
ಹಾಲಿಗೆ ಪಡೆಯುವ ಬೆಲೆ ಬಹುಮಟ್ಟಿಗೆ ಅದರ ಬಳಕೆಯನ್ನೇ ಅವಲಂಬಿಸಿದೆ. ಹಾಲು 
ಅಥವಾ ಕೆನೆಗೆ ಬೆಲೆ ಬರುತ್ತದೆ. ಉಪಉತ್ಸನ್ನ ಪದಾರ್ಥಗಳಾಗಿ ಹಾಲನ್ನು 
ಉಪಯೋಗಿಸಿದಾಗ ಬೆಲೆಯಲ್ಲಿ ಹೆಚ್ಚುಕಡಮೆಯಾಗುವುದುಂಟು. ಹಾಲು ಮತ್ತು 
ಹೈನು ಪದಾರ್ಥಗಳ ಮಾರಾಟದ ಬಗೆಗೆ ನಿರ್ದಿಷ್ಟವಾದ ಏನನ್ನೂ ಹೇಳಲಿಕ್ಕಾಗುವುದಿಲ್ಲ 
ಏಕೆಂದರೆ ಅದು ಬಹಳ ವ್ಯಾಪಕವಾಗಿರುತ್ತದೆ. ಅದೇ ಒಂದು ಕಾಲೇಜು ಶಿಕ್ಷಣಾ 
ವಧಿಗೇ ಬೇಕಾಗುವಷ್ಟು ವಿಷಯವಾಗಬಲ್ಲದು. . ಹದಿನಾಲ್ಕನೆಯ ಅಧ್ಯಾಯದಲ್ಲಿ 
ಇದಕ್ಕೆ ಸಂಬಂಧಿಸಿದ ಕೆಲವು ಸೂತ್ರ ಹಾಗೂ ಪದ್ಧತಿಗಳ ವಿವರಣೆಗಳಿವೆ. 


ಹೈನುಗಾರಿಕೆಯ ಮೇಲ್ವಿಚಾರಣಾ ಅಂಶಗಳು 


ಬಹುತೇಕ ಉದ್ಯಮಗಳಂತೆಯೇ ಹೈನು ಉದ್ಯಮದ ಯಶಸ್ಸಿಗೂ ಸಮರ್ಥ 
ಮೇಲ್ವಿಚಾರಣೆಗೆ ಜಾಗೃತ ಗಮನಕೊಡಬೇಕಾದ ಅಗತ್ಯವಿದೆ. ಹೈನುಗಾರಿಕೆಯ 
ಯಶಸ್ಸಿಗೆ. ಮೇಲ್ವಿಚಾರಣೆಯಲ್ಲಿ ಅತ್ಯಂತ ಮುಖ್ಯವಾದುದೆಂದರೆ ದುಡಿಮೆಯ 
ಪರಿಣಾಮಕಾರಿ ಬಳಕೆ ಮತ್ತು ಉತ್ಪಾದನೆಯ ಸಮರ್ಥಮಟ್ಟದ ನಿರ್ವಹಣೆ; ಇದರಲ್ಲಿ 
ಎರಡನೆಯದಾಕ್ಕಾಗಿ ದನಗಳ ಹಿಂಡಿನ ಆರೋಗ್ಯ, ಮೇಲ್ವಿಜಾರಣೆ., ಆಹಾರ ಪೂರೈಕೆ 
ಮತ್ತು ತಳಿವೃದ್ಧಿ ಸೂತ್ರಗಳ ಬಗ್ಗೆ ಎಚ್ಚರದ ಗಮನ ಕೂಡಬೇಕಾಗುತ್ತ ದೆ. 


' ಇವುಗಳಲ್ಲಿ ಅನೇಕ ವಿಷಯಗಳನ್ನು ಕುರಿತು ಮುಂದಿನ ಅಧ್ಯಾಯಗಳಲ್ಲಿ ವಿವರ 
ವಾಗಿ ಹೇಳಲಾಗಿದೆ. ಅದರ ಸಾರಾಂಶ ಮಾತ್ರ ಇಲ್ಲಿದೆ. 


20 ಆಧುನಿಕ ಹೈನುಗಾರ ದನಗಳ ನಿರ್ವಹಣೆ 


ಹೈನುಗಾರಿಕೆಯಲ್ಲಿ ಕಾರ್ಯಸಾಮರ್ಥ್ಯ 


ಆಧುನಿಕ ಶ್ರಮ ಉಳಿತಾಯ ಮಾರ್ಗಗಳಿಂದ ಒಬ್ಬ ವ್ಯಕ್ತಿ 40 ಆಥವಾ ಹೆಚ್ಚು 
ಹಸುಗಳ ಹಿಂಡನ್ನು ನೋಡಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ಬಗ್ಗೆ ಹೈನುದನಗಳ 
ವಸತಿ ಎಂಬ ವಿಷಯದಡಿ ಹೆಚ್ಚು ವಿವರವಾಗಿ ಚರ್ಚೆಸಲಾಗುತ್ತದೆ. ಹೈನು ಉದ್ಯಮಕ್ಕೆ 
ದನಗಳ ಪೋಷಣೆಯಲ್ಲಿ ನೇರವಾದ ಆಸಕ್ತಿ ಇರುವ ಒಳ್ಳೆಯ ತರಬೇತಿ ಪಡೆದ ಜನ 
ಇರುವುದು ಅವಶ್ಯವಿದೆ. ಉದ್ಯಮದ ನಿರ್ವಾಹಕರಿಗೆ ನಿತ್ಯದ ನಿರ್ವಹಣೆಯಲ್ಲಿ ಬೇರೆ 
ಬೇರೆ ಹಸುಗಳ ಭಿನ್ನ ಭಿನ್ನ ಸ್ವಭಾವಗಳನ್ನು ಗುರುತಿಸಿ, ಅವುಗಳ ಪ್ರತಿಕ್ರಿಯೆಯನ್ನು 
ಸರಿಯಾಗಿ ಅರ್ಥಮಾಡಿ ಕೊಂಡು, ಅದಕ್ಕೆ ತಕ್ಕಂತೆ ಹೊಂದಾಣಿಕೆಗಳನ್ನು ಮಾಡಿ 
ಕೊಳ್ಳಬಲ್ಲ ಜಾಣ್ಮೆ ಇರಬೇಕಾಗುತ್ತದೆ. 


ಹಾಲಿನ ಉತ್ಪಾದನೆಗೆ ಸಂಬಂಧಿಸಿದ ಕೆಲಸಗಾರರಿಗೆ ಹೆಚ್ಚಿನ ಪರಿಣತಿ ಇರಬೇಕಾ 
ದುದು ಅತ್ಯಂತ ಅಗತ್ಯ. ವಾಸ್ತವವಾಗಿ, ರಾಷ್ಟ್ರದ ಕೆಲವು ಪ್ರದೇಶಗಳಲ್ಲಿ ಹಾಲು 
ಕರೆಯವ ಉದ್ದೇಶಕ್ಕಾಗಿಯೇ ಕೆಲವು ಜನರನ್ನು ನೇಮಿಸಿಕೊಳ್ಳಲಾಗುತ್ತದೆ. ಅವರು 
ಒಂದು ಅಥವಾ ಅನೇಕ ಹಿಂಡುಗಳನ್ನು ನೋಡಿಕೊಳ್ಳಬಹುದು. 


ಒಬ್ಬ ಪೂರ್ಣಾವಧಿ ಕೆಲಸಗಾರನು ಸಾಕಷ್ಟು ಸಂಖ್ಯೆಯಲ್ಲಿ ಹಸುಗಳನ್ನು 
ಜೋಪಾಸನೆ ಮಾಡುವುದರ ಜೊತೆಗೆ ವರ್ಷಕ್ಕೆ ಶೇಕಡಾ 4ರಷ್ಟು ಕೊಟ್ಟು, ಇರುವ 
4,00.000 ಪೌಂಡು ಹಾಲು ಅಥವಾ ತತ್ಸಮಾನ ಹಾಲಿನ ಉತ್ಪನ್ನ ಉತ್ಪಾದಿಸಲಿಕ್ಕೆ 
ನೆರವಾಗುತ್ತಾನೆ. 


ಪ್ರತಿ ಹಸುವಿನಿಂದ ಸಮರ್ಥ ಉತ್ಪನ್ನ 


ಪರಿಣಾಮಕಾರಿ ಹೈನುಗಾರಿಕೆ ನಡೆಸಬೇಕಾದರೆ, ಪ್ರತಿ ಹಸುವಿನಿಂದ ವರ್ಷಕ್ಕೆ 
ಕನಿಷ್ಠ ಶೇಕಡ 4ರಷ್ಟು ಕೊಬ್ಬುಳ್ಳ 10,000 ಪೌಂಡುಗಳ ಹಾಲು ಅಥವಾ ತತ್ಸಮ 
ಹಾಲಿಸಳುತ್ಪನ್ನ ಉತ್ಪಾದಿಸುವ "ಗುರಿ: ಇಟ್ಟುಕೊಳ್ಳಿಬೇಕಾಗುತ್ತದೆ. ಹೆಚ್ಚು ಲಾಭ 
ದಾಯಕ ಉದ್ಯಮಗಳಲ್ಲಿ ಇದಕ್ಕಿಂತಲೂ ಗಣನೀಯವಾಗಿ ಹೆಚ್ಚಿನ ಉತ್ಪಾದನಾಮಟ್ಟ 
ಇರಬೇಕಾಗುತ್ತದೆ. ರಾಷ್ಟ್ರೀಯ ಸರಾಸರಿ ಉತ್ಪಾದನೆಯೇ ಇದಕ್ಕಿಂತ ಕಡಮೆ 
ಇರುವಾಗ (ಚಿತ್ರ 1.3) ಇನ್ನೂ ಕಡಮೆ ಪ್ರಮಾಣದ ಉತ್ಪಾದನೆಯಾದರೆ ಹೈನು 
ಗಾರಿಕೆಯನ್ನು ನಿರಂತರವಾಗಿ ac ನಡೆಸಿಕೊಂಡು ಹೋಗುವುದು 
ಕಪ್ಪ ವಾಗುತ್ತದೆ. 


ಚಿತ್ರ 1.3ರಲ್ಲಿ ತೋರಿಸಿರುವಂತೆ ಸರಾಸರಿ ಉತ್ಪಾದನೆ ಈಗ ಗಮನೀಯ 
ಪ್ರಮಾಣದಲ್ಲಿ ಹೆಚ್ಚಿದೆ ಮತ್ತು ಮುಂದೆ ಇನ್ನೂ ಹೆಚ್ಚಿನ ವೇಗದ ಪ್ರಗತಿಯನ್ನು 


ಆಧುನಿಕ ಕೃಷಿಯಲ್ಲಿ ಹೈನಾಗಾರದ ದನ 21 


ನಿರೀಕ್ಷಿಸಬಹುದು. ಕ್ರಿ.ಶ. 1958ರಲ್ಲಿ ಪ್ರಮಾಣಿಕ ಹೈನುಹಿಂಡಿನ ಸುಧಾರಣಾ 
ಕಾರ್ಯಕ್ರವ:ದ ಹಸುಗಳೂ ಸೇರಿದಂತೆ ಎಲ್ಲ ಹಸುಗಳ ಸರಾಸರಿ ಉತ್ಪಾದನೆ ಪ್ರಥಮ 
ಬಾರಿಗೆ 1000 ಪೌಂಡು ಮಟ್ಟವನ್ನು ಮೀರಿತು. ರಾಷ್ಟ್ರದಲ್ಲಿ ಯೋಗ್ಯನಿರ್ವಹಣೆಯ 
ಅನೇಕ ಲಾಭದಾಯಕ ಹೈನುಹಿಂಡುಗಳು ಡಿ.ಎಚ್‌.ಐ.ಎ. ಸರಾಸರಿಗಿಂತ ಶೇಕಡಾ 
50ರಷ್ಟು ಹೆಚ್ಚೂ ಉತ್ಪಾದಿಸುತ್ತವೆ. ಪುಸ್ತಕದ ಬೆಳೆವಣಿಗೆಯನ್ನು ಗಮನಿಸಿದರೆ 
ಉತ್ಪಾದನೆಯನ್ನು : ಅಧಿಕಗೊಳಿಸುವಕಡೆ ಇರುವ ಒಲವು ಮುಂದುವರಿಯುತ್ತದೆಂದು 
ನಿರಿಕ್ಷಿಸಬಹುದು. ದನಗಳಿಗೆ ಮೇವುಕೊಡುವುದು, ತಳಿಅಭಿವೃದ್ಧಿ , ಹಾಲು ಕರೆಯುವ 
ಪದ್ಧತಿಗಳು ಮತ್ತು ಸಾಮಾನ್ಯ ಮೇಲ್ವಿಚಾರಣೆ ಹಾಗೂ: ಒಳ್ಳೆಯ ಮಾರುಕಟ್ಟೆ ಪದ್ಧತಿ 
ಗಳ ಬಗ್ಗೆ ದೊರೆಯುವ ಅತ್ಯುತ್ತಮ ಮಾಹಿತಿಗಳ ಪೂರ್ಣಲಾಭ ಪಡೆದು ಉದ್ಯಮ 
ವನ್ನು ಸಮರ್ಥವಾಗಿ ನಿರ್ವಹಿಸುವುದರಿಂದ ಅಧಿಕ ಉತ್ಪನ್ನವನ್ನು ಸಾಧಿಸಬಹುದು. 


ಭವಿಷ್ಯದ ಯಶಸ್ವಿ ಹೈನುಗಾರನು ಮೂಲವಿಜ್ಞಾನ, ವ್ಯವಹಾರಾಡಳಿತ, 
ಪ್ರಾಣಿಶಾಸ್ತ್ರ 'ಮತ್ತು ಪೌಷ್ಟಿಕಾಹಾರ ಇವುಗಳಲ್ಲಿ ಚೆನ್ನಾಗಿ ತರಬೇತಿ ಪಡೆದಿರಬೇಕಾಗು 
ತ್ತದೆ ಮತ್ತು ಈ ಜ್ಞಾನವನ್ನು ದಕ್ಷ ಉತ್ಪಾದನಾ ಘಟಕದ ಸುಗಮ ನಿರ್ವಹಣೆಗೆ 
ಸೂಕ್ತವಾಗಿ ಬಳಸುವ ವ್ಯಕ್ತಿತ್ವ ಹಾಗೂ ಸಾಮರ್ಥವನ್ನು ಹೊಂದಿರಬೇಕಾಗುತ್ತದೆ. 


Further Reading 


Agricultural Marketing Service, The U.S. Department of Agri- 
culture, The Dairy Situation. Published monthly. 


Agricultural Marketing Service, U.S. Department of Agriculture, 
Dairy Statistics; Statistical Bulletin No. 218. Washington, 
D.C.: U.S. Government Printing Office, 1959. 


Anonymous, Agricultural Statistics U.$. Department of Agri- 
culture. Published annually. 


Knox, W.D., Z.E. Anderson, and M.R. Stephens, ‘‘Symposium: 
Facts, Fallacies, and Conflicts Affecting the Demand for Dairy 
Foods," Journal of Dairy Science, 43: 1669, 1960. 


National Milk Producers Federation, Dairy Producers Highighis. 
Washington, D.C. Pubiished annually. 


22 ಅಧುನಿಕ ಹೈನುಗಾರ ದನಗಳ ನಿರ್ವಹಣೆ 


U.S. Department of Agriculture, Food The Year book of Agri- 
culture, Washington, D.C.: U.S. Govermment Printing 
Office, 1959. 


Text books on Dairy Production 


Eckles, C.H., and E.L. Anthony, Dairy Cattle and Milk 
Production, 5th ed. New York: The Macmillan Co,, 1956. 


Henderson, H. ©O., and P. M. Reaves, Dairy Cattle Feeding and 
Management, 4th ed. New York: John Wiley & Sons, 1954. 


Judkins, H.F., and H.A. keener, Milk Production and Process- 
ing. New York: John Wiley & Sons, 1954. ‘ 


Knodt, C.B., Successful Dairying. New York: McGraw-Hill 
Book Co., 1954, 


Nevens, W. B., Principles of Milk Production. New York: 
McGraw Hill Book Co., 1951. 


Olson, 7. M., Elements of Dairying. New York: The Macmillan 
Co., 1948, 


Peterson, W.E., Dairy Science, 2೧6, ed. Philadelphia: |. 8. 
Lippincott Company, 1950. 


Yapp, W. W., and W.B. Nevens, Dairy Cattle Selection, 
Feeding and Management, 4th ed.‘New York: John Wiley 
& Sons, 1955. 


2 ಕ್ಷೀರ ಸ್ರನಣ - ಹಾಲಿನ ಸುಗ್ಗಿ 


ನಮ್ಮ ಆರ್ಥಿಕ ವ್ಯವಸ್ಥೆ ಯಲ್ಲಿ ಹೈನುದನಗಳಿಗೆ ಮಹತ್ವದ ಸ್ಥಾನವಿದೆ. ಅವು 
ಬಹು ಪ್ರಮಾಣದಲ್ಲಿ ಆರೋಗ್ಯಕರವಾದ ಹಾಲುಕೊಡುವ ಸಾಮರ್ಥವನ್ನು ಪಡೆದಿರು 
ವುದೇ ಇದಕ್ಕೆ ಕಾರಣ. ಆದುದರಿಂದ, ಹಾಲಿನ ಉತ್ಪಾದನೆಗೆ ಸಂಬಂಧಿಸಿದ ಶರೀರ 
ಕ್ರಿಯಾಶಾಸ್ತ್ರ ಮತ್ತು ತತ್ಸಂಬಂಧ ಪರಿಣಾಮಕ ಅಂಶಗಳ ಬಗೆಗೆ ಈ ಗ್ರಂಥದಲ್ಲಿ 
ವಿಸ್ತೃತವಾಗಿ ಪ್ರಸ್ತಾಪಿಸಲಾಗಿದೆ. 


ಹಾಲಿನ ಸಂಯೋಜನೆ ಮತ್ತು ಮೂಲಾಂಶಗಳು 


ಹಾಲಿನಲ್ಲಿ ಕೂಡಿಕೊಂಡಿರುವ ಅಂಶಗಳೆಂದರೆ ನೀರು, ಕೊಬ್ಬು, ಸಸಾರಜನಕ, 
ಸಕ್ಕರೆ, ಖನಿಜಾಂಶ, ಜೀವಸತ್ವಗಳು, ಅಜೈವಿಕಗಳು ಮತ್ತು ಕೆಲವು ದೈಹಿಕ ಜೀವಕಣ 
ಗಳುಳ್ಳ ಪದಾರ್ಥ. ಇತರ ಪ್ರಾಣಿ ಮತ್ತು ಮಾನವ ವರ್ಗದ ಹಾಲಿನೊಂದಿಗೆ 
ಹಸುವಿನ ಹಾಲಿನ ಸರಾಸರಿ ಸಂಯೋಜನೆಯನ್ನು ಕೋಷ್ಟಕ 2.1 ರಲ್ಲಿ ಕೊಟ್ಟಿದೆ. 
ಮಾನವ ವರ್ಗದ ಮತ್ತು ಹಸುವಿನ ಹಾಲಿಗಿರುವ ವೃತ್ಕಾಸಗಳು ಗಮನಾರ್ಹವಾಗಿವೆ. 
ಮಕ್ಕಳಿಗೆ ಉಣಿಸುವ ಸಲುವಾಗಿ ಹಸುವಿನ ಹಾಲಿಗೆ, ಅದನ್ನು ಹೆಚ್ಚುಕಡಮೆ ತಾಯಿಯ 
ಹಾಲಿಗೆ ಸಮವಾಗಿಸಲು, ಸಾಮನ್ಯವಾಗಿ ಸಕ್ಕರೆ ಸೇರಿಸಲಾಗುತ್ತದೆ ಮತ್ತು ಸ್ವಲ್ಪ 
ಮಟ್ಟಿಗೆ ಸಾರಗುಂದಿಸಲಾಗುತ್ತದೆ. 


ಕೋಷ್ಟಕ 2.1: ಹಸುಗಳು ತಾಯಂದಿರು ಮತ್ತು ಮೇಕೆ ಹಾಲಿನ 
ಸರಾಸರಿ ಅಂದಾಜು ಸಂಯೋಜನೆ 








ಸಂಯೋಜನಾಂಶ ಹಸು ತಾಯಿ ಮೇಕೆ 
ಕ % % % 
ನೀರು 86.8 88.2 87.9 
ಒಟ್ಟು ಘನಾಂಶ 13.2 11.8 12.1 
ಕೊಬ್ಬು 3.7 3.7 33 
ಸಸಾರಜನಕ 3.2 1.3 3.2 
ಸಕ್ಕರೆ ` 46 6 8 4.5 
ಭಸ್ಮ 0.7 0.2 0.7 





a ದಿ ಕಾಂಪೊಸಿಷನ್‌ ಆಫ್‌ ಮಿಲ್ಕ್‌ ಪ್ರಕಟಣೆ 254, ರಾಷ್ಟ್ರೀಯ ಸಂಶೋಧನಾ 
ಮಂಡಳಿ 1953, ಇದರಿಂದ ಲೆಕ್ಕ ಹಾಕಿದೆ, 


24 ಅಧುನಿಕ ಹೈನುಗಾರ ದನಗಳ ನಿರ್ವಹಣೆ 


ನಾನಾ ತಳಿಯ ಹಸುಗಳ ಹಾಲಿನಲ್ಲೂ. ಒಂದೇ ತಳಿಯ ಬೇರ ಬೇರೆ ಹಸುಗಳ 
ಹಾಲಿನಲ್ಲೂ ಪರಸ್ಪರ ಬಹಳ ಮಟ್ಟಿನ ವ್ಯತ್ಯಾಸವಿರುವ ಸಂಯೋಜನೆ ಇರುತ್ತದೆ. 
ಪ್ರತಿಯೊಂದು ಪ್ರತ್ಯೇಕ ತಳಿಯ ಸರಾಸರಿ ಹಾಲಿನ ಸಂಯೋಜನೆಯನ್ನು ತೋರಿಸುವ 
ಅವುಗಳನ್ನು ಕೋಷ್ಟಕ 2.2ರಲ್ಲಿ ಕೊಟ್ಟಿದೆ. ಹಾಲಿನ ಸಂಯೋಜನೆಯಲ್ಲಿರುವ ವ್ಯತ್ಯಾಸ 
ಆಯಾ ತಳಿಯ. ಮಂಶಾನುಗತವಾಗಿರಬಹ: ದು. ನಿರ್ದಿಷ್ಟ ಗುಣಸ್ವಭಾವದ ಹಾಲನ್ನು 
ಕೊಡುವ ಪ್ರಾಣಿಗಳ ಆಯ್ಕೆಯ ಬಗೆಗೆ 7ನೇ ಅಧ್ಯಾಯದಲ್ಲಿ ಚರ್ಚಿಸಲಾಗಿದೆ. 


- ಕೋಷ್ಟಕ 2.2: ಐದು ಪ್ರಮುಖ ಹೈನುತಳಿಗಳ ಹಾಲಿನ ಅಂದಾಜು 





ಸಂಯೋಜನೆ 
ತಳಿ ಕೊಬ್ಬು ಸಸಾರಜನಕ  ಕೊಬ್ಬಿಲ್ಲದ ಘನಾಂಶ 
ಲ್ಲ ಇ % 
ಐರ್‌ ಶೈರ್‌ 4.0 $3 9.0 
ಚ್ರೌನ್‌ ಸ್ವಿಸ್‌ 4.0 3.5 9.0 
ಗರ್ನ್‌ಸಿ 4.91 3.7 9.4 
ಹಾಲ್‌ಸ್ಟೈನ್‌ 3.6 3.2 8.7 
ಜರ್ಸಿ 5.4 3.8 3 9,4 





ಹಾಲಿನ ಎಲ್ಲ ಅಂಶಗಳೂ ಹಸುವಿನ ರಕ್ತದಿಂದ ಉಂಟಾಗುತ್ತವೆ. : ಕೆಲವು ಅಂಶ 
ಗಳು ಸ್ತನಗ್ರಂಥಿಯ ಜಾಲದಿಂದ: ಮಾರ್ಪಾಟಾಗುತ್ತವೆ.. ಉಳಿದವು ಹಾಲು ಮತ್ತು 
ರಕ್ತದಲ್ಲಿ ಏಕರೂಪದಲ್ಲಿ ಕಾಣಿಸುತ್ತವೆ. 

ನೀರು : ಹಾಲಿನಲ್ಲಿರುವ ನೀರು ಇತರ ಪೌಷ್ಟಿಕಾಂಶಗಳಿಗೆ ವಾಹಕವಾಗಿ 
ಕೆಲಸಮಾಡುತ್ತದೆ. ಕೆಲವು ಪೌಷ್ಟಿಕಾಂಶಗಳು ನೀರಿನಲ್ಲಿ ಕರಗಿರುತ್ತವೆ, ಉಳಿದವು 
ನಿಶ್ಚೇಬ್ಬತ ಸ್ಥಿತಿಯಲ್ಲಿದ್ದು ಹಾಲು ಮಂದವಾಗಿ ಮತ್ತು ಬಿಳುಪಾಗಿರುವುದಕ್ಕೆ ಕಾರಣ 
ವಾಗಿರುತ್ತದೆ. ಹಾಲಿನಲ್ಲಿರುವ ನೀರು ರಕ್ತದಿಂದ ನೇರವಾಗಿ ತೆಗೆಯಲ್ಪಟ್ಟುದು. 

ಸಸಾರಜನಕ : ಸಾಮಾನ್ಯ ಹಾಲಿನ ಸಸಾರಜನಕವು ಅನೇಕ ಬಗೆಯ ಪ್ರತ್ಯೇಕ 
ಅಂಶಗಳಿಂದ ಕೂಡಿಕೊಂಡಿರುತ್ತದೆ. ಅಧ್ಯಯನದ ಉದ್ದೇಶಕ್ಕಾಗಿ ಅವನ್ನು (1) ಕೆಸಿನ್‌ 
(ಸುಮಾರು ಶೇಕಡಾ 80ಭಾಗ), ಇದರಲ್ಲಿ ೩, ಈ ಮತ್ತು y ಕಸಿನ್‌ ಎಂಬ ಭಾಗಗಳು 
ವಃತ್ತು ಬಹುತೇಕ 4 ಕೆಸಿನ್‌; (2) ಲ್ಯಾಕ್ಟೋಗ್ಲೋಬುಲಿನ್‌ (ಸುಮಾರು ಶೇಕಡಾ 
7-12); (3) ಒಂದು ಲ್ಯಾಕ್ಟಲ್ಪುಮಿನ್‌ (ಸುಮಾರು ಶೇಕಡಾ 2-5); (4) ರಕ್ತ 
ಸಾರದ ಬಿಳಿಯ ಹೊರಲೋಳೆ (ಸುಮಾರು ಶೇಕಡಾ 0.7-1.3); (5) ರಕ್ಷಿತ 


ಕ್ಷೀರ ಸ್ರವಣ-ಹಾಲಿನ ಸುಗ್ಗಿ 25 


ಗ್ಲೋಬುಲಿನ್‌ (ಸುಮಾರು ಶೇಕಡಾ 0.8-1.7 ಭಾಗ) ಮತ್ತು ಸೀಡೋ (ಕೃತಕ) 
ಗ್ಲೋಬುಲಿನ್‌ (ಸುಮಾರು ಶೇಕಡಾ 0 6-1.40). ಕೆಸಿನ್‌ ಎನ್ನುವುದು ಎಲ್ಲ 
ಜಾತಿಯ ಹಾಲಿನಲ್ಲಿ ಮಾತ್ರ ದೊರಕುವ ಸಸಾರಜನಕವಾಗಿದ್ದು, ಇದು ರಕ್ತದಿಂದ ಒದ 
ಗಿಸಲ್ಬಟ್ಟ ಸಸಾರಜನಕಾಂಶಗಳು ಅಥವಾ ಅಮೈನೋ ಆಮ್ಲಗಳನ್ನು ಬಳಸಿಕೊಂಡು 
ಸ್ತನಗ್ರಂಥಿಗಳು ಜೀವಕಣಗಳ ಸುಧಾರಣೆ ಅಥವಾ ಸಂಯೋಜನೆಯಿಂದಾದುದಾಗಿದೆ. 
ಗಿಣ್ಣು ತಯಾರಿಕೆಯಲ್ಲಿ ಕ್ಷೀರ ಸಸಾರಜನಕದ ಈ ಅಂಶ ಅತ್ಯಂತ ಮುಖ್ಯವಾದುದು. 


ರಕ್ಷಿತ ಗ್ಲೋಬುಲಿನ್‌ಗಳು ಇನ್ನೂ ಮುಖ್ಯವಾದವು. ಏಕೆಂದರೆ, ಅವು ಪ್ರತಿ 
ವಿಷವಸ್ತುಗಳನ್ನು ಹೊಂದಿರುತ್ತವೆ. ಅವು ಮೊದಲ ಮೊಲೆಹಾಲಿನಲ್ಲಿ (ಮೊಲೆಯೂ 
ಡಿಕೆಯ ಆರಂಭದ ಮೊದಲ ಸ್ರವಣ) ಅತ್ಯಂತ ಹೆಚ್ಚು ಕೇಂದ್ರೀಕೃತವಾಗಿರುತ್ತದೆ. 
ಅನೇಕ ರೋಗಿಗಳ ವಿರುದ್ಧ ಹೊಸದಾಗಿ ಹುಟ್ಟಿದ ಕರುವನ್ನು ರಕ್ಷಿಸಲು ಪ್ರತಿವಿಷವಸ್ತು 
ಗಳು ಅಗತ್ಯ. ಆಕಳಿನ ರಕ್ತದಲ್ಲಿ ರಕ್ತಸಾರದ ಬಿಳಿಲೋಳೆ ಸಸಾರಜನಕದೊಂದಿಗೆ 
ತದ್ರೂಪವಾಗಿರುತ್ತದೆ. ಇದು ಮತ್ತು ರಕ್ಷಿತ ಸಸಾರಜನಕ ಪದಾರ್ಥಗಳು ರಕ್ತದಿಂದ 
ಶೋಧಿಸಲ್ಪಟ್ಟ ಹಾ ನಲ್ಲಿ ಸ್ಪಷ್ಟವಾಗಿ ದೊರಕುತ್ತವೆ. 


ಲಿಸಿಡ್ಸ್‌ : ಹಾಲಿನ ಲಿಪಿಡ್ಸ್‌ಗಳು ನಿಜವಾದ ಕೊಬ್ಬು, ರಂಜಕ ಕೊಬ್ಬು, 
ಪಿತ್ತಧಾತು, ವರ್ಣದ್ರವ್ಯ ಮತ್ತು ಕೊಬ್ಬು ಕರಗಿಸುವ ಜೀವನಸತ್ವಗಳನ್ನು ಹೊಂದಿರು 
ತ್ತವೆ. ನಿಜವಾದ ಮೇದೋಕಣದಲಿ ಮೇದೋಲವ್ಲುಗಳ ಮೂರು ಅಣುಗಳೊಂದಿಗೆ 
ಒಂದು ಗ್ಲಿಸೆರಲ್‌ಕಣ ಕೂಡಿಕೊಂಡಿರುತ್ತದೆ. ಈ ಮೇದೋಲಆಮಪ್ಲುಕಣಗಳು 2 ರಿಂದ 
20 ಅಥವಾ ಅದಕ್ಕೂ ಹೆಚ್ಚು ಇಂಗಾಲಕಣಗಳನ್ನು ಹೊಂದಿರಬಹ:ದು. ಹಾಲಿನ 
ಕೊಬ್ಬಿನಲ್ಲಿರುವ ಮೇದೋಆಮ್ಲಗಳ ಕೆಲವು ಸಂಯೋಜನೆಗಳು ಈ ವಸ್ತುವಿಲಕ್ಷಣ 
ಗಳನ್ನು ಹೊಂದಿರುತ್ತವೆ ಮತ್ತು ಅವು ಇತರ ಸ್ವಾಭಾವಿಕ ಕೊಬ್ಬಗಳಲ್ಲಿ ಕಾಣಬಯವು 
ದಿಲ್ಲ. ಕೆಲವೇ ಇಂಗಾಲಕಣಗಳು(ಅಸೆಟಿಕ್‌, ಎಠಡು, ಪ್ರೋಪಿಯೋನಿಕ್‌ ಮೂರು ಮತ್ತು 
ನಿರ್ದಿಷ್ಟವಾಗಿ ಬ್ಯೂಟಿರಿಕ್‌, ನಾಲ್ಕು), ಹಾಗೆಯೇ 7 ರಿಂದ 10 ಇಂಗಾಲಕಣಗಳನ್ನು 
ಹೊಂದಿರುವ ಕೊಬ್ಬಿನ ಆಮ್ಲಗಳು ವಿಶೇಷವಾಗಿ ಹಾಲಿನ ವಸ್ತುಲಕ್ಷಣಗಳನ್ನು ಹೊಂದಿ 
ರುತ್ತವೆ. ಬೆಣ್ಣೆಯ ಕೊಬ್ಬಿನ ಉತ್ಪಾದನೆ ಸ್ತನಗಳ ಅಂಗಸತ್ವಗಳಿಂದಾಗುವ ಸಂಯೋ 
ಜನಾಪ್ರಕ್ರಿಯೆಯಾಗಿದೆ. ಇದಕ್ಕೆ ದೇಹದ ಕೊಬ್ಬುಗಳ ಕುಸಿತದಿಂದ ಬರುಷ 
ಪದಾರ್ಥ ಹಾಗೂ ಜೀರ್ಣಾಂಶಗಳ ಬಳಕೆಯಾಗುತ್ತಿದೆ. 


ಕ್ಲೊರೆಸ್ಟ್ರೋಲ್‌ ನೀಲಾತೀತ ಬೆಳಕಿಗೆ ತೆರೆದಿಟ್ಟಾಗ ರ ಜೀವಸತ್ವವಾಗಿ ಪರಿವರ್ತಿತ 
ವಾದ ವಸ್ತುವು ಅದು ಪ್ರಾಣಿಗಳ ಕೊಬ್ಬಿನಲ್ಲಿ ದೊರೆಯುತ್ತದೆ ಮತ್ತು ಮನುಷ್ಯರ 


ಪಕ್ಕನಾಳದ ಮಧಿರಾಭಿಸರಣವೃವಸ್ಥೆ ರೋಗಕ್ಕಿ ಸಂಬಂಧಿಸಿದಂತೆ. ಇದು ಹೆಚ್ಚು 


26 ಆಧುನಿಕ ಹೈನುಗಾರ ದನಗಳ ನಿರ್ವಹಣೆ 


ವಿವಾದಾತ್ಮಕ ವಿಷಯವಾಗಿದೆ. ಆಹಾರದಲ್ಲಿಕ್ಲೊರೆಸ್ಟ್ರೋಲ್‌ ಅಲ್ಲದೆ ಅನೇಕ ಅಂಶಗಳು 
ಈ ಅವ್ಯವಸ್ಥೆಯಲ್ಲಿ ಪ್ರಮುಖಪಾತ್ರ ವಹಿಸುತ್ತವೆಂಬುದು ಪ್ರಸ್ತುತ ಲಕ್ಷಣದಿಂದ 
ತಿಳಿಯುತ್ತದೆ. 


ಕೊಬ್ಬು ಕರಗಿಸುವ %& ಜೀವಸತ್ವವು ಮಾನವನ ಆಹಾರಕ್ಕೆ ಹಾಲಿನ ಒಂದು 
ಮುಖ್ಯ ಪೌಷ್ಟಿಕ ಕೊಡುಗೆಯಾಗಿದೆ. ಇದು ಹಸುವಿನ ದೇಹದಲ್ಲಿರುವ ಪ್ರಮಾಣಕ್ಕೆ 
ಅನುಗುಣವಾಗಿ ಹಾಲಿನಲ್ಲಿರುತ್ತದೆ. ಆದುದರಿಂದ ಈ ಘಟಕಕ್ಕೆ ಸಂಬಂಧಿಸಿದಂತೆ 
ಹೇಳುವುದಾದರೆ, ಹಸುವಿನ ಪೌಷ್ಟಕಸ್ಥಿ ತಿ ಮುಖ್ಯವಾದುದು. ಹಾಲಿನ ಹಳದಿ 
ಬಣ್ಣಕ್ಕೆ & ಜೀವಸತ್ವದ ಪೂರ್ವಗಾಮಿಗಳಾಗಿರುವ ವರ್ಣದ್ರವ್ಯಗಳು ಕಾರಣ. ಹಳದಿ 
ಹಾಲನ್ನು ಮಾತ್ರಕೊಡುವ ಹಸುಗಳು ಕೆರೋಟಿನ್ನನ್ನು ಸಿ ಜೀವಸತ್ವವಾಗಿ ಪರಿವರ್ತಿ 
ಸುವ ಶಕ್ತಿಯನ್ನು ಅಷ್ಟಾಗಿ ಪಡೆದಿರುವುದಿಲ್ಲ. ಬಿಳಿಹಾಲನ್ನು ಕಾಡುವ ತಳಿಗಳಲ್ಲಿ 
ಈ ಪರಿವರ್ತನೆ ಹೆಚ್ಚು ಸಾಂಗವಾಗಿರುತ್ತದೆ. ಮನುಷ್ಯನ ಆಹಾರದಲ್ಲಿ ಕೆರೋಟಿನ್‌ 
ಅಥವಾ ಸಿ ಜೀವಸತ್ವ ಸಾಕಷ್ಟು ಪ್ರಮಾಣದಲ್ಲಿದ್ದಾಗ, ಅವುಗಳ ಪೌಖ್ಬಕ ಮೌಲ್ಯದಲ್ಲಿ 
ಅಂತಹ ಮಹತ್ವದ ವ್ಯತ್ಕಾಸವಿರುವುದಿಲ್ಲ. 


ಆಗತಾನೆ ಕರೆದ ಹಾಲಿನಲ್ಲಿ ೯ ಜೀವಸತ್ವವೂ ಇರುತ್ತದೆ. ಇದು ಹಸುವಿನ 
ಆಹಾರದಲ್ಲಿನ ಪ್ರಮಾಣಕ್ಕೆ ಅನುಗುಣವಾಗಿರುತ್ತದೆ. 


ಅತ್ಯಂತ ತೆಳುವಾದ ಪೊರೆಯಿಂದ ಗ್ಲೋಬುಲಿನ್‌ಗಳು ಇತರ ಪದಾರ್ಥಗಳಿಂದ 
ಪ್ರತ್ಯೇಕಿಸಲ್ಬಟ್ಟಂತೆ ಹಾಲಿನಲ್ಲಿ ಕೊಬ್ಬು ಉಂಟಾಗುತ್ತದೆ. ಈ ಬಗೆಯ ನಿಲುಗಡೆ 
ಯನ್ನು "ಎಮಲ್ಲನ್‌' ಎಂದು ಕರೆಯಲಾಗುತ್ತದೆ. ಮೊಸರುಕಡೆಯುವಾಗ ಬರುವ 
ಬೆಣ್ಣೆ ಮತ್ತು ಮೇಲೆ ಬರುವ ಕೆನೆ, ಇವು ಹಾಲಿನ ಮುಖ್ಯವಾದ ಗುಣಗಳು. ಬೆಣ್ಣೆ 
ಕೊಬ್ಬಿನ ವಿಲಕ್ಷಣ ಸ್ವಭಾವದಿಂದ ಇವು ಉಂಟಾಗುತ್ತವೆ. 


ಕೊಬ್ಬುರಹಿತ ಘನಪದಾರ್ಥ ವೆಂಬ ಪದ ಹಾಲಿನಲ್ಲಿರುವ ಸಕ್ಕರೆ, ಸಸಾರಜನಕ, 
ಖನಿಜಾಂಶ ಮತ್ತಿತರ ಕೊಬ್ಬುರಹಿತ ಸಂಯೋಜನಾಂಶಗಳನ್ನೆಲ್ಲ ಒಳಗೊಂಡಿದೆ. 


ಸಕ್ಕರೆ ; ಹಾಲಿನಲ್ಲಿರುವ ಸಕ್ಕರೆಯನ್ನು ಹಾಲ್ಸಕ್ಕಕೆ ಎಂದು ಕರೆಯುತ್ತಾರೆ. 
ಹಾಲ್ಲಕ್ಕರೆ ಹಾಲಿನಲ್ಲಿ ಮಾತ್ರ ಇರುತ್ತದೆ. ಅದು ದ್ವಿಗುಣಸಕ್ಕರೆ ಲವಣ ; ಅಂದರೆ, 
ಎರಡು ಸಾಮಾನ್ಯ ಸಕ್ಕರೆಯ ಕಣಗಳು ಅಥವಾ ಏಕಗುಣಸಕ್ಕಕೆಯ ಕಣಗಳಿಂದ 
ಮಾಡಲ್ಪಟ್ಟುದು. ಅದರ ಸಂಯೋಜನೆಯಲ್ಲಿ ಸಾಮಾನ್ಯ ಅಡಿಗೆಗೆ ಬಳಸುವ ಕಬ್ಬಿನ 
ಸಕ್ಕರೆಯ ಸಂಯೋಜನೆಗಿಂತ ಸ್ವಲ್ಪಮಟ್ಟಿನ ವ್ಯತ್ಯಾಸವಿರುತ್ತದೆ. ' ಗ್ಯಾಲೆಕ್ಬೋಸ್‌ 


ಕ್ಷೀರ ಕ್ರವಣ-ಹಾಲಿನ ಸುಗ್ಗಿ 27 


ಮತ್ತು ಗ್ಲೂಕೋಸ್‌, ಇವು ಹಾಲ್ಸಕ್ಕರೆಯಲ್ಲಿರುವ ಎರಡು ಸಾಮಾನ್ಯ ಸಕ್ಕರೆ ಅಂಶಗಳು. 
ಹಾಲಿನ ಸಕ್ಕರೆ, ರಕ್ತಗ್ಲೂಕೋಸಿನಿಂದ ಆಗುವ ಪರಿವರ್ತನೆಯ ಒಂದು ಕ್ರಿಯಾತ್ಮಕ 
ಸಣ ಪಕ್ರಿಯೆಯ ಫಲ. 


ಖನಿಜಸಾರ : ಹಾಲಿನಲ್ಲಿರುವ ಖನಿಜಸಾರ ಅನೇಕ ಬಗೆಯ ಮೂಲಧಾತು 
ಗಳಿಂದಾದುದು. ಮುಖ್ಯವಾದ ಮೂಲಧಾತುಗಳೆಂದರೆ. ಸುಣ್ಣ ಮತ್ತು ರಂಜಕ. ಎಲ್ಲ 
ಜನಿಜಾಂಶಗಳೂ ಹಸುವಿನ ರಕ್ತಪೂರೈಕೆಯಿಂದ ನೇರವಾಗಿ ಹಾಲಿನ ಬ ಕಗ 
ಆದರೆ ಅವುಗಳಲ್ಲಿ ಕೆಲವು. ವಿಶೇಷ ಜೀವವೈಜ್ಞಾನಿಕ ಸಂಬಂಧದಿಂದ ಸಹಜವಾಗಿ 
ಹೊಂದಿಕೊಂಡಿರುತ್ತವೆ. 


ಜೀವಸತ್ವಗಳು: ಜೀವಸತ್ವಗಳು ಹಾಲಿನ ಮುಖ್ಯ ಪೌಷ್ಟಿಕ ಕೊಡುಗೆಗಳಾಗಿವೆ 
ಹಿ.ದಿ ಮತ್ತು £ ಜೀವಸತ್ವಗಳನ್ನು ಲಿಪಿಡ್ಸ್‌ ಎಂಬ ಗುಂಪಿನಲ್ಲಿ ಪ್ರಸ್ತಾಪಿಸಿದೆ. ಹಾಲು 
ರಿಬೋಫ್ಲವಿನ್‌ ( ಕಿ ಜೀವಸತ್ವ)ದಲ್ಲಿ ಅಧಿಕವಾಗಿರುತ್ತದೆ ಮತ್ತು ಇತರ 8 ಜೀವ 
ಸತ್ವಕ್ಕೂ ಇದು ಒಂದು ಒಳ್ಳೆಯ ಮೂಲ. € ಜೀವಸತ್ವ ಆಗತಾನೆ ಕರೆದ ಹಾಲಿನ 
ಇರುತ್ತದೆ. ಆದರೆ ವ್ಯವಸ್ಥಿತ ಸಂಸ್ಕರಣ ಹಾಗೂ ಹಂಚಿಕೆ ಕ್ರಮಗಳಲ್ಲಿ ಅದು 
ಸಾಮಾನ್ಯವಾಗಿ ಮೊದಲೇ ನಾಕವಾಗಿರುತ್ತದೆ. ನೀರಿನಲ್ಲಿ ಕರಗುವ ಜೀವಸತ್ವಗಳು 
ಯಾವ ಬದಲಾವಣೆಯನ್ನೂ ಹೊಂದದೆ ರಕ್ತದಿಂದ ಬಂದ ಹಾಲಿನಲ್ಲಿ ಸೇರಿಕೊಳ್ಳುತ ತ್ರವೆ 
ಅನು ಹಸುವಿನ ಮೆಲುಕು ಚೀಲದಲ್ಲಿ ಏಕಾಣುಜೀವಿಗಳಿಂದ ಸಂಖೋಗಿಸಲ್ಪಟ್ಟಿರುವುದ 
ರಿಂದ ಹಾಲಿನ 8 ಜೀವಸತ್ವಗಳ ಮಟ್ಟ ಅನ್ಯೋನ್ಯವಾಗಿ ಒಂದೇಸಮನೆ ಇರುತ್ತದೆ. 


ಹಾಲಿನಲ್ಲಿ ಅನೇಕ ಅಜೈವಿಕ ಕಿಣ್ವ (ರಾಸಾಯನಿಕ ಪ್ರತಿ ಕ್ರಿಯೆಯನ್ನು 
ತ್ವರಿತಗೊಳಿಸುವ ಆದರೆ ಅವುಗಳೊಳಗೆ ಸೇರದ ಸತ್ವಗಳು) ಗಳಿರುತ್ತವೆ. ಅವು 
ಮುಖ್ಯ. ಏಕೆಂದರೆ, ಹಾಲನ್ನು ಕೆರೆಯುವ ಮತ್ತು ಸಂಗ್ರಹಣ ಮಾಡುವ ಕಾಲದಲ್ಲಿ 
ಹಾಲಿನ ಸ್ವಾದದ ಮೇಲೆ ಅವುಗಳ ಪ್ರಭಾವವಿರುತ್ತದೆ. ಕೊಬ್ಬನ್ನು ಕಳೆಯ.ವ ಕೇ ಕಷಿ 
ಕಿಣ್ವಗಳ ಕ್ರಿಯೆಯನ್ನು ನಿಯಂತ್ರಿಸದಿದ್ದರೆ ಹಾಲಿನ ಸ್ವಾದವು ಅನಪೇಕ್ಷಿತ ಪರಿಣಾಮ 
ಸದು. ಹಾಲಿನ ಶುದ್ಧೀಕರಣ ಹಾಗೂ ಪಾಶ್ಚ ರೀಕರಣದ ಕೆಲವು ಪ್ರಯೋಗ 
ಗಳು ಪಾಶ್ಚ ರೀಕರಣದಿಂದ ನಾಕಗೊಂಡ ಅಜೈವಿಕ ಕಿಣ್ವ ಗಳಿ ಇರುವಿಕೆ ಅಥವಾ ಇಲ್ಲದಿರು 


ವಿಕಿಯನ್ನು. ಅವಲಂಬಿಸಿದೆ. 

ಸ್ರಾವಕಕಣಗಳ ಇಳಿತದಿಂದ ಬರುವ ಹಾಲಿನಲ್ಲಿ ಮತ್ತು ಸ್ರಾವಕ ಪ್ರದೇಶ 
ದೊಳಕ್ಕೆ ಪ್ರವೇಶಿಸುವ ಕೆಲವು ಬಿಳಿ ರಕ್ತಕಣಗಳ ಪ್ರತ್ಯಕ್ಷ ಚಲನೆಯಲ್ಲಿ ಜೀವಕಣಗಳು 
ಮತ್ತ ಕಣಾಂಶಗಳನ್ನು ಕಾಣಬುಹುದು. 


28 ಭಿ ಆಧುನಿಕ ಹೈನುಗಾರ ಜನಗಳ ನಿರ್ವಹಣೆ 


ಕೆಚ್ಚಲಿನ ರಚನೆ 


ಸ್ವನಗ್ರಂಧಿಯು ಚವ ೯ಜಾಲದ ಒಂದು ವಿಶಿಷ್ಟ ಬೆಳವಣಿಗೆ. ದೇಹದ ಚೌಕಟ್ಟಿ 

ನಂದ ಹೊರಗಡೆ ಇರುವ ಅದಕ್ಕೆ. ಅಂಗಕಟ್ಟಿನ ಸಂಬಂಧ ತಂತುವಿನ ಆಧಾರವಿರುತ್ತದೆ. 

ಚರ್ಮದ ಹೊದಿಕೆ ಮತ್ತು ತೊಡೆಯ ಸಂಧಿನ ನಾಳದ ಮೂಲಕ ಅಥವಾ ಚರ್ಮದ 

ಒಳಗೆ ಹಾದು ಹೋಗುಪ ಪರಿಚಲನಾ ನಾಳ ಮತ್ತು ನರಗಳಿಂದ ಇದು ದೇಹದೊಡನೆ 
ಬಂಧವಿಟ್ಟುಕೊಂಡಿರ.ತ್ವದೆ 


5 ಸ್ತ :ಗ್ರಂಥಿ ಆಥವಾ ಕೆಚ್ಚಲುಮೊಲೆ ಎಂದ: ಕರೆಯಲ್ಪಡುವ ನಾಲ್ಕು 
ಹ.ಗೂ ಪೂರ್ಣವಾದ ಭಾಗಗಳಿರುತ್ತವೆ. ಇವು ನಿಕಟವಾಗಿ ಸೇರಿಕೊಂಡಿದ್ದರೂ. 





ಚಿತ್ರ 2.1 ; 19 ನರ್ಷ ವಯಸ್ಸಾದ ಪ್ರ ಮುಖವಾದ ಐರ್‌ಶೈರ್‌ ಹಸು, ಕ್ರೂಸೇಡರ್‌ 
ಜಾಯ್‌ಸಿ ಆಫ್‌ ವಿಂಡಿಭಾಪ್‌ ಶೆಚ್ಚ ಲು, ಇದು ಈಗಾಗಲೇ 2,00,000 ಪೌಂಡಿಗೂ 
ಹೆಚ್ಚು ಹಾಲು ಕೊಟ್ಟಿದೆ. ದಿ ಐರ್‌ಶೈಲ್‌ ಬ್ರೀಡರ್‌ ಇ ಅಸೋಸಿಯೇಷನ್‌ ಕೃಪೆ. 


ಕೇಂದ್ರ ನರವ್ಮವಸ್ಥೆ: ಮತ್ತು ರಕ್ತಪ್ರವಾಹದ ಹೊರತಾಗಿ ಉಳಿದಂತೆ ಪರಸ್ಪರ ಸಂಪರ್ಕ 
ಎಲ್ಲದಂತೆ ಪ್ರತ್ಯೇಕಿಸಲ್ಪಟ್ಟವೆ. ಅಧಿಕ ಇಳುವರಿ ಕೊಡುವ ಹಸುವಿನ ಕೆಚ್ಚಲನ್ನು 
ಜಿ; 2.1ರಲ್ಲಿ ಕಾಣಬಹುದು. 


ಶ್ರೀರ ಸ್ರವೆಣ-ಹಾಲಿನ ಸುಗ್ಗಿ 29 


ಕೆಚ್ಚಲಿನ ಕ್ಷೀರಸ್ರವಣ ಭಾಗವು ಪ್ರತ್ಯೇಕ ಸ್ರವಣಕೋಶಗಳಿಂದ ತುಂಬಿದ 
ಅಸಂಖ್ಯಾತ ಸಣ್ಣ ಕೋಣೆಗಳು ಅಥಿವಾ ಗ್ರಂಧಿಗೂಡುಗೆಳಿಂದ ಮಾಡಿದೆ. ಈ ಪ್ರತಿ 
ಗ್ರಂಥಿಗೂಡು ಮುಂದೆ ದೊಡ್ಡದಾಗುವ ನಾಳದಿಂದ ಸ್ರವಿಸುತ್ತದೆ. ದ್ರಾಕ್ಷಿಗೊಂಚಲನ್ನು 
ಹೋಲುವ ಗ್ರಂಥಿಗೂಔನ ಕುಚ್ಚುಗಳ ನಾಳಗಳಿಂದ ಸುಮಾರು 10 ರಿಂದ 20 ಚಿಕ್ಕವು 
ಗಳಿಂದ ದೊಡ್ಡವಾಗಿರುವುವುಗಳ ತನಕದ ನಾಳಗಳು ಹಾಲುಗ್ರಂಥಿತೊಟ್ಟಿಗೆ ಹೋಗಿ 
ಸೇರುತ್ತವೆ. ಚಿತ್ರ 2.2ರಲ್ಲಿ ಹಸುವೊಂದರ ಕೆಚ್ಚ ಲಿನ ಅಡ್ಡಕೊಯ್ತದ ಚಿತ್ರವಿದೆ. 





ಚಿತ್ರ 2.2: ಹಸುವಿನ ಕೆಚ್ಚ ಲಿನ ಅಡ್ಡಕೊಯ್ತು, ಸ್ರನಿಸುವ ಅಂಗಸತ್ವ, ನಾಳಗಳು, 
ಗ್ರಂಧಿರಸಗೊಳಗಳು, ಸ್ತ ನರಸಗೊಳಗಳ್ನು, ಎಳೆನಾಳಗನು, ಮಧ್ಯಾ ಎಂಭ ಮೂಳೆಹುರಿ 
ಮಕ್ತು ಕೆಚ್ಚ ಲಿನ ಫೋಶಿರುವ ಕೊಬ್ಬಿನ ಅಂಗಸತ್ವ ಮತ್ತು ಮುಗ್ದೆ ರಸಗ ಗ್ರಂಥಿಗಳನ್ನೊಳ 
ಗೊಂಡ ರಜಿನೆಯನ್ನು ನೋಡಬಹುದಾ. ಡಬಂ ಶ್ಲ ಡಬ್ಬ. ಸ್ವ ಟ್‌, ಆಗ್ರಿ ಕಲ್ಚರಲ್‌ 
'ಶೀಸರ್ಚ್‌ ಸರ್ವೀಸ್‌. ಯು.ಎಸ್‌, ಡಿಪಾರ್ಟ್‌ಮೆಂಟ್‌ ಆರ್ಥ ಅಗಿ ಕಲ್ತ ರ್‌ ಕೃಪೆ, 


| ಕ್ಷೀರಸ್ರಾವಕ ಮತ್ತು ಯ ವಿವರ ಹಾಗೂ ಮೊಲೆಯ 
ಕಸವ, ಮತ್ತು ಸಂಗ್ರಹಣ ವ್ಯವಸ್ಥೆ 





30 ಆಧುನಿಕ ಹೈನುಗಾರ ದನಗಳ ನಿರ್ವಹಣೆ 


ಪ್ರತಿಯೊಂದು ಗ್ರಂಥಿಗೂಡಿಗೂ ಕ್ಷೀರಸ್ರಾವಕಕೋಶಗಳಿಂದ ಹೊರಗಡೆ ಇರುವ 
ಸಣ್ಣ ಲೋಮನಾಳಗಳ ಮೂಲಕ ರಕ್ತ ಪೂರೈಕೆಯಾಗುತ್ತದೆ. ಪ್ರತಿ ಗ್ರಂಥಿಗೂಡಿನ 
ಸುತ್ತ ಇರುವ ಸಣ್ಣ ಸ್ನಾಯುತಂತುಗಳೂ ಸಹ ಗ್ರಂಥಿಯಿಂದ ಹಾಲು ತೆಗೆಯುವುದರಲ್ಲಿ 
ಮುಖ್ಯ. ಹಾಲಿನ ಉತ್ಪಾದನೆಯಲ್ಲಿ ವೈಯಕ್ತಿಕ ಸ್ರಾವಕಕೋಶ ಪ್ರಾಥಮಿಕ ಅಂಗ 
ವಾಗಿದೆ. ಅದು ರಕ್ತಪ್ರವಾಹದಿಂದ ಹುಲಿನ ಎಲ್ಲ ಅಂಶಗಳನ್ನ ಹೊರತೆಗೆಯುತ್ತದೆ 
ಮತ್ತು ಅವನ್ನು ಹೊಸ ಮಿಶ್ರಣವಾಗಿ ಸಂಯೋಜಿಸುತ್ತದೆ ಅಥವಾ ಅವುಗಳ ಮೂಲಕ 
ನೇರವಾಗಿ ಗ್ರಂಥಿಗೂಡಿನೊಳಕ್ಕೆ ಹಾದುಹೋಗುತ್ತದೆ. 


ಕೆಚ್ಚಲಿನ ರಕ್ತ ಸರಿಚಲನಾವ್ಯೂಹ 


ಹಾಲಿನ ಉತ್ಪತ್ತಿಗಾಗಿ ಸ್ತನಗ್ರಂಥಿಗೆ ಸಮೃದ್ಧ ರಕ್ತ ಸರಬರಾಜಾಗಬೇಕಾಗುತ್ತದೆ. 
ಇದರಲ್ಲಿ ತೊಡಗಿರುವ ಪ್ರಮುಖ ರಕ್ತನಾಳಗಳೆಂದರೆ, ಅವಳಿನಾಳಗಳಾದ ಹೊರಗಣ 
ಜನನಾಂಗ ಅಪಧಮನಿಗಳು. ಈ ಅವಳಿಗಳಲ್ಲಿ ಪ್ರತಿಯೊಂದೂ ಕೆಚ್ಚಲಿನ ಅರ್ಧರ್ಧ 
ಭಾಗಕ್ಕೆ ರಕ್ತ ಪೂರೈಸುತ್ತವೆ. ಇವು ಹಳುವಿನ ದೇಹದ ಭಾಗಕ್ಕೆ ಒದಗಿಸುವ ದೊಡ್ಡ 
ಅಪಧಮನಿಗಳಿಂದ ಹುಟ್ಟಿ, ಕೆಚ್ಚಲನ್ನ ಮುಟ್ಟಲು ಗಜ್ಜಲುನಾಳದ ಮೂಲಕ ಹಾದು 
ಹೋಗುತ್ತವೆ. ಕೆಚ್ಚಲಿನಲ್ಲಿ ಇವು ಅಸಂಖ್ಯಾತ ಶಾಖೆಗಳಾಗಿ ಗ್ರಂಥಿಯ ಬಹುತೇಕ 
ಭಾಗಕ್ಕೆ ರಕ್ತ ಒದಗಿಸುತ್ತವೆ. ಅಷ್ಟೊಂದು ಪ್ರಾಮುಖ್ಯವಲ್ಲದ ಇನ್ನೊಂದು ಧಮನಿ 
ಯೆಂದರೆ ಗುದಮುಂದಾಣ. ಅತ್ಯಂತ ಸಣ್ಣಸಣ್ಣ ಅಪಥಮನಿ ಶಾಖೆಗಳು ಲೋಮನಾಳ 
ಗಳೆಂಬ ಪುಟ್ಟಕೋಶಗಳಿಗೆ ಹೋಗಿ ಗ್ರಂಥಿಗೂಡು ಅಥವಾ ಗ್ರಂಥಿಸ್ರಾವಕ ಭಾಗವನ್ನು 
ಸುತ್ತಿ, ಅವಕ್ಕೆ ಪೌಷ್ಟಿಕಾಂಶವನ್ನು ಒದಗಿಸುತ್ತವೆ. 


ಲೋಮನಾಳಗಳು ವಾಸ್ತವವಾಗಿ ಸಣ್ಣ ಅಪಧಮನಿಗಳು ಮತ್ತು ಸಣ್ಣ 
ಅಭಿಧಮನಿಗಳ ಮಧ್ಯೆ ಸಂಧಿಸ್ಥಾನವಾಗುತ್ತವೆ. ಆಭಿಧಮನಿಗಳು' ದೊಡ್ಡ ನಾಳ 
ಗಳಾಗಲು ಒಟ್ಟುಗೂಡುತ್ತವೆ. ಈ ನಾಳಗಳು ರಕ್ತವನ್ನು ಹೃದಯಕ್ಕೆ ಹಿಂದಿರುಗಿಸು 
ತ್ತವೆ. ಪ್ರಧಾನ ಅಭಿಧಮನಿಗಳೆಂದರೆ ಬಾಹ್ಯ ಜನನಾಂಗದ ಅಭಿಧಮನಿಗಳು. ಇವು 
ಬಾಹ್ಯ ಜನನಾಂಗದ ಅಭಿಧಮನಿಗಳಿಗೆ ಸಮಾನಾಂತರವಾಗಿ ಸಾಗುತ್ತವೆ. 


ಕೆಚ್ಚಲಿಗೆ ರಕ್ತ ಪೂರೈಸುವ ಪ್ರಮುಖ ರಕ್ತನಾಳಗಳನ್ನು ಚಿತ್ರ 2.3ರಲ್ಲಿ ಕಾಣ 
ಬಹುದು. ಹೊಟ್ಟೆಯ ಕೆಳಭಾಗದಲ್ಲಿರುವ ಒಡಲ ಅಭಿದಮನಿಗಳು ಸ್ತನ ಅಭಿಧಮ 
ನಿಗೂ ಸಹ ಕೆಚ್ಚಲಿನಿಂದ ರಕ್ತ ಒಯ್ಯುತ್ತವೆ. .. ಈ ರಕ್ತನಾಳದ ಗಾತ್ರ ಹಸುವಿನ 
ಹಾಲು ಉತ್ಪಾದನಾಸಾಮರ್ಥ್ಯವನ್ನು ಅಳೆಯುವ ಸಂಕೇತವೆಂದೇನಲ್ಲ ವೆಂಬುದು 
- ಸಂಶೋಧನೆಯಿಂದ ಕಂಡುಬಂದಿದೆ. ಏನೇ ಇದ್ದರೂ, ಹೆಚ್ಚು ಹಾಲುಕೊಡುವ ಅನೇಕ 


ಕ್ಷೀರ ಸ್ರವಣ-ಹಾಲಿನ ಸುಗ್ಗಿ 31 


ಹಸುಗಳಲ್ಲಿ ಈ ನಾಳಗಳು ಪ್ರಧಾನವಾಗಿದ್ದು ಚೆನ್ನಾಗಿ ವಿಕಾಸಗೊಂಡಿರುತ್ತವೆ ಮತ್ತು 
ವಕ್ರವಾಗಿರುತ್ತವೆ. 





ಚಿತ್ರ 23: ಕೆಚ್ಚಲಿಗೆ ರುಧಿರಾಭಿಸರಣ, ಅಪಧಮನಿಯ ರುಧಿರಾಭಿಸರಣವನ್ನು ಮೇಲಿನ 
ಚಿತ್ರದಲ್ಲಿಯೂ, ಅಭಿಧಮನಿಯ ರುಧಿರಾಭಿಸರಣವನ್ನು ಕೆಳಗಿನ ಚಿತ್ರದಲ್ಲಿಯೂ ತೋರಿಸಿದೆ, 

ರಕ್ತ ಪ್ರವಾಹದಂತೆ ಅಷ್ಟೊಂದು ಸ್ವಷ್ಟವಾಗಿ ಇಲ್ಲದೆ ಸುಲಭವಾಗಿ ಗೋಚರ 
ವಾಗದಿದ್ದರೂ, ಪ್ರಾಣಿಗಳ ರಕ್ತಾಭಿಸರಣದ ಮತ್ತೊಂದು ಮುಖ್ಯ ಭಾಗವೆಂದರೆ ದುಗರ 


32 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಸಗ್ರಂಥಿಗಳ ವೈವಸ್ಥೆ. ದುಗ್ಧರಸ ಎನ್ನುವುದು ಅಪಧಮನಿ ಮತ್ತು ಅಭಿಧಮನಿಗಳ 
ಹೊರಗಿದ್ದು, ಎಲ್ಲ ಜೀವಕಣಗಳನ್ನು ನೆನೆಸುವ ಒಂದು ದ್ರವಕ್ಕೆ ಕೊಟ್ಟಿರುವ ಹೆಸರು. 
ರಕ್ತದಿಂದ ಕೋಶಗಳಿಗೆ ಅನೇಕ ಪೌಷ್ಟಿಕಾಂಗಳು ದುಗ್ದರಸದ ಮೂಲಕವೇ ಹಾದು 
ಹೋಗುತ್ತವೆ. ದುಗ್ಧ ರಸಬಿಂದುಗೆಳಿಂದಾಗಿ ಕೆಚ್ಚ ಲಿನ ದುಗ್ವರಸ ವ್ಯೂಹವು ಏಕಾಣು 
ಜೀವಿಗಳು ಮತ್ತು ಇತರ ಅನಗತ್ಯ ಪದಾರ್ಥಗಳನ್ನು ಚ್ಚ ಲಿನಿಂದ ಹೊರಹಾಕಲು 
ನೆರವಾಗುತ್ತದೆ. ದುಗ ; ರಸವ್ಯೂಹದ ಮೊಲೆ ಮೇಲಿನ ಬಿಂದುಗಳು ಮತ್ತು ಕಡೆಯಲ್ಲಿ 
ಎದೆ ಭಾಗದ ರಕಪ್ರವಾಹದೊಳಕ್ಕೆ ಸೇರಿಸುವ ಡುಗ್ಧರಸನಾಳಗಳ ವೂ ಹದ ಮೂಲಕ 
ದುಗ್ಧರಸ ಸವನ್ನು ಮೇಲಕ್ಕೆ ಅಂದರೆ ಕೆಚ್ಚ ಲಿನ ಇ ಇಗ ಸ ಸುರಿಸುತ್ತವೆ. 

ಕೆಚ್ಚಲಿನ ಉಬ್ಬರ ಅಥವಾ ಊತ, ಕರುಹಾಕ:ವ ಕಾಲದಲ್ಲಿ ಒಂದು ತೀವ್ರ 
ಸಮಸ್ಯೆಯಾಗಿದೆ. ಇದು ಕೆಚ್ಚಲಿನಿಂದ ಸಾಕಷ್ಟ ಪ್ರಮಾಣದಲ್ಲಿ ದುಗ್ಧರಸ ತೆಗೆಯಲ್ಪ 
ಡದಿರುವುದರ ಫಲವಾಗಿದೆ. 





ಚಿತ್ರ 2.4: ಜೋಲು ಕೆಚ್ಚಲು, ಮಧ್ಯಾಲಂಬಕೆ ಮೂಳೆಹುರಿಗಳು ಕಾರ್ಯಮಾಡ 

ದಿರುವುದರಿಂದ ಕೆಚ್ಚಲಿನ ತಳಭಾಗ ಜೋತುಬಿದ್ದಿರುವುದನ್ನು ಮತ್ತು ಮೊಲೆಗಳ 

ಸೆಡೆತುಕೊಳ್ಳು ವಿಕೆಯನ್ನು ನೋಡಬಹುದು. 

ನರಮಂಡಲ : ನರಗಳು ಕೆಚ್ಚಲಿನಲ್ಲಿ ಚೆನ್ನಾಗಿ ತುಂಬಿಕೊಂಡಿರುತ್ತವೆ. 
ಹಾಲು ಇಳಿತದ ಯಾಂತ್ರಿಕತೆಯಲ್ಲಿ ಮತ್ತು ಕೆಚ್ಚಲಿನ 'ರಕ್ತಪರಿಚಲನಾನಿಯಂತ್ರಣದಲ್ಲಿ 
ಇವು ಮುಖ್ಯವಾದವು. 

ಕೆಚ್ಜೆ ಲಆಸರೆಗಳು : ಅಧಿಕ ಉತ್ಪಾದನಾಸಾಮರ್ಥದ ದೊಡ್ಡ ಕೆಚ್ಚಲುಗಳ 
ವೃಷ್ಟಿಯಿಂದ ದೇಹಕ್ಕೆ ಸ್ವನಗ್ರಂಧಿಯ ಹೊಂದಿಕೆ ಮುಖ್ಯವಾದುದು. ಸಡಿಲ 


ಕ್ಷೀರ ಸ್ರವಣ-ಹಾಲಿನ ಸುಗ್ಗಿ 33 


ಹೊಂದಿಕೆ ಅಥನಾ ಜೋಲುಬಿದ್ದ ಕೆಚ್ಚಲುಗಳು ಆಗಿಂದಾಗ ಬಾಧೆ ಅಥವಾ ಮೊಲೆಬಾವಿಗೆ 
ಒಳಗಾಗುವ ಸಂಭವವಿರುತ್ತದೆ. ಕೆಚ್ಚಲಿನ ಮಖ್ಯ ಆಸರೆ ಹಾಗೂ ಹೋದಿಕೆಯನ್ನು 
ದೇಹದ ಮಧ್ಯಭಾಗದಲ್ಲಿರುವ ಮೆಧ್ಮಾಲಂಬಕ ಮೂಳೆಹುರಿಯು ಒದಗಿಸುತ್ತದೆ. 


ಈ ಮೂಳಿಹುರಿ ಕಿಳ್ಗುಳಿ ಕಮಾನಿ ಹೊಂದಿಕೊಂಡಿದೆ. ಅದು ಹಿಗ್ಗಿದರೆ 
ಅಥವಾ ದುರ್ಬಲಗೊಂಡರೆ ಜೋಲ.ಕೆಚ್ಚಲಿಗೆ ಕಾರಣವಾಗುತ್ತದೆ. ಈ ಮೂಳೆ 
ಹುರಿಯ ಖಾಯಂ ಹಿಗ್ಗ ಲಿಕೆಯಿಂದ ಮೊಲೆಗಳ ಸೆಡೆತ ಅಥವಾ ತಿರುವು ಉಂಟಾಗಿ 
ಯಾಂತ್ರಿಕವಾಗಿ ಹಾಲು ಕರೆಯುವುದಕ್ಕೆ ಬಹಳ ಕಷ್ಟವಾಗುತ್ತದೆ. ಕೆಚ್ಚಲಿಗೆ 
ಚರ್ಮದೊಳಗಿರುವ ಸಂಯೋಜಕಸಸ್ವಗಳಿಂದಲೂ ಆಧಾರೆಏಿರುತ್ತದೆ. ಇದಕ್ಕೆ 
ಪಾರ್ಶ್ವಲಂಬಳ ಮೂಳೆಹುರಿಗಳು ಎಂದು ಹೆಸರು. ಕೆಚ್ಚಲಿಗೆ ಆಧಾರ ಒದಗಿಸಲು 
ಈ ಸಂಯೋಜಕ ಅಂಗಸತ್ವದ ತಂತುಗಳು ಮೂಳೆಹುರಿಗಳಿಂದ ಸ್ರಾವಕಸತ್ವದ ಪ್ರದೇಶಕ್ಕೆ 
ಸಾಗುತ್ತವೆ. 


ಮೊಲೆಯ ರಚನೆ : ಮೊಲೆಯ ಪ್ರಮುಖ ಲಕ್ಷಣಗಳನ್ನು ಚಿತ್ರ 2.2 ರಲ್ಲಿ 
ತೋರಿಸಲಾಗಿದೆ. ಮೊಲೆ ಮತ್ತು ಕೆಚ್ಚಲಿನ ರಸಗೊಳಗಳಲ್ಲಿ ಹಾಲಿರುವುದು ಮತ್ತು 
ಪ್ರತಿಯೊಂದು ಮೊಲೆಯಿಂದ ಹಾಲನ್ನು ಕರೆಯಲು ಅನುಕೂಲವಿರುವುದು ಒಂದು 
ವೈಶಿಷ್ಟ್ಯಪೂರ್ಣ ರಚನೆ. ಈ ರಚನೆಯಲ್ಲಿ ಮೊಲೆಯ ರಸಗೊಳ ಪ್ರಮುಖ ಭಾಗ. 
ಪೊ: ತುದಿಯಲ್ಲಿ ಎಳೆನಾಳ ಎಂಬ ಒಂದು ತೆರವಿದೆ. ಇದು ಒಂದು ನಿಮೀಲಕ 
ಸ್ನಾಯು ಅಥವಾ ದುಂಡಾಗಿರುವ ಮಾಂಸಖಂಡದಿಂದ ತುದಿಯಲ್ಲಿ ಮಚ್ಚಳ್ಬಟ್ಟಿದೆ. 
ಸಾಮಾನ್ಯವಾಗಿ, ಮೊಲೆಯಿಂದ ಹಾಲು ಕರೆಯುವ ಸುಸೂತ್ರತೆ ಮತ್ತು ಬೆ'ಕಾದ 


ಕಾಲ ಹಾಗೂ ಶ್ರಮಗಳು ಬಹುಮಟ್ಟಿಗೆ ಈ ಮಾಂಸಖಂಡದ ಕಸುವನ್ನು ಅವಲಂಬಿಸಿ 
ರುತ್ತದೆ. 


ಚಿತ್ರ 2.2 ರಲ್ಲಿ ತೋರಿಸಿರುವಂತೆ ಮೊಲೆಯ ಮೇಲ್ತುದಿಯಲ್ಲಿ ಅಂಗಸತ್ವದ 
ಒಂದು ಮಡಿಕೆಯಿದ್ದು ಅದು ಸ್ತನರಸಗೊಳವನ್ನು ಗ್ರಂಥಿ ರಸಗೊಳದಿಂದ ಭಾಗಶಃ 
ಬೇರ್ಪಡಿಸುತ್ತದೆ. 


ಸ್ಪವಣಪ್ರ ಕ್ರಿಯೆ 


ಕ್ಷೀರಸ್ರವಣವು ಪ್ರತಿಯೊಂದು ಗ್ರಂಥಿಗೂಡನ್ನು ಸಾಲುಗಟ್ಟಿರುವ ಜೀವಕಣಿ 
ಗಳಿಂದ ನಡೆಸಲ್ಪಟ್ಟ ಸಂಯೋಜನ ಮತ್ತು ಶೋಧನಸಂಸ್ಕರಣಗಳ ಸಂಯೋಜನೆಯ 
ಫಲ ಎಂಬುದು ಇದುವರೆಗಿನ ಚರ್ಚೆಯಿಂದ ತಿಳಿಯುತ್ತದೆ. ಇದರಲ್ಲಿ ಒಳಗೊಂಡಿರುವ 
ಬಹುತೇಕ ನಿರ್ದಿಷ್ಟ ಯಾಂತ್ರಿಕತೆಗಳ ವಿವರಗಳು ಸರಿಯಾಗಿ ಅರ್ಥವಾಗಿಲ್ಲ. ಕ್ಷೀರ 
ಸ್ರವಣ ಒಂದು ಹಿಮ್ಮುಖವಾಗಬಹುದಾದ ನಿರಂತರಗತಿ ಎಂಬುದು ತಿಳಿದಿದೆ. ಗ್ರಂಥಿ 


34 ಅಧುನಿಕ ಹೈನುಗಾರ ದನಗಳ ನಿರ್ವಹಣೆ 


ಗೂಡುಗಳೆ ಮೇಲಿನ ಬಾಹ್ಯ ಒತ್ತಡವು ಶಾಖದ 30 ರಿಂದ 40 ಮಿ.ಮಿ. ಗೆ ಸಮಾನ 
ವಾದಾಗ ಕೆಚ್ಚಲಿ:ಂದ ಕರೆಯದೆನಿಟ್ಟಿ ಹುಲು ಅಲ್ಲೇ ಇಂಗಿಕೊಳ್ಳುತ್ತದೆ. ದೀರ್ಥಕಾಲ 
ಹಾಲ:ಕರೆ ಯದಿರುವುದು ಅಥವಾ ಅಪೂರ್ಣವಾಗಿ ಹಾಲ ತೆರಯಾಪುದರಿಂದ ಕ್ಷೀರ 
ಸ್ರವಣದ ಇಳಿತಕ್ಕೆ ಮತ್ತು ಸ್ಪವಣಾುಗ ೫ ತ್ವದ ತೊಡಕಿಗೆ ಕಾರಣವಾಗುತ್ತದೆ. 

ಕ್ಷೀರಸ್ರವಃ bh ವೇಗ ಮತ್ತು ಚಲನೆಗಳು ಕಡೆಯಪಕ್ಷ ಕೆಚ್ಚಲಿನಲ್ಲಿರುವ 
ಸಾಪೇಕ್ಷ ಒತ್ತಡದಿಂದ ಭಾಗಶಃ ನಿಯ: ಡಸ ವೆ. ಹಾಲುಕರೆಯುತ್ತಿ ದ್ವಂತೆ 
ತಕ್ಷಣವೇ ie ಹಾಲ ತ್ಯಕ್ಷವಾಗಿ ಉತ್ಪತ್ತಿಯಾಗತೊಡ ಬತ್ತದೆ. 
ಕೆಚ್ಚಲಿನಲ್ಲಿ ಒತ್ತಡ ಉಂಟಾಗುತ್ತಿ ದಂತ ತೆ ಒಂದು ಸಮತೋಲನ ಸ್ಥಿತಿ ಇರುವವರೆಗೂ 
ಹಾಲುಕರೆಯುವ ಪ್ರಮಾಣ ನಿಧಾನವಾಗುತ ದೆ. ದೀಘ ಲ ಹಾಲನ್ನು ಕರೆಯದೆ 
ಬಿಟ್ಟರೆ ಅದು ಪುನಃ ಹೀರಲ್ಪಡು ದಿನಕ್ಕೆ ಎರಡು ಬಾರಿ ಹಸುಗಳನ್ನು ಕರೆಯು 
ವುದಕ್ಕಿಂತ ಮೂರು ನಾಲ್ಕು ನಾತಿ EE ವುದರಿಂದ ಹೆಚ್ಚು ಹಾಲು ಬರುತ್ತದೆಂದು 
ಇದರಿ:ದ ಸ ಸ್ಪಷ್ಟ ಷ್ಟವಾಗುತ್ತ ದ್ರೆ, 


() 


ಚ 


ಸಕ್ರಿಯ ಸ್ಥಿತಿಯಲ್ಲಿರುವ ಗ್ರಂಥಿಗೂಡಿನ ಜೀವಕಣಗ:ನ್ನು ಸೂಕ್ಷ್ಮದರ್ಶಕದಿಂದ 
ನಿರೀಕ್ಷಿಸಿದರೆ, ಪ್ರತಿಯೊಂದು ಗ್ರಂಥಿಗೂಡಿನ ಕೋಶದತ್ತ ಇರುವ ಜೀವಕಣದ ಕೊನೆ 
ಯಲ್ಲಿ ಸ್ರಾವಕ ಕಿರ.ಕಣಗಳ ಸಂಗ್ರಹನಿರುವದು ಕಂಡುಬರುತ್ತದೆ. ಚಚ್ಚ್‌ಕವಾಗಿರದೆ. 
ಉಬ್ಬಿದ ಹುಗೂ ಹೆಚ್ಚು ಆಖಯಾತಾಕಾರವಾಗಿರುವ ಸ್ರಾವಕಕೋಶಗಳ ಆಕಾರದಲ್ಲಿ 
-ವ್ಯತ್ಯಾಸವಿರುತ್ತದೆ. ಹಾಲಿನ ಅಂಶಗಳು ನುಸುಳಿಕೊಂಡು ಹೋಗುವಂತಹ ಒಂಡು 
ವಾಸಂ ಬಿರ:ಕು ಕೋಶಪೊರೆಯಲ್ಲಿ ಇರುವುದೆಂದು ಕೆಲವು ಸಂಶೋಥತರ ನಂಬುಗೆ 
ಕೆಲವು ಘಟಕಾಂಶಗಳು ಭದ್ರವಾಗಿರುವ ಅರೆವ್ಯಾಬ್ಸ ಬ್ರ ಕೋಸಪೂರೆಯ ಮೂಲಕ ಹಾದು 
ಹೋಗಬಹುದು. ಅದರೆ; ಹಾಲು ರೂಪುಗೊಳ್ಳು ವ ವಾಸ್ತವ ಕ್ರಿಯೆ ಮತ್ತು ಸ್ರಾವಕ 
ಕೆಸೀಶವಿಂದ ಅದು ಅಭಿವ್ಯಕ್ತವಾಗುವುದು. ಒಂದು ಸುಕೀರ್ಣ ಪ್ರಕ್ರಿಯೆ. ಆ.ಬಗ್ಗೆ 
ತಿಳಿದುಕೊಳ್ಳ ಬೇಕಾದುದು ಬಹಳವಿದೆ. 
ಹಾಲಿನಲ್ಲಿ ಇತರ ಘನವಸ್ತುಗಳ ಸ್ರವಣಕ್ಕಿಂತ ಪ್ರತ್ನೇಕ ಪ್ರಮಾಣದಲ್ಲಿ ಕೊಬ್ಬು 
ಕೂಡಿಕೊಳ್ಳುವಂತೆ ; 3 ಕಾಣುತ್ತದೆ. ಇದು ಅನೇಕಅಂಶಗಳಿಂದ. ತಿಳಿದುಬರುತ್ತದೆ. 
ಆಂತರಿಕ ಒತ್ತಡದಲ್ಲಿ ಆಗುವ ಬದಲಾವಣೆಗಳಿಂದ ಕೊಬ್ಬಿನ ಸ್ರವಣದ ಮೇಲೆ ಹೆಚ್ಚು 
ಸ್ಪಷ್ಟವಾದ ಪರಿಣಾಮ ಉಂಟಾಗಬಹ.ದು. ಒಂದು ತೊಟ್ಟೂ ಬಿಡಸೆ ಕರೆಯುವ 
ಹಾಲಿನ ಕೊನೆಯ ಭಾಗದಲ್ಲಿ ಸಾಮಾನ್ಯವಾಗಿ ಕೊಬ್ಬ ಹೆಚ್ಚಾಗಿರುತ್ತದೆ. ಹಾಲು 
ಕರೆಯುವ ಕೆಚ್ಚಲಿನಲ್ಲಿನ ಒತ್ತಡ ಮತ್ತು ಅದತ ಪರಿಣಾಮವಾಗಿ ' ಸ್ರಾವಕಕೋಶಗಳಿಂದ 
-ಬಡುಗಡೆಯಾಗುವ. ಕೊಬ್ಬಿನ ಕಣಗಳು ಬಹುಶಃ ಇದಕ್ಕೆ ಕಾರಣವಿರಬೇಕು. ಹಾಗೆಯೇ 
ಒಟ್ಟಿ ಉತ್ಪಾದನೆಯಲ್ಲಿ ಇಳಿತವಿದ್ದಾಗಲೂ ಸಾಮಾನ್ಯದಾಗಿ ಹಾಲಿನಲ್ಲಿ ಕೊಬ್ಬಿನ 


ಕ್ರೇರ ಸ್ರವಣ-ಹಾಲಿನ ಸುಗ್ಗಿ 35 


ಕೆಚ್ಚಲಿನ ಚಿಳೆನಜಿಗಿ  - 


ಉತ್ಪಾದನೆಯ ದೃಷ್ಟಿಬಿ.೦ದ ತೃಪ್ತಿಕರವಾದ, ಫಲಕಾರಿ ಕೆಚ್ಚಲಿನ ಬೆಳವಣಿಗೆ 


ಹಸುನನ ಪ್ರಾಯೆನಂತ5ದ ನಿರ್ವಪಣೆಯಷ್ಟೇ ಮುಖ್ಯ. 


ಭ್ರೂ ಇದ ಜಿಳವಣಿಗೆ 


ಭ್ರೂಣಬೆಳವಣಿಗೆಯ ಆರಂಭದಲ್ಲೇ ವಿಶೇಷ ರಚನೆಗಳಾಗಿ ಕೆಚ್ಚಲಿನ ಸೂಚನೆ 


ವಿ 
ಗಳನ್ನು ಕಾಣ.ಹುಮ ಸಸ್ತನಿಗಳಲ್ಲಿ ಭ್ರೂಣವು ವಿಕಾಸದ ಅನೇಕ ಹಂತಗಳನ್ನು ಹಾದು 


ಹೋಗುತ್ತದೆ. ಆರಂಭದ ಬೆಳವಣಿಗೆಯಲ್ಲಿ ಪ್ರಾಥವಿ ಕ ಅಂಗಸತ್ವದ ಒಂದು ಎಳೆಯಿ:ರು 
ತ್ತದೆ. ಅದರಿಂದ ಹೊಟ್ಟೆಯ ಎರಡು ಭಾಗದಲ್ಲೂ ಕ್ರಿಯಾತ್ಮಕ ಸ್ತನಗ್ರಿಂಥಿಗಳು ವಿಕಾಸೆ 
ಗೊಳ್ಳುತ್ತವೆ. ಹಂದಿಯಂತಹ ಕೆಲವು ಸರ್ವನಿಗಳಲ್ಲಿ ಇಂತಹ ಅನೇಕ ಗ್ರಂಥಿಗಳು ಸಮರ್ಥ 

ಲಿ.ಕ್ರಿಯಾತ್ಮ ಕ ಗ್ರಂಥಿಗಳಾಗಿ ಬೆಳೆಯ ಜಾತಿಗಳಲ್ಲಿ ಸಾಮಾನ್ಯವಾಗಿ 
ಎರಡು ಅಫವಾ ನಾಲ್ಕನ್ನು ಬಿಟ್ಟ ಉಳಿದ ಗ್ರಂಥಿಗಳ್ಳೇ ಕಣ್ಮಿ ರೆಯಾಗುತ್ತವೆ. ದನ 
ಗಳಲ್ಲಿ ಉಳಿಯುವ ಗ್ರಂಥಿಗಳಲ್ಲಿ ನು ನಾಲ್ಕು ಸಾಮಾನ್ಯ ಸಂಖೆ ಯಾದಿ ಒಂದು ಅಥವಾ 
ಅನೇಕ ಹೆ್ತಿನ ಗ್ರಂಥಿಗಳು ಉಂಟಾದರೆ ಆಸಾಮಾನ್ಯವೇನಲ್ಲ. ಅು೩ಹ ಗ್ರಂಥಿಗಳು 
ಉತ್ಪಾದನಾಸುಮರ್ಥ್ಯ ದಲ್ಲಿ ಬಹಳಷ್ಟು ಕಡಮೆಯಾ' ಧ್ವತೂ ಮೇಲಿಂದ ಮೇಲೆ ಇವು 
ಕ್ರಿಯಾತ್ಮಕಪಾಗಿರುತ್ತವೆ. 


ದ 


₹೩. 
2B 
st 
ಓಟ 


ಕೆಚ್ಚಲಿನಲ್ಲಿ ಮೊಲ್ಲೆ ಸ್ತನರಸಗೊಳ್ಳ ಗ್ರಂಥಿರಸಗೊಳ ಮತ್ತು ಸಾಗುನಾಳಗಳೆ 

ವ್ಯವ ಸಾಸ ನ್ನು ರೂಪಿಸಲು ಮತ್ತು ನಂತರ ವಿಕಾನಗೊಳಿಸಲು ಅಗತ್ಯವಾದ ರಚನೆಗಳು 

Bs ವಾಗಲೇ ಇುಸ್ತವೆ. ಜನನದಿಂದ ಹರೆಸುದವರೆಗೆ ಸ್ತನಗಳಲ್ಲಿ ಆಲ್ಬವ.ಟ್ಲಿ ಸಿನ 

ಸನಕ ಆಗುತ್ತದೆ. ಚೆನ್ನಾಗಿ ಸಾದ ಪ್ರಾಣಿಗಳ ಕೆಚ್ಚ ್ವಿಲಿನಲ್ಲ ಕೊಬ್ಬಿನ ಗೆ 
ಸತ್ವಗಳ ಶೇಖರಣೆ ಅದರೂ ಆಗಿಬಪ:ಸದು. 


ಹರೆಯ ದ ನಂತರ ಬೆಬಿಕುತ್ತಿನ ಪ್ರತಿಯೊಂದು ಹಿಮ್ಮರಳಿಕೆಯೊಂದಿಗೆ ಸಾಗುನಾಳ 
ವ್ಯವಸ್ಥೆಯಲ್ಲಿ ಕೆಲಮಟ್ಟಿನ ಬೆಳಎಣಗೆಯಾಗುತ್ತನೆ. ಈ ಬೆಳವಣಿಗೆ ಅಂಡಾಶಯ 
ಸ್ಯಾನ್‌, ಸ್ರವಿಸಿದ ಬೆನೆಜನಕರಿಸ ದಿಂದ ಉತ್ತೀಜಿಕವಾಗಿರುವುದೆಂದು ಕಂಡ:ಬಾದಿದೆ. 
ಚೊಕ್ಕ ಸಂಗುರಾಳಗಳು ಮತ್ತು RAP ಮೊದಲ ಗಿರ್ಭಧಾಂಣೆಯವರೆಗೂ 
ಕಾಣಿಸುವುದಿಲ್ಲ. ಸ್ರಾವಕ ಅಂಗಸತ್ವವು ಅಂಡಾಖಯದ ಹಳದಿಒಂಡಿ ನಿಂದಾಗುವ ಪ್ರಜನಕ 
ಎಂಬ ಇನ್ನೂಂದು ರಸದ ಪ್ರಭಾವವಿಂದ ಬೆಳೆಯುತ್ತದೆ. ಕೆಟ್ಚಿಲಿನ ಏಕಾಂಕ್ಕೆ ಈ 
ಎರಡು ೮ಸಗಳ ಮಧ್ಯೆ ಸಮತೂಕವಿರುವುದು ಅತ್ಯಂತ ಅಗತ್ಯ, ಸತ್ತೆಯೂ ಸೇರಿದಂತೆ 
ಇತರ ಮೂಲಗಳಿಂದ ದೊರಯುವ ರಸಗಳು ಫಲಕಾರಿ, ಸ್ವನ ಅಂಗಸತ್ವಗಳ 


36 ಅಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಬೆಳವಣಿಗೆಯಲ್ಲಿ ಮುಖ್ಯವೆಂದು ನಿಸ್ಸಂಶಯವಾಗಿ ಹೇಳಬಹುದು. ಸ್ರಾವಕ ಅಂಗ 
ಸತ್ವದ ಬೆಳವಣಿಗೆಯು ಗರ್ಭಧಾರಣೆಯ ಕಾಲದ ಮೊದಲಮೂರನೆಯ ಎರಡು 
ಭಾಗದ ಅವಧಿಯಲ್ಲಿ ತೆನ್ನಾಗಿ ಪೂರ್ಣಗೊಳ್ಳು ವುದೆಂದು ತಿಳಿವಿದೆ. ಏನೇ ಇದ್ದರೂ, 
ಸ್ರಾವಕ ಅಂಗಸತ್ವವು ಪೂರ್ಣವಾಗಿ ಕುಸಿದುಕೊಂಡು, ಸಾಮಾನ್ಯವಾಗಿ, ಅದರ ಸ್ಥಳ 
ದಲ್ಲಿ ಸ್ರಾವಕಕೋಶಗಳುಳ್ಳ ಕೊಬ್ಬಿನ ಅಂಗಸತ್ವ ರೂಪುಗೊಳ್ಳುವುದರಿಂದ ಕರು ಹುಟ್ಟು 
ವುದಕ್ಕೆ ಸ್ವಲ್ಪ ಮುಂಚೆ. ಮೊದಲ ಹಾಲಿನ ಸ್ರವಣ ಆರಂಭವಾಗವವರೆಗೆ, ಕೆಚ್ಚ ಲಿನಲ್ಲಿ 
ಅಂತಹ ಸ್ವಷ್ಟವಿಕಾಸ ಕಾಣಬರುವುದಿಲ್ಲ. 


ಶ್ರೀರಸ್ರವಣದ ಆರಂಭ 


ಪೂರ್ಣವಾಗಿ ಅರ್ಥವಾಗದಿರುವ ಒಂದು ರೀತಿಯ ನಿರ್ವಿಷ್ಟ ರಸಸಮತೋಲನವು 
ಹಾಲೂಡಿಕೆಯ ಆರಂಭಕ್ಕೆ ಅತ್ಯಂತ ಅಗತ್ಯ. ತೆಮೆಡಿಕ ಗ್ರಂಥಿಯಿಂದ ಸ್ರವಿಸಲ್ಪಟ್ಟ 
ಹಾಲ್ಲನಕ ಎಂಬ ಒಂದು ರಸವು ಹಾಲೂಡಿಕೆಗೆ ಅಗತ್ಯವೆಂದು ಕಾಣುತ್ತದೆ. ಕರು 
ಹಾಕಿದ ನಂತರ ಇದು ಅಧಿ ಪ್ರಮಾಣದಲ್ಲಿ ಕಾಣಿಸಿಕೊಳ್ಳುತ್ತದೆ ಮತ್ತು ಹಸುವಿನಿಂದ 
ಹಾಲು ಕರೆದಾಗೆ ಈ ರಸವು ರಕ್ತ ಪ್ರವಾಹದೊಳಕ್ಕೆ ಹೆಚ್ಚು ವೇಗವಾಗಿ ಸುರಿಯುವಂತೆ 
ಕಾಣುತ್ತದೆ. ಹಾಲೂಡಿಕೆ ಕಡಮೆಯಾದಂತೆಲ್ಲ ಈ ರಸದ ಪ್ರಮಾಣವೂ ಇಳಿಯುತ್ತದೆ. 


ಹಾಲಿನ ಉತ್ಪಾದನೆಗೆ ಇತರ ರಸಗಳೂ ಆಗತ್ಯ. ಬೆದೆಜನಕ ಮತ್ತು ಪ್ರಖನಕ 
ಗಳ ಬಗೆಗೆ ಆಗಲೇ ಚರ್ಚಿಸಲಾಗಿದೆ. ಮೂತ್ರಖಂಡಬದಿ ನಿರ್ನಾಳಗ್ರಂಥಿ ಮತ್ತು 
ಗೋಮೂಳೆ ನಿರ್ನಾಳಗ್ರಂಥಿಗಳಿಂದ ಬರುವ ರಸಗಳು ಮತ್ತು ಶ್ಲೇಷ್ಮಗ್ರಂಥಿಯಿ:ಂದ 
ಬರುವ ಹಾಲ್ಹನಕವನ್ನಳಿದ ರಸಗಳ ಕೊರತೆಯು ಹಾಲೂಡಿಕೆಗೆ ಅಡ್ಡಿ ಇಲ್ಲವೇ 
ಸ್ಪಗಿತವುಂಟು ಮಾಡುತ್ತದೆ. 


ಹಾಲಿಳಿಕೆ ಯಾಂತ್ರಿ ಕತೆ 


ಹಾಲು ಕರೆದ ನಂತರ ಗಣನೀಯ ಅವಧಿಯಲ್ಲಿ ಹಾಲಿನ ಸ್ರವಣ ಮುಂದುವರೆದರೆ 
ಗ್ರಂಥಿಗೂಡು, ಸಾಗುನಾಳಗಳು, ಗ್ರಂಥಿ ಹಾಗೂ ಸ್ತನರಸಗೊಳಗಳು ಹಾಲಿನಿಂದ 
ತುಂಬಿಕೊಳ್ಳುತ್ತವೆ. ರಸಗೊಳಗಳ ಮತ್ತು ದೊಡ್ಡ ಸಾಗುನಾಳಗಳಲ್ಲೆ ರುದ ಹಾಲನ್ನು 
ಕೂಡಲೇ ಕರೆದು ಕೊಳ್ಳ ಬಹುದು. ಆದರೆ ಸಣ್ಣಸಾಗುನಾಳಗಳು ಹಾಗೂ ಗ್ರಂಧಿಗೂಡಿ 
ನಲ್ಲಿರುವ ಹಾಲು ಸುಲಭವಾಗಿ ಹೊರ ಬರುವುದಿಲ್ಲ. ಏನೇ ಇದ್ದರೂ ಹಸು ಮತ್ತಿತರ 
ಸಸ್ತನಿಗಳು ಸ್ತನಗ್ರಂಥಿಯಿಂದ ಹಾಲನ್ನು ಬಿಡುಗಡೆಮಾಡುವ ಒಂದು ಯಾಂತ್ರಿಕ 
ಸ್ವಭಾವವನ್ನು ಬೆಳೆಸಿಕೊಂಡಿವೆ. ಹಸುವಿನ ಪ್ರತಿವರ್ತನೆಯನ್ನು ಕೊನರಿಸಲು ಹಾಲು 
ಕರೆಯುವ ಪ್ರಕ್ರಿಯೆಯೊಂದಿಗೆ ಕೇಂದ್ರ ನರಮಂಡಲದ ಉತ್ತೇಜನ ಅಗತ್ಮವಾಗುತ್ತದೆ, 


ಕ್ಷೀರ ಸ್ರವಣ-ಹಾಲಿನ ಸುಗ್ಗಿ 37 


ಸೂಕ್ಷ್ಮವಾದ ಮೊಲೆಗಳನ್ನು ಒತ್ತುವ ಅಥವಾ ಬೆಚ್ಚಗೆ ಮಾಡ:ವ ಮೂಲಕ ಮೊಲೆಗಳ 
ಲ್ಲಿರುವ ತುದಿನರಗಳನ್ನು ಉತ್ತೇಜಿಸುವುದು ಸಾಮಾನ್ಯವಾಗಿ ಬಳಕೆಯಲ್ಲಿರುವ ಕ್ರಮ. 
ಇದಕ್ಕೆ ಕರು ಉಣಿಸುವುದು ಒಂದು ಒಳ್ಳೆಯ ವಿಧಾನ, ಕೆಚ್ಚಲನ್ನು ನೀವುವುದು ಅಥವಾ 
ಬೆಚ್ಚನೆಯ ನೀರಿನಲ್ಲಿ ತೊಳೆಯುವುದು ಸಾಮಾನ್ಯ ಪದ್ಧತಿ. ಈ ಉತ್ತೇಜನವು 
ನರಗಳಿಂದ ಮೆದುಳಿಗೆ ಒಯ್ಯಲ್ಪಡುತ್ತದೆ. ಮೆದುಳಿಗೆ ಅದರ ಅಡಿಯಲ್ಲೇ ಇರುವ 
ತೆಮಡಿಕೆಯಲ್ಲಿ ಯಾಂತ್ರಿಕೆರಚನೆಗಳು ಕ್ರಿಯಾತ್ಮಕಗೊಂಡು ಅದರ ಹಿಂಬದಿಯ 
ಹಾಲೆಯಿಂದ ಹೆರುಚುರುಕಿ೨ಸವು ಬಿಡುಗಡೆಯಾಗಲು ಕಾ:ಣವಾಗುತ್ತದೆ. ಆಕ್ಸಿಟಾಸಿನ್‌ 
ರಸವನ್ನು ರಕ್ತ ಪ್ರವಾಹವು ಕೆಚ್ಚಲಿಗೆ ಒಯ್ಯುತ್ತದೆ. ಅಲ್ಲಿ ಗ್ರಂಥಿಗೂಡಿನ ಸುತ್ತ ಇರುವ 
ಸಣ್ಣ ಸ್ನಾಯುಕೋಶಗಳ ಮೇಲೆ ಕೆಲಸಮಾಡಿ ಅವು ಸಂಕುಚಿತಗೊಳ್ಳುವಂತೆ ಮಾಡು 
ತ್ತವೆ. ಹಾಗೆ ಉಂಟಾದ ಒತ್ತಡವು ಗ್ರಂಥಿಗೂಡು ಮತ್ತು ಸಣ್ಣ ಸಾಗುನಾಳಗಳಿಂದ 
ಹಾಲು ಹೊರಗೆ ಬರುಮತೆ ತಳ್ಳೃತ್ತದೆ. ಈ ಹಾಲನ್ನು ಎಷ್ಟು ಬೇಗಮೆದರೆ ಅಷ್ಟು 
ಬೇಗ ಕರೆದುತೊಳ್ಳಬಹುದು. ಹಾಲಿಳಿತದ ಪ್ರತಿ ಪರಿಣುಮವನ್ನು ಚಿತ್ರ 2.5ರಥ್ಲಿ 
ಕಾಣಬಹುದು. 


ತೆಮಡಿಕ 
ಫೆಚ ಕ್ಸೈಲಿನಿಂದ ಮೆದುಳಿಗೆ 


ನರಗಳ ಉತ್ತೇಜನ 





ಚಿತ್ರ 2.5: ಹಾಲಿಳಿಕೆ ಹಿನ್ಮ್ಮುರಿಕದ ಅಕೃತಿ 


ಸಾಮಾನ್ಯವಾಗಿ ಉತ್ತೇಜನ ಕ್ರಿಯೆಯಾದ ನಂತರ ಹಾಲಿನ ಮೊದಲ “ಇಳಿತ 
ವನ್ನು ಕಾಣಲು 45 ಸೆಕೆಂಡುಗಳಿಂದ ಒಂದೂವರೆ ನಿಮಿಷದ ಅವಧಿ ಸೇರಿರುತ್ತದೆ 
ರಸದೂತದ ಪರಿಣಾಮಕಾರಿ ಕಾಲ ಸೀಮಿತವಾಗಿದ್ದು. ಪೂರ್ಣ ಹಾಲನ್ನು ಪಡೆಯ 
ಬೇಕಾದರೆ ಎಂಟು ನಿಮಿಷಗಳೊಳಗಾಗಿ ಹಾಲು ಕರೆಯುವುದನ್ನು ಮುಗಿಸಬೇಕು. 


38 7 ಅಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಕೆಚ್ಚಲನ್ನು ಮೇಲೆ ಹೇಳಿದಂತೆ ಉತ್ತೇಜಿಸುವಂತೆಯೇ, ಹಸುವು ಹಾಲು 
ಕಶೆಯುವ ಕ್ರಿಯೆಯೊಂದಿಗೆ ಅಭ್ಯಾಸಮಾಡಿಕೊಳ್ಳುವಂತಹ ಸದು ಅಥವಾ ಸಜ್ಜಿಗೆ ಳೆ 
ಮೂಲಕ ಉತ್ತೇಜಿಸುವ ಕ್ರಮವನ್ನು ಪ್ರಯೋಗಿಸಬಹುದು. ಆದರೆ, ಪ್ರಾಣಿಯ 
ಕೋಪಗೊಂಡಾಗ ಅಥವಾ ಬೆವಶಿದಾಗ ಮೂತ್ರಖಿಡಬನಿ ಗ್ರಂಭಿಗೆ ಸಂದ ಜಿಸುಗಸೆ 
ಯಾಗುವ ಎಷಿನ್‌ ಫ್ರೈನ್‌ರಸವು ಈ ರೀತಿಯ ಉತ್ತೇಜನ ಕ್ರಮಕ್ಕೆ ಅಸ್ಲಿಯಾಗುತ್ತದಲ್ಲದೆ 
ಭಾಗಃ uaa ಪೂರ್ಣವಾಗಿ “ಹಾಲಿಳಿಕಿ' ಪ್ರಕಿರ್ಶನೆಗೆ ತಡೆಯುಂಟುಮಾರು 
ಪ್ರ್ಯದೆಂದು ನುಬಲಾಗಿದೆ. ಈ ಮುಂದೆ ಕೊಟ್ಟಿರು ಹಾಲನ್ನು ಕರೆಯುವ ಅುಗೀಕೃತೆ 
ಕ್ಷಮಗಳ ವಿಭಾಗದಲ್ಲಿ ಸೇರಿರುವ ಅನೇತ ಪದ್ಧತಿಗಳಿಗೆ ಈ "ಹಾಲಿಳಿಕ' ಯಾಂತ್ರಿಕ 
ರಖನೆ ಒಂದು ಅಧಾರವನ್ನೊದಗಿಸುತ್ತದೆ. 


ಕೆಚ್ಚಲಿನಿಂದ ಹಾಲು ತೆಗೆಯುವುದು 


ಪರಿಣಾಮಕಾರಿಯಾಗಿ ಹಾಲು ರೆಯಬೇಕಾಗಿದ್ದರೆ ಕೆಚ್ಜೆ ಲಿನಿಂದ ಹಾಲು ಕರೆಯು 
ವುದರಲ್ಲಿ ಒಳಗೊಂಡಿರುವ ಶಾರೀರಕ ಸೂತ ತುಗಳನ್ನು ತಿಳಿದುಕೊಂಡಿರದೇಕು. ಹಾಲು 
ಕರೆ ಮ: ಇತರ ಎಲ್ಲಹೆ ಹೈನು ಚಟುವಟಿಕೆಗಳಿಗೆ “ಸ: ಗ್ಗಿ ಕಾಲ'ವಾದ:ದರಿಂಪ ಅದನ್ನು 
ಪರಿಪೂರ್ಣವಾಗಿ ಮತ್ತು ಮುಂದಿನ ಉತ್ಪಾದನೆಗೆ ಕೆಚ್ವ ಅನ್ನು ಪೂರ್ಣಸ್ಮ್ಮಿ ಕಿಯಲ್ಲಿಡುವ 
ರೀತಿಯಲ್ಲಿ ನಿರ್ವಹಿಸಬೇಕಾಗುತ್ತದೆ. 


ಕೈಯಲ್ಲಿ ಹಾಲು ಕರೆಯುವುದರಿಂದ ಸ್ತನರಸಗೊಳದ ಮೇಲ್ತುದಿ ಮುಚ್ಚಿಕೊಂಡು 
ರಸಗೊಳದಲ್ಲಿರುವ ಹಾಲಿಗೆ ಒತ್ತಡ ಉಂಟಾಗಿ ಮೊಲೆಯ ಎಳೆನಾಳದಿಂದ. ಹಾಲು 
ಹೊರಕ್ಕೆ ತಳ್ಳಲ್ಪಡುತ್ತದೆ. ಒತ್ತಡ ಬಿಡ:ಗಡೆಯಾದಾಗ ರಸಿಗೊಳದ ಮೇಲ್ವುದಿ 
ತೆರೆದು ಹಾಲು ರಸ 
ವರ್ತನೆ ನಡೆಯು ತ್ತದೆ 


ಕೌ 
hed ಇಂದ್‌ 
[= 
eX FY 
hd 


ಗೊಳಕ್ಕೆ ಬರುತ್ತದೆ. ಹೀಗೆ ಹಾಲುಕರೆಯುವ ಕ್ರಿಯೆಯ ಪುನರಾ 


ಚಿತ್ರ 2.6 ರಲ್ಲಿ ತೋರಿಸಿರುವಂತೆ ಯಂತ್ರದಿಂದ ಹಾಲುಕರೆಯುವ ಕ್ರಮ ಕೀರ 
ಭಿನ್ನವಾದುದು. ಯಾಂತ್ರಿಕವಾಗಿ ಹಾಲುಕರೆಯುವ ವಿಧಾನದಲ್ಲಿ ಗಾಳಿಪುಂಬಿಸುವಂತಹ 
ಒಂದು ರಬ್ಬರ್‌ ಕೊಳವೆಯ ಒಳಗಡೆ ನಿರಂತರವಾದ ಭಾಗಶಃ ವಾ ಖಶೂನ್ಮತೆ ಇರು 
ವಂತೆ ಮಾಡಲಾಗುತ್ತದೆ. ಈ ರೆಬ್ಬರ್‌ ಕೊಳವೆಗೆ ಸ್ತನಫುಟಾವರಣ, ಎನ್ನತ್ತಾರೆ. ಈ 
ಕೊಳವೆ (ಅನೇಕ ವೇಳೆ ಇದಕ್ಕೆ 'ನಾಯುಪೂಕ ಎಂದು ಕರೆಯಲಾಗುತ್ತನೆ) ಮತ್ತು 
ಸ್ತನಪುಟದ ಅವರಣಾಪೊಶೆಯ ಮಧ್ಯೆ ಸಾಮಾನ್ಯ ವಾತಾವರಣದ ಒತ್ತಡದಿಂದ 
ಪರಾಯವಾಗುವ ಒಂದು ಭಾಗಶಃ ವಾಯ:ಶೂನ್ಯ ತೆ ಇರುವೆ ಮಾಡಲಾಗಿರುತ್ತದೆ. 
ಈ. 'ವಾಯುಶೂನ್ಮತೆ ಪರಿಣಾಮದಲ್ಲಿದ್ದಾಗ ಮೊಲೆಯಿಂದ ಹಾಲು ಹರಿಯ ್ಚೂದೆ. 


ಕ್ಷೀರ ಸ್ರ್ರವಣ-ಹಾಲಿನ ಸುಗ್ಗಿ 39 


ಸಂಚಯದ ಕಟ್ಟು ಮತ್ತು ಕೆರಳಿಕೆ ತಡೆಯಲೂ ಸಹಾಯವಾಗುತ್ತದೆ. 


| 21 
ಬ್ಲ ph ಲಿ 
“ರ್‌ 

£ 3 


124 
ಇ 


ಹಾಲು ನಳಿಕೆ 


ಹಾಲಿ ಮಾ ತ 
ಸ ನ ಸ ನ್ಯ ಸಾಮಾನ್ಯ ವಿಶ್ರಾಂತಿಸ್ಥಿತಿ " 





ತ್ರ 24: ಹಾಲುಕರೆಯುವ ಯಂತ್ರದಿಂದ ಮೊಲೆಯಿಂದ ಹಾಲು 
ತೆಗೆಯುವ ಯಾಂತ್ರಿಕತೆ 


'ವೇಗವಾಗಿ ಹಾಲುಕಕಿಯುವುದು 


ಲು ಕರೆಯುವುದನ್ನು ತ್ವರಿತವಾಗಿ ಮುಗಿಸುವುದು ಮುಖ್ಯ. ಏಕೆಂದರೆ 
ಹಿಂದೆಯೇ ಹೇಳಿರುವಂತೆ `ಹಾಲಿಳಿಕೆ ಕ್ರಿಯೆ ಕೆಲವೇ ನಿಮಿಷಗಳು ಮಾತ್ರ ಪರಿಣಾಮ 
`ದನ್ಲಿರುತ್ತದೆ. . ವೇಗವಾಗಿ ಹಾಲುಕರೆಯುವುದರಿಂದ ಕೆಜಲಿಗೆ: ಬಾಧೆಯಾಗುವ 
ಸಾಧ್ಯತೆಯೂ ಕಡಮೆ:ಯಾಗುತ್ತದೆ. ಎಚ್ಚರಿಕೆಯ ಗಮನ ಕೊಟ್ಟುವೇ ಆದರೆ ಬಹುತ್ಛೇಕ 
ಹಳ.ಗಳನ್ನು 3-3 ನಿಮಿಷಗಳಲ್ಲಿ ಹಾಲುಕರೆಯುವಂತೆ ತರಬೇತಿ ಮಾಡಬಹುದು. 
ಅನೇಕ ಹಸುಗಳು ಎರಡು ನಿಮಿಷಗಳಷ್ಟು ಅವಧಿಯಲ್ಲೇ ಹಾಲುಕರೆಯುತ್ತವೆ. ಹೆಚ್ಚು 


40 ಆಧುನಿಕ ಹೈನುಗಾರ ಜನಗಳ ನಿರ್ವಹಣೆ 


ಹಾಲ:ಕೊಡುವ ಹಸುಗಳಿಂದಲೂ ಈ ಅವಧಿಯಲ್ಲಿ ಪೂರ್ಣವಾಗಿ ಹಾಲುಕರೆಯಬಹುದು. 
ಮೂರು ಅಥವಾ ನಾಲ್ಕು ನಿಮಿಷ ತೆಗೆದ:ಕೊಳ್ಳವ ಹಸ: ಗೆಳ ಶೇಕಡಾ ಸಂಖೆ [ ಕಡಮೆ. 


ಹಾಲುಕರೆಯುವುದರಲ್ಲಿನ ದಕ್ಷತೆ ಮತ್ತು ಪ್ರಮಾಣಗಳ ಮೇಲೆ ಅನೇಕ ಯಾಂತ್ರಿಕ 
ಅಂಶಗಳು ಪ್ರಭಾವ ಬೀರುತ್ತವೆ. ಅವೆಂದರೆ, ಹಾಲುಕರೆಯುವ ಯಾಂತ್ರಿಕ ಸಾಧನ 
ದಲ್ಲಿನ ವಾಯ:ಶೂನ್ಯತೆಯ ಮಟ್ಟ. ಸ್ತನಪುಟದಲ್ಲಿ ಸಂಗ್ರಹವಾದ ವಾಯುಶೂನ್ಯತೆಯ 
ಮಾನ, ಸ್ಪಂದನ ವೇಗ, ಪರ್ಯಾಯ ವಾಯುಶೂನ್ಯತೆ ಆವರ್ತಸಂಖ್ಯೆ ಮತ್ತು ಪ್ರತಿ 
ನಿಮಿಷದಲ್ಲಿ ಉಂಟಾಗುವ ವಾತಾವರಣ ಒಸ್ತಡ ಹಾಗೂ ಸ್ಪಂದನ ಪ್ರಮಾಣ ಅಥವಾ 
ವಾಯುಶೂನೈತೆಯಲ್ಲಿ ಕಳೆದ ಪ್ರಮಾಣ ಹಾಗೂ ವಾತಾವರಣದ ಒತ್ತಡ. ಹಾಲು 
ಕರೆಯುವುದರ ಪ್ರಮಾಣ ಈ ಎಲ್ಲ ಅಂಶಗಳ ಅಂತರಕ್ರಿಯೆಯ ಫಲವಾಗಿದೆ 


ವಿಷಮ ಒತ್ತಡದ (10 ರಿಂದ 16 ಮರ್ಕ್ಯುರಿ ಅಂಗುಲಗಳು) ಪ್ರತಿ ಚದರ 
ಆಂಗುಲಕ್ಕೆ 5 ರಿಂದ 8 ಪೌಂಡುಗಳು, ಸಾಮಾನ್ಯವಾಗಿ, ಹಾಲುಕರೆಯುವ ಯಂತ್ರ 
ತಯಾರಕರು ಶಿಫಾರಸು ವಾಡುವ ವಾಯುಶೂನ್ಯ ತಾಮಗ್ಟಿಗಳು. ಹೆಚ್ಚಿನ ವಾಯು 
ಶೂನ್ಯಶಾಮಟ್ಟಗಳಿಂದ ಹಾಲುಕರೆಯುವ ಪ್ರಮಾಣವನ್ನು ಸ್ವಲ್ಪಮಟ್ಟಿಗೆ ಹೆಚ್ಚಿಸ 
ಬಹುದು. ಏನೇ ಇದ್ದರೂ ಅಧಿಕ ವಾಯುಶೂನ್ಯತಾಮಟ್ಟಗಳಿಂದ ಸ್ತನಪುಟಗಳು 
ಜರುಗಿ ಹೋಗುವ ಮತ್ತು ಕೆಸ್ಟೃಲು ಹಾಗೂ ಮೊಲೆಯ ಅಂಗಸತ್ವಗಳಿಗೆ ಹಾನಿಯಾಗುವ 
ಸಂಭವ ಹೆಚ್ಚು. ವಾಸ್ತವವಾಗಿ. ವಿಷಮ ಒತ್ತಡ ಮೊಲೆಯನ್ನು ತೆರೆದು ಹಾಲ 
ಘೊಲೆಯ ನಿಮೀಲನ ಸ್ನಾಯುವಿನ ಮೂಲಕ ವೇಗವಾಗಿ ಹರಿದುಬರಲು ಅನುಕೂಲ 
ಫಾಗುವಪ್ಪಿರಬೇಕು. ಆದರೆ, ಕಟ್ಟಿರಿತ ಅಥವಾ ಬಾಧೆ ಆಗುವಪ್ಪಿರಬಾರದು. ಸ್ತನ 
ನಿರ್ಮೀಲನ ಸ್ನಾಯುವಿನ ಶಕ್ತಿಯಲ್ಲಿ ಹಸುವಿನಿಂದ ಹಸುವಿಗೆ ಭಾರಿ ಅಂತರವಿರುವುದ 
ರಿಂದ ಸರ್ವಸಾಮಾನ್ಯವಾಗಿ ಅನ್ವ ಸುವಾಗುವಂತಹ ಒತ್ತಡದ ಮಟ್ಟಗಳನ್ನು ಸೂಚಿಸು 
ಫುದು ಕಷ್ಟ. 


ಸ್ಪಂದನೆ ಮೇಗೆ: ಹಾಲು ಕರೆಯುವ ಯಂತ್ರಗಳ ನಾನಾ ತಯಾರಕರು 
ಶಿಫಾರಸುಮಾಡುವ ಸ್ಪಂದನ ವೇಗದಲ್ಲಿ ತುಂಬ ಅಂತರವಿರುತ್ತದೆ... ಈ ವ್ಯತ್ಯಾಸ 
ನಿಮಿಷಕ್ಕೆ 120 ಆವರ್ಶಗಳಷ್ಟು ಅಧಿಕ ಪ್ರಮಾಣದಿಂದ 40 ಆವರ್ತಗಳಷ್ಟು ಕಡಮೆ 
ಪ್ರಮಾಣದವರೆಗೆ ಇರಬಹುದು. ಅಧಿಕ ವೇಗ ಪ್ರಮಾಣದ ಸ್ಟಂದನದಲ್ಲಿ ಹಾಲು 
ಹೆಚ್ಚು ವೇಗವಾಗಿ ಮತ್ತು ಕಾಲಾವಧಿಯ ಹೆಚ್ಚು ಶೇಕಡಾಂಶದಲ್ಲಿ ಹರಿಯುತ್ತದೆ. 
ಯಂತ್ರಗಳಿಗೆ ಸಾಮಾನ್ಯವಾಗಿ ವೇಗ ಸ್ಪಂದನ ಪ್ರಮಾಣಗಳು ಮತ್ತು ದೊಡ್ಡಸ್ತನ 
ಪ್ರಟಾವರಣಗಳನ್ನು ಸಲಹೆಮಾಡಲಾಗುತ್ತದೆ. ಅಧಿಕ ವಾಯುಶೂನ್ಯತಾ ಮಟ್ಟಗಳಲ್ಲಿ 
ಕೆಲಸ ಮಾಡುವ ಯಂತ್ರಗಳಲ್ಲಿ ಆಧಿಕ ವೇಗಸ್ಪಂದನ ಪ್ರಮಾಣದಿಂದ ಹಾಲು ಕರೆಯುಷ 
ಪ್ರಮಾಣದ ಮೇಲೆ ಪರಿಣಾಮವಾಗುತ್ತದೆ. 


ಕ್ಷೀರ ಸ್ರವಣ-ಹಾಲಿನ ಸುಗ್ಗಿ 41 


ಸ್ಪಂದನ ಪ್ರಮಾಣ : ವೇಗವಾಗಿ ಹಾಲುಕರೆಯುವ ಹಸುಗೆಳಲ್ಲಿ ಯಂತ್ರ 
erica. ಅದರಲ್ಲೂ ಹಾಲುಕರೆಯುವ ಆರಂಭದ ಅವಧಿಯಲ್ಲಿ ಹಾಲು ನಿರಂತರ 
ವಾಗಿ ಹರಿಯಬಹುದು. ಸಾಮಾನ್ಯವಾಗಿ ಪುಟಾವರಣವು ಹಿಗ್ಗಿದ ಹಂತದಲ್ಲಿ ಅಥವಾ 
ವಾಯುಶೂನ್ಶತೆಯ ಒತ್ತಡದಲ್ಲಿದ್ದಾಗ ಕಾಲಾವಧಿಯನ್ನು ಹೆಚ್ಚಿಸಿದರೆ ಹಾಲುಕರೆಯುವ 
ಪ್ರಮಾಣವೂ ಸಹ ಹೆಚ್ಚುತ್ತದೆ. 50 : 50 ರ ಪ್ರಮಾಣಕ್ಕಿಂತ 60 : 40ರ 
ಸ್ವಂದನ ಪ್ರಮಾಣವು ಹಾಲು ಹೆಚ್ಚು ವೇಗವಾಗಿ ಹರಿಯುವಂತೆ ಮಾಡುತ್ತದೆ. ಏನೇ 
ಆದರೂ, ಇದರಲ್ಲಿ ಒಳಗೊಂಡ ಬೇರೆಬೇರೆ ಪ್ರಮಾಣಗಳಿಗೆ ಅನುಗಣವಾಗಿ ಈ 
ವ್ಯತ್ಕಾಸಗಳಿರುವುದಿಲ್ಲ. 


ಸ್ವಂದನ ಪ್ರಮಾಣವನ್ನು ವಿಸ್ತರಣಾ ಶಕ್ತಿಪಾತ ಪ್ರಮಾಣ ಎಂದು ಕರೆಯಬಹುದು. 


ಹಾಲನ್ನು ಕರೆಯುವ ಯಂತ್ರ ಜೋಡಿಸುವಿಕೆ 


ಗೊತ್ತಾದ ಯಂತ್ರದ ಕಾರ್ಯನಿರ್ವಹಣೆಯು ಮೇಲೆ ಹೇಳಿದ ಅಂಶಗಳ ಅಂತರ 
ಕ್ರಿಯೆಯ ಫಲವಾದುದರಿಂದ, ಸಮರ್ಥವಾದ ಹಾಲುಕರೆಯುವ ಕ್ರಿಯೆಗೆ ಆವೆಲ್ಲವೂ 
ಸರಿಯಾದ ಕೆಲಸ ಮಾಡಬೇಕಾಗುತ್ತದೆ. ತಮ್ಮ ಯಂತ್ರಗಳು ಎಷ್ಟು ವಾಯುಶೂನ್ಯತಾ 
ಮಟ್ಟ, ಸ್ಪಂದನ ವೇಗಪ್ರಮಾಣ ಹಾಗೂ ಸ್ಪಂದನ ಪ್ರಮಾಣಗಳಲ್ಲಿ ಚೆನ್ನಾಗಿ ಕರತ 
ಮಾಡಬಲ್ಲದೆಂಬುದಕ್ಕೆ ಯಂತ್ರತಯಾರಕರು ನಿರ್ದಿಷ್ಟ ಶಿಫಾರಸುಗಳನ್ನು ನೀಡುತ್ತಾರೆ. 
ಯಂತ್ರದ ಪ್ರತಿಯೊಂದು ಘಟಕವೂ ಸರಿಯಾಗಿ ಕೆಲಸಮಾಡುತ್ತಿದೆಯೇ ಇಲ್ಲವೇ 
ಎಂಬ ಬಗ್ಗೆ ಆಗಿಂದಾಗ ಅದನ್ನು ಪರೀಕ್ಷಿಸಿ ನೋಡುವುದು ಮುಖ್ಯವಾದುದು. 
ಬಹುಮಟ್ಟಿಗೆ, ಆಗಾಗ ಕಂಡುಬರುವ ದೋಷವೆಂದರೆ, ಸೂಕ್ತವಾದ ವಾಯು 
ಶೂನ್ಯತೆಯ ಮಟ್ಟದ ನಿರ್ವಹಣೆಯ ವಿಫಲತೆ ಯಂತ್ರಗಳ ಕೆಲಸಮಾಡುತ್ತಿರುವಾಗ 
ಎಲ್ಲ ಹಂತಗಳಲ್ಲೂ ಅಂಗೀಕೃತ ಒತ್ತಡ ಮಟ್ಟಗಳನ್ನು ಇಟ್ಟುಕೊಳ್ಳುವಷ್ಟೇ ವಾಯಂ 
ಶೂನ್ಮಾವರಣ ದೊಡ್ಡದಾಗಿರುವುದು ಮುಖ್ಯವಾದುದು. ವಾಯುಶೂನ್ಮಾವರಣದಲ್ಲಿ 
ಆಗಿಂದಾಗ ಕೊಳಕು ಅಥವಾ ತುಕ್ಕು ಕೂಡಿಕೊಳ್ಳವುದುಂಟು. ಇದು ತಿರುಪುಬುರುಡೆ 
ಯಲ್ಲಿರುವ ವಾಯಶೂನ್ಯತೆಯನ್ನು ಕಡಮೆ ಮಾಡುತ್ತದೆ. ಅದಕ್ಕಾಗಿ, ಯಂತ್ರವನ್ನು 
ಪ್ರತಿನಿತ್ಯ ಕ್ರಮವಾಗಿ ಪರೀಕ್ಷಿಸಿ ಚೊಕ್ಕಟವಾಗಿಡಬೇಕು. 


ಮೊಲೆಯಿಂದ ಹರಿಯುವ ಹಾಲಿನ ಪ್ರಮಾಣವು ಬಹುಮಟ್ಟಿಗೆ ನಿಮೀಲವ 
ಸ್ನಾಯುವಿನ ಶಕ್ತಿಯಿಂದ ನಿಯಂತ್ರಿಸಲ್ಪಡುತ್ತದೆ. ಈ ಲಕ್ಷಣ ವಿಶೇಷಗಳಲ್ಲಿ ವಿವಿಧ 
ತಳಿ ಅಥವಾ ಗುಂಪಿನ ಹಸುಗಳಲ್ಲಿ ಎಷ್ಟು ವ್ಯತ್ಕಾಸವಿರುತ್ತದೆಂದರೆ, ಅದು ವಂಶಗತ 
ಅಂಶವೇನೋ ಎಂದು ನಂಬುವಂತಾಗುತ್ತದೆ. ಸಾಕಣೆ ಉದ್ದೇಶಕ್ಕಾಗಿ ಪ್ರಾಣಿಗಳನ್ನು 
ಆರಿಸುವಲ್ಲಿ ಗಮನಿಸಬೇಕಾದ ಆಂಶನಳಲ್ಲಿ ಸುಗಮ ಹಾಲುಕರೆಯುವುದೂ ಒಂದಾಗಿದೆ. 


ತ್ರ 


42 ಆಧುನಿಕ ಹೈನುಗಾರ ದನಗಳ ನಿರ್ವಹಣೆ 


ಸುಸೂತ್ರವಾಗಿ ಹಾಲುಕರೆಯುವ ಹಸುಗಳಲ್ಲಿ ಸ್ತನ ನಿಮೀಲನ ಸ್ನಾಯುವಿನ ಶಕ್ತಿಯನ್ನು 
ಇಳಿಸಲು ಶಸ್ತ್ರಚಿಕತ್ಸಾತಂತ್ರಗಳೂ ಇವೆ; ಅದರೆ, ಅವು ತೃಪ್ತಿದಾಯಕವಾಗೇನೂ ಇಲ್ಲ. 


ಹಾಲನ್ನು ಕರೆಯುವ ಸೂಚಿತ ಕ್ರಮ 


ಹಸುವನ್ನು ಅದಕ್ಕೆ ಬಳಕೆಯಾಗಿರುವ ಮತ್ತು ನಿರಾಂತಂಕವಾಗಿರುವಂತಹ 
ಪರಿಸರದಲ್ಲಿಡಬೇಕು. 


1. ತೃಪ್ತಿಕರವಾದ ನಿರ್ಮಲವಾಗಿರುವ ಬೆಚ್ಚನೆಯ ನೀರಿನಲ್ಲಿ ಅದ್ದಿದ ಬಟ್ಟೆಯ 
ತುಂಡು ಅಥವಾ ಕಾಗದದ ವಸ್ತ್ರದಿಂದ ಕೆಚ್ಚ ಲನ್ನು ತೊಳೆಯಬೇಕು. 


2. ಪ್ರತಿಯೊಂದು ಮೊಲೆಯಿಂದ ಒಂದು ಅಥವಾ ಎರಡು ಧಾರೆಯಷ್ಟು 
ಹಾಲನ್ನು ಒಂದು ಖಾಲಿ ಬಟ್ಟಲಿನ ಮೇಲೆ ತೆಗೆಯಬೇಕು. ಆಸಹಜವಾದ ಹಾಲನ್ನು 
ಬೇರ್ಪಡಿಸಲು ಮತ್ತು ಸೋಂಕುಹೊಂದಿದ ಮೊಲೆಗಳಿಂದ ಆರೋಗ್ಯಕರ ಮೊಲೆಗಳಿಗೆ 


ರೋಗ ಹರಡದಂತೆ ತಡೆಗಟ್ಟಲು ವ್ಯವಸ್ಥೆ ಮಾಡಬೇಕು. 


ಶ್ರಿ ಕೆಚ್ಚ ಲು ಉದ್ದೀಪನಗೊಂಡ ಸುಮಾರು ಒಂದು ನಿಮಿಷದ ನಂತರ ಹಾಲು 
ಕರೆಯುವ ಯಂತ್ರವನ್ನು ಜೋಡಿಸಬೇಕು. 


4. ಹಸುವನ್ನು ಎಚ್ಚರದಿಂದ ಗಮನಿಸಬೇಕು. : ಹಾಲು : ಹರಿಯುವುದು 
ನಿಲತೊಡಗಿದಾಗ ಸ್ತನಪುಟವನ್ನು ಕೆಳಗೆಳೆದು ಉಳಿದ ಹಾಲನ್ನು ಕರೆಯಲು ಪ್ರತಿ 
ಯೊಂದು ಮೊಲೆಯನ್ನು ನೀವುವ ಮೂಲಕ ಕೆಚ್ಚಲಿನಿಂದ ಯಂತ್ರ ಜೋಡಣೆಯನ್ನು 
ಕಳಚಿಬಿಡಬೇಕು. ಚಿತ್ರ 2.6 ರಲ್ಲಿ ತೋರಿಸಿರುವಂತಹ ಪರಿಸ್ಥಿತಿಯನ್ನು ತಡೆಗಟ್ಟಲು 
ಜಾಗೃತಿ ವಹಿಸಬೇಕು. ಏಕೆಂದರೆ, ಸ್ತನಪುಟ ಅಥವಾ ಮೊಲೆಬಟ್ಟಲು ಕೆಚ್ಚಲಿನ 
ಮೇಲೆ ಜರುಗಿ ಹಾಲು ಹರಿಯುವುದನ್ನು ನಿಲ್ಲಿಸುತ್ತದೆ. ಸಾಮಾನ್ಯವಾಗಿ ಕೆಚ್ಚಲಿನಿಂದ 
ಬಹುತೇಕ ಹಾಲನ್ನು ತೆಗೆದಾಗ ಹೀಗಾಗುತ್ತದೆ: ಅಂತಹ ಸಂದರ್ಭಗಳಲ್ಲಿ ಹಾಲು 
ಹರಿಯುವುದು ನಿಲ್ಲುವುದಕ್ಕೆ ಅಲ್ಲದೆ ಕೆಚ್ಚಲು ಮತ್ತು ಮೊಲೆಯ ಸೂಕ್ಷ್ಮ ಅಂಗಸ್ವತಗಳಿಗೆ 
ಹಾನಿಯಾಗಲೂಬಹುದು. ಇದರಿಂದ ಸೋಂಕು ತಗಲಲು ಅವಕಾಶವುಂಟಾಗುತ್ತದೆ. 


5. ಹಾಲುಕರೆಯುವುದು ಮುಗಿದಾಗ ಪ್ರತಿಯೊಂದು ಸ್ತನಪುಟದಲ್ಲಿರುವ 
ವಾಯುಣೂನ್ಮತೆಯನ್ನು ಬೆರಳಿಟ್ಟು ಕೆರಳಿಸಿ ಸ್ವನಪುಟವನ್ನು ನಿಧಾನವಾಗಿ ತೆಗೆಯಬೇಕು. 


೨.6. ಅಧ್ಯಾಯ 13 ರಲ್ಲಿ ಚರ್ಚಿಸಿರುವಂತೆ: ಹಾಲುಕರೆಯುವ ಯಂತ್ರವನ್ನು 
ಪ್ರತಿಸಾರಿ ಹಾಲುಕರೆದ ನಂತರ ಚೆನ್ನಾಗಿ ತೊಳೆದು ನಿರ್ಮಲಗೊಳಿಸಬೇಕು. ತಯಾರ 


ಕ್ಷೀರ ಸ್ರವಣ-ಹಾಲಿನ ಸುಗ್ಗಿ 43 


ಕರು ಕೊಡುವ ಸೂಚನೆಗಳ ಪ್ರಕಾರ ಆದನ್ನು ಸ ಕೂಡಿಸಿ ಜೋಡಿಸಬೇಕು. ವಾಯು 
ಶಾನ್ಯತೆಮಟ್ಟ ತ್ರ ಅಥವಾ ಸ್ಪಂದನ ವೇಗಕ್ಕೆ ಸಂಬಂಧಿಸಿದೆ ಹಾಲುಕರೆಯ ಪ ಕಿಲಸ 


ಅಪೂರ್ಣವಾಗುತ್ತದೆ ಅಥವಾ ಹಾಲುಕರೆಯಲು ಹೆಚ್ಚು ಕಾಲ ಬೇಕಾಗುತ್ತದೆ. ಇದರಿಂದ 
ಕೆಚ್ಚ ಲಿಗೆ ಹಾನಿಯಾಗಬಹುದು. 


ಹಾಲಿನ ಒಟ್ಟುಪ್ಪ ಶ್ರಿಮಾಣ ಮತ್ತು ಸಂಯೋಜನೆಯ 
ಮೇಲಿ ಪಾ ಬೀರುವ ಅಂಶಗಳು 


ಪಡೆದ ಹಾಲಿನ ಪ್ರಮಾಣ ಅದರ ಸಂಯೋಜನೆಯ ಮೇಲೆ ನಿರ್ದಿಷ್ಟ ಪರಿಣಾಮ 
ಸಯನ ಫಳ ಭರ್‌ ಅಚಲ: ಕೆಲವು ಭಾಗಶಃ ಅಥವಾ ಪೂಣ ವಾ 


ಮೊಲೆಯೂಡಿಸುವ ಹಂತ 


ಮೊಲೆಯೂಡಿಸುವ ಮಾದರಿ ಪ್ರಮಾಣ ರೇಖೆಯನ್ನು ಚಿತ್ರ 2.7ರಲ್ಲಿ ತೋರಿಸ 
ಲಾಗಿದೆ. ' ಕರು. ಹಾಕಿದ ಕೂಡಲೇ ಹಾಲಿನ ಉತ್ಪಾದನೆ ಸಾಕಷ್ಟು ಸ ಮೇಲ್ಮಟ್ಟ 
ಆರಂಭವಾಗುತ್ತದೆ. ಹಾಲಿನ ಇಳ. Ji ಸಾಮಾನ್ಯವಾಗಿ ಸುಮಾರು 4ರಿ 
ವಾರದವರೆಗೆ ಹೆಚ್ಚುತ್ತದೆ. ಆಗ ಹಸು ತನ್ನ ಗರಿಷ್ಠ 'ಹಾಲಿನ ಇಳುವರಿ ಮಟ್ಟವನ್ನು 
ಮುಟ್ಟುತ್ತದೆ. ಅಲ್ಲಿಂದ ಮುಂದಕ್ಕೆ ಮೊಲೆಯೂಡಿಕೆಯ ಅಂತ್ಯದವರೆಗೆ ಕ್ರಮೇಣ 
ಇಳಿತ ಕಂಡುಬರುತ್ತದೆ. ಆತ್ಯಂತ ಸ FA ಉತ್ಪನ್ನದ ದೃಷ್ಟಿಯಿ:೦ವ ಹೇಳುವುದಾದರೆ 
ಹಸುಗಳು ಇಡೀ ಮೊಲೆಯೂಡಿಕೆಯ ಅವಧಿಯಲ್ಲಿ ಒಳ್ಳೆಯ ದೃಢತೆ ಅಥವಾ ಅದಕ್ಕನು 
ಗುಣವಾದ ಮೇಲ್ಮಟ್ಟದ ಉತ್ಪಾದನೆಯನ್ನು ಉಳಿಸಿಕೊಂಡು ಹೋಗುವ ಸಾಮರ್ಥ, 
ವನ್ನು ತೋರಬೇಕು ಮತ್ತು ಹಾಲಿನ ಇಳುವರಿಯ ಗರಿಷ್ಠ ಮಟ್ಟವನ್ನು ಮುಟ್ಟಬೇಕು. 


“ಪ್ರಥಮಹಾಲು' ಎನ್ನುವುದು ಕರು ಹಾಕಿದ ನಂತರ ಉತ್ಪನ್ನ ಘಾ ಇದ ಮೊದಲ 
ಹಾಲು. ಅದಕ್ಕಿಂತ ಮುಂಚೆ ಅಂದರೆ ಕರುಹಾಕುವುದಕ್ಕೆ ಒಂದೆರಡ: ದಿನಗಳ 

ಹಾಲು ಕರೆದಿರುವುದಿಲ್ಲ. ಪ್ರಥಮಹಾಲಿನಲ್ಲಿ ಸಾಮಾನ್ಯ ಹಾಲಿನ ಎರಡರಷ್ಟು 
ಘನಾಂಶಗಳು ಇರಬಹುದು. ರಕ್ತಸಸಾರಜನಕಾಂಶ ಶೇಕಡ 15 ರಷ್ಟು ಹೆಚ್ಚಾಗಿರುತ್ತದೆ 
ಹಾಲ್ಸಕ್ಕರೆ ಅಂಶ ಕಡಮೆಯಾಗಿರುತ್ತದೆ. ಸಿ ಅನ್ನಾಂಗವು ಸಾಮಾನ್ಯ ಹಾಲಿನಲ್ಲಿರುವು 
ದಕ್ಕಿಂತ 20 ರಷ್ಟು ಹೆಚ್ಚಾಗಿ ಇರಬಹುದು. ನಂತರ ಬೇರೆಬೇರೆ ಕಾಲದಲ್ಲಿ ಪ್ರಥಮ 
ಹಾಲಿನ ಸಂಯೋಜನೆ ಹೇಗಿರುತ್ತದೆಂಬುದನ್ನು ಕೋಷ್ಟಕ 2.3 ರಲ್ಲಿರುವ ಅಂಕಿಅಂಶ 
ಗಳು ತೋರಿಸುತ್ತವೆ. ಸಾಮಾನ್ಯ ಹಾಲಿನ ಉತ್ಪಾದನೆ ಕರು ಹಾಕಿದ ಕೂಡಲೇ 


44 ಆಧುನಿಕ ಹೈನುಗಾರೆ ದಸಗಳ ನಿರ್ವಹಣೆ 


ಆರಂಭವಾಗುತ್ತದೆ ಮತ್ತು ಅದು ಸಾಮಾನ್ಯವಾಗಿ ಆರನೆಯ ಬಾರಿ ಕರೆದ ನಂತರ 
ಬರುವ ಹಾಲು ಮಾರುವುದಕ್ಕೆ ಯೋಗ್ಯ ಎಂದು ಪರಿಗಣಿಸಲಾಗಿದೆ. 


~ 


೫೦ 


ದಿನವಹಿ ಕೊಡುವ ಶಾಲು(ಸೌಂಡುಗೆಳಲ್ಲಿ) 





0 4 8 12 16 20 24 26 32 36 4044 4 8 
ವಾರಗಳು 


ಚಿತ್ರ 2.7; ಮೊಲೆಯೂಡಿಕೆಯ ಅವಧಿಯಲ್ಲಿ ದೈನಂದಿನ ಹಾಲು ಉತ್ಪಾಹಸೆಯಲ್ಲಿ 
ಇರುವ ವಿಲಕ್ಷಣ ವ್ಯತ್ಯಾಸಗಳು 
ಕೋಷ್ಟಕ 2.3 : ಕರು ಹಾಕಿದ ಮೇಲೆ ನಾನಾ ಕಾಲಾವಧಿಗಳಲ್ಲಿ ಹಸುಗಳು 
ಉತ್ಪಾದಿಸುವ ಪ್ರಥಮ ಹಾಲಿನ ಸರಾಸರಿ ಸಂಯೋಜನೆ 


ಕರು ಹಾಕಿದ ನಂತರದ ಕಾಲ, 


ಆಂಶಗಳು ಘಂಟೆ. ಘಂಟೆ. ಘಂಟೆ ಘಂಟೆ ಘಂಟೆ ಘಂಟಿ ದಿನಗಳಾ 
0 12 24 36 48 72 5 


ಒಟ್ಟು ಘನಾಂಶ 27.0 14.0 128 122 11.5 11.8 12.7 


ಕೊಬ್ಬು $1 ತತ 3.4, SS AIOE 
ಸಸಾರಜನಕ 176 60 45 40 37 38 3.8 
ಸಕ್ಕರೆ 22 37 40 40 40 47 4.8 


ಉೋಹಾಂಶ 10 09 09 0.8 08 08 0.8 


8 “ದಿ ಕಂಪೋಸಿಸನ್‌ ಆಫ್‌ ನಿಲ್ಫ್‌'', ರಾಷ್ಟ್ರೀಯ ಸಂಶೋಧನಾ ಮಂಡಳಿ ಪ್ರಕಟಣೆ 
254. ಷರಿಷ್ಕೃತ 1953, 


ಕೀರ ಸ್ರವಣ-ಹಾಲಿನೆ ಸುಗ್ಗಿ 45 


ಹಾಲೂಡಿಕೆಯ ಕಾಲ ಹತ್ತಿರವಾದಂತೆ ಕೊಬ್ಬಿನ ಶೇಕಡಾಂತದಲ್ಲಿ ಬದಲಾವಣೆ 
ಯಾಗುತ್ತದೆ. ಮೊದಲ ಅಥವಾ ಎರಡನೆಯ ತಿಂಗಳಲ್ಲಿ ಕೊಬ್ಬಿನ ಎಕ 
ಕಡಮೆಯಾಗುವ ಒಲವು ಕಂಡು ಬರುತ್ತದೆ. ಏನೇ ಇದ್ದರೂ ಕರುಹಾ ಕುವ ಸ 
ದಲ್ಲಿ ಹಳುವಿನ ಸ್ಥಿತಿಗೆ ಸ್ವಲ್ಪಮಟ್ಟಿಗಾದರೂ ಹೊಂದಿಕೊಂಡಂತೆ ವೈಯಕ್ತಿಕ ನಷ 
ಹೆಚ್ಚಾಗಿರುತ್ತದೆ. ಹಾಲೂಡಿಕೆಯ ಅಂಶದಲ್ಲಿ ಕೊಬ್ಬಿನ ಅಂಶವು ಆರಂಭದ್ಲೇದು 
ಪಕ್ಕಿಂತ ಶೇಕಡಾ 0.5 ರಿಂದ ಶೇಕಡಾ 1.5 ರಷ್ಟು ಹೆಚ್ಚಾ ಗಿರಬಹುದು. ಹಾಲಿನ 
ಕುವ ಸಸಾರಜನಕ ಅಂಶಗಳ ಪ್ರಮಾಣ ಹಾಲೂಡಿಕೆಯ ಕೊನೆಯ ಅವಧಿಯಲ್ಲಿ ಇಳಿತ 
ವಾಗಲಾರಂಭಿಸುತ್ತದೆ. 


6 20% 


ಕೆಲವು ಹಸುಗಳು ಹಾಲುಕೊಡುವ ಕೊನೆಯ ವಾರಗಳಲ್ಲಿ ಉತ್ಕರ್ಷದ 
ಪರಿಣಾಮವಾಗಿ ಅರುಚಿಕಾರಕ ಹಾಲನ್ನು ಕೊಡುವ ಸಂಭವನಿದೆ. 


ಹುಟ್ಟು ಲಕ್ಷಣ 
ಬೇರೆಬೇರೆ ಹಸುಗಳು ಹಾಲುಕೂಡುವ ಸಾಮರ್ಥ್ಯದಲ್ಲಿ ಇರುವ ವ್ಯತ್ಕಾಸೆ 


ಒಂದು ಹುಟ್ಟುಲಕ್ಷಣವಾಗಿದೆ. ಒಟ್ಟುಹಾಲು, ಕೊಬ್ಬು ಮತ್ತು ಕೊಬ್ಬುರ 
ಘನಾಂಶಗಳಿಗೂ ಇದು ಅನ್ವಯಿಸುತ್ತದೆ. ಅಧಿಕ ಉತ್ಪಾದನೆಯ ಅವಧಿ ದೃಢತೆ 
ಮತ್ತು ಒಟ್ಟುಉತ್ಪಾದನೆ ಇವು. ಅನುವಂಶೀಯತೆಯಿಂದ ಪ್ರಭಾವಿತವಾಗಿರುತ್ತವೆ. 
ಹಾಲಿನ ಉತ್ಪಾದನೆಗೆ ಹುಟ್ಟುಸಾಮರ್ಥ್ಯವನ್ನು ಸ್ಥಿ ರಪಡಿಸುವಲ್ಲಿ ಅನೇಕ ಅಂಶಗಳು 
ಒಳಗೊಂಡಿರುತ್ತವೆ. ಇವುಗಳಲ್ಲಿ ಜೀವರಸದ ಮಟ್ಟಗಳು ಹಾಗೂ ಬೇರೆಬೇರೆ ಅಂತ 
ಸ್ರಾವಗಳ ಮಧ್ಯೆ ಇರುವ ಸಮತೋಲನ, ಸ್ರಾವಕ ಅಂಗಸತ್ವದ ಪ್ರಮಾಣ ಮತ್ತು 
ಅಹಾರ ಬಳಕೆಯ ಸಾಮರ್ಥ್ಯ ಹಾಗೂ ಜೀರ್ಣಶಕ್ತಿಗಳು ಕೆಲವು ಅಂಶಗಳು. ವಂಶಾನು 
ಗತ ಜೀವದ್ರವ್ಯ ಪರಿಣಾಮದ ವ್ಯತ್ಯಾಸಗಳಿಗೆ ಆಹಾರವನ್ನು ಕೂಡಲೇ ಮಾಂಸವಾಗಿ 
ಪರಿವರ್ಶಿಸಿಕೊಳ್ಳುವ ಮಾಂಸದ ದನಗಳು ಮತ್ತು ಆಹಾರವನ್ನು ಹಾಲಾಗಿ ಪರಿವರ್ತಿಸಿ 
ಕೊಳ್ಳವ ಒಳ್ಳೆಯ ಹೈನುದನಗಳು ಒಳ್ಳೆಯ. ಉದಾಹರಣೆಗಳು. ಉತ್ಪಾದನೆಯನ್ನು 
ನಿಯಂತ್ರಿಸುವ ರಚನೆಯ ಸ್ವಭಾವದ ಬಗ್ಗೆ ಹೆಚ್ಚು ವಿವರವಾದ ತಿಳಿವಳಿಕೆ ಆಗತ್ಯ 
ವಾಗಿದೆ ಮತ್ತು ಈ ಸಂಬಂಧ ಮಾಹಿತಿ 'ಪಡೆಯಲು ಹೆಚ್ಚಿನ ಸಂಶೋಧನೆ 'ನಡೆಸ 
ಲಾಗುತ್ತಿದೆ. 


ಅತ್ಯುತ್ತಮ ಹೈನುನಿರ್ವಹಣೆಯ ಲಾಭಗಳು ಪೂರ್ಣವಾಗಿ ದೊರೆಯಬೇಕಾದರೆ 
ಅಧಿಕ ಉತ್ಪಾದನಾ ಸಾಮರ್ಥ್ಯದ ಹುಟ್ಟುಲಕ್ಷಣವುಳ್ಳ ಹಸುಗಳು ಅಗತ್ಯ. ಪ್ರಸ್ತುತ 
ಹೈನುಮಂದೆಯಲ್ಲಿರುವ ಅನೇಕ ಹಸುಗಳ ನಿರ್ವಹಣೆಯನ್ನು ನೋಡಿದರೆ, ಅವುಗಳಿಂದ 
ಸವರ್ಥ ಉತ್ಪಾದನೆ ಪಡೆಯುವುದಕ್ಕೆ ಆಗುವುದಿಲ್ಲವೆಂದು ಹೇಳಬಹುದು. ಒಂದು 


46 ಆಧುನಿಕ ಹೈನುಗಾರ ದನಗಳ ನಿರ್ವಹಣೆ 


ನಿರ್ದಿಷ್ಟ ಹಸುವಿನ ಸಮರ್ಥ ಉತ್ಪಾದನೆಯನ್ನು ಕೇವಲ ನಿರ್ವಹಣಾಪದ್ಧ ತಿಗಳಿಂದ 
ಹೆಚ್ಚಿ ಸಲಾಗುವುದಿಲ್ಲ. "ಆದರೂ ಒಳ್ಳೆಯ ನಿರ್ವಹಣೆಯಿಂದ ಇರುವ ಸಾಮಥಗ್ಯದ 
ಪೂರ್ಣ ಲಾಭವನ್ನು ಪಡೆದುಕೊಳ್ಳಬಹುದು. 


ವಯಸ್ಸು : ಹಸುವಿನ ಒಟ್ಟುಹಾಲಿನ ಉತ್ಪಾದನೆಯ ಮೇಲೆ ಅದರ 
ವಯಸ್ಸು ನಿಶ್ಚಿತ ಪರಿಣಾಮವನ್ನುಂಟುಮಾಡುತ್ತದೆ. ಬಹುತೇಕ ಹಸ:ಗಳು ಆರರಿಂದ 
ಎಂಟು ವರ್ಷ ವಯಸ್ಸಿನಲ್ಲಿ ಪ್ರಾಯದ ಹಂತ ತಲುಪಿ ಗರಿಷ್ಠ ಹಾಲನ್ನು ಕೊಡುತ್ತವೆ. 
ಉತ್ಪಾದನೆ ಕ್ರಮೇಣ ಈ ಮಟ್ಟಕ್ಕೆ ಹೆಚ್ಚಿ ನಂತರ ಇಳಿಮುಖವಾಗುತ್ತದೆ. ಬಹುತೇಕ 
ಎರಡುವರ್ಷವಯಸ್ಸಿನ ಹಸುಗಳಿಗೆ ಹೋಲಿಸಿದರೆ ಪ್ರಾಯದ ಸಂದರ್ಭದಲ್ಲಿ 
ಸುಮಾರು ಶೇಕಡಾ 25ರಷ್ಟು ಹೆಚ್ಚಳ ಕಂಡುಬರುತ್ತದೆ. ತಳಿಅಭಿವೃದ್ಧಿಗಾರರ ಸಂಘ 
ಮತ್ತಿತರ ಉತ್ಪಾದನಾದಾಖಲಾತಿ "ಸಂಸ್ಥೆಗಳು ಪ್ರಾಯಸಮಸಂಯೋಗದ ((1.5.) 
ಆಧಾರಕ್ಕೆ ಉತ್ಪಾದನಾದಾಖಲೆಗಳನ್ನು ಲೆಕ್ಕಹಾಕುವುದರಲ್ಲಿ ಇದನ್ನು ಗಣನೆಗೆ ತೆಗೆದು 
ಕೊಳ್ಳುತ್ತವೆ. ಅಮೇರಿಕೆಯ ಸಂಯುಕ್ತ ಸಂಸ್ಥಾನಗಳ ವ್ಯವಸಾಯ ಇಲಾಖೆಯ 
ಕೃಷಿಸಂಶೋಧನಾಸೇವೆ ಮತ್ತು ಪ್ರತಿಯೊಂದು ತಳಿಅಭಿವೃದ್ಧಿಗಾರರ ಸಂಘವೂ ಸೇರಿ 
ದಂತೆ ಅನೇಕ ಸಂಸ್ಥೆಗಳು ಇದಕ್ಕಾಗಿ ಪರಿವರ್ತನಾದಾಖಲೆಗಳನ್ನು ಆರಂಭಿಸಿವೆ. 
ಉತ್ಪಾದನಾದಾಖಲೆಯನ್ನು ಪ್ರಾಯಸಮ ಸಂಯೋಗ ಆಧಾರಕ್ಕೆ ಪರಿವರ್ತಿಸಲು 
ಸಹಕಾರಿ ಹೈನುಮಂದೆ ಅಭಿವೃದ್ಧಿ ಕಾರ್ಯಕ್ರಮವು ಬಳಕೆಗೆ ತಂದಿರುವ ಆಂಶಗಳನ್ನು 
ಕೋಷ್ಟಕ 2.4 ರಲ್ಲಿ ಕೊಟ್ಟಿದೆ. 


ಕೊಬ್ಬಿನ ಶೇಕಡಾಂಶ ಬದಲಾವಣೆಯಾಗುತ್ತದೆ. ಆದರೆ, ಹಾಲೂಡಿಕೆಯಿಂದ 
ಪ್ರಾಯದವರೆಗೆ ಅಷ್ಟೊಂದು ಬದಲಾವಣೆ ಆಗುವುದಿಲ್ಲ. ಅದರೆ, ಪ್ರಾಯದ ವಯಸ್ಸು 
ಹತ್ತಿರವಾದಂತೆಲ್ಲ ಸ್ವಲ್ಪ ಮಟ್ಟಿಗೆ ಕಡಮೆಯಾಗುತ್ತ ಬರುತ್ತದೆ. 


ಹಾಲೂಡಿಕೆಯ ಅವಧಿಯಲ್ಲಿ ಹಾಲಿನ ಮೇಲೆ ಆಹಾರದ ಪರಿಣಾಮ. 


ಹಾಲಿನ ಪ್ರಮಾಣ ಮತ್ತು ಅಥವಾ ಸಂಯೋಜನೆಯ ಮೇಲೆ ಆಧಾರವು ಅನೇಕ 
ರೀತಿಗಳಲ್ಲಿ ಪರಿಣಾಮ ಮಾಡಬಹುದು. ಬಹುಶಃ ಇದರಲ್ಲಿ ಅತ್ಯಂತ ಸ್ವಷ್ಟ ಅಂಶ 
ವೆಂದರೆ ಶಕ್ತಿಯ ಸೇವೆನೆ ಮಟ್ಟ. 


ಹಸುಗಳಿಗೆ ಅಪೂರ್ಣ ಆಹಾರಕೊಡುವುದರಿಂದ ಉತ್ಪಾದಿತ ಹಾಲಿನ ಗುಣದ 
ಮೇಲೆ ಸ್ಪಷ್ಟವಾದ ಇಳಿತದ ಪರಿಣಾಮವಾಗುತ್ತದೆ. ಇಳಿತವಾದ ಉತ್ಪಾದನೆಯ 
ಮಟ್ಟಕ್ಕೂ ಹಸುವಿಗೆ ಅಪೂರ್ಣ ಆಹಾರಕೊಡುವ ಪ್ರಮಾಣ ಹಾಗೂ ಅವಧಿಗೂ 
ಸಂಬಂಧವಿದೆ. ಅಪೂರ್ಣ ಆಹಾರದ ಫಲವಾಗಿ ಹಾಲಿನ ಉತ್ಪಾದನೆಯಲ್ಲಿ ಅಗಾವ 


ತ್ತೀರ ಸ್ಪವಣ-ಹಾಲಿನ ಸುಗ್ಗಿ 47 
ಇಳಿತ ಒಳ್ಳೆಯ ಮಾಂಸಖಂಡದಿಂದ ತುಂಬಿದ ಹಸ:ಗಳಿಗಿಂತ ತೆಳ್ಳಗಿರುವ ಹಸುಗಳಲ್ಲಿ 
ಹೆಚ್ಚು. 
ಒರೆ 
"ರಿಷ್ಠ ಸಾಮಥ। 





ನ TS 





ಮಟ್ಟವನ್ನು ಕಾಪಾಡುವ 
ದೀಹದತೂಕ 


65 ೭ ನಿ 


(0 


4 


೧02 aw 


ಹಾಲಿನಲ್ಲಿನ ಕೊಬ್ಬಿನ ಉತ್ಪತ್ತಿ( ಕೇಕಡಾ4 )/ವರ್ಷಕ್ಕೆ ( ಪೌಂಡುಗಳು 1000) 


2 3 4 5 6 
ಫೋಷಣೆಗಿಂತ ಹೆಚ್ಚಾಗಿ ಕೊಟ್ಟ ಒಟ್ಟು ಪಾಚಕ ಪೋಷಕಾಂಶಗಳು 1 ವರ್ಷಕ್ಗೆ 
(ಪೌಂಡುಗಳು: 100೧ 
ಚಿತ್ರ 2,8: ದೇಹಪೋಷಣೆಗೆ ಬೇಕಾದ ಆಹಾರ ಹಾಗೂ ಸೇವನಾಶಕ್ತಿಯೊಂದಿಗೆ 
ಹಾಲುಉತ್ಪಾದನೆಯ ಸಂಬಂಧ, 


a ಸದ್ಯದ ಅಹಾರಕೊಡುವ ಪ್ರಮಾಣದ ಮೇಲೆ , ಶಕ್ತಿಯ ಸಂಪೂರ್ಣ ಬದಲಾವಣೆ 
ಅವಲಂಬಿಸಿದೆ, 

b ದೇಹಪೋಷಣೆಗೂ ಮತ್ತು ಒಳತೆಗೆದುಕೊಳುವ ಮಟ್ಟ ಕ್ಕೂ ಹೊಂದಿಸಿದ ಪ್ರಾಯೋಗಿಕ 
ಅಂಕಿಸಂಖ್ಯೆಗಳಿಂದ ನಿರೀಕ್ಷಿಸಿದ ಉತ್ಪಾದನೆ 
ಮೂಲ: ದಿ ಅಮೇರಿಕನ್‌ ಡೈರಿ ಸೈನ್ಸ್‌ ಅಸೋಸಿಯೇಷನ್‌ ಮುಂದೆ ರೀಡ್‌, 
ಜೆ.ಟಿ, ಅವರು ಮಂಡಿಸಿದ ಲೇಖನ, 


ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


6 =| \ 90" 





6 -1 $ -2 Le 

+ -z 6೯1 

£-₹ #1 

ಇ [ial 

Ws ೫! 

0-॥ %'। 

1|-| _ ಆ 9 

01-1 1೪1 

6-( 8'। 

pr SR 1  % 
(caucauoe (caucauoe (ca yea uo (capcauoe (caueauoe 

cic ಊಟಜಣ) ೦೦೫ 630ಎ) Tee caystep) Cece cause) Cees ಇಟ) 8೦೫ 
೨೦ 2.೦೧ 


ತಣ ಹ್‌ 4 2೦/ sen x 
RE  `[ಶ 


* CAURORN YY seme 
ನಿಟನೀದಿನ ಬಜ ಜಲಜಾ ಉಂಬ ಫಂ ಬ ಉಟಗೋೂ ಲ ಊಟ ೧೩ :p7 aba 


49 


13 


ವಣ. ಹಾಲಿನ ಸಾಗಿ 


ಕ್ರೀರ ಸ್ರ 


ಸಿ 


ಎ 
0 
ಇ 


ರಾರು ಎಣುಂಗಿ ಇಟ“ ಗಯಂಲ ಎದು ಎ೧೧ 
[| 
~ 


“£ 
ಶ್‌ 
ಹ 
ಕ್ಸ 
~£ 
ಜ್ಞ 
ಕ 
= 
|-೭₹ 
_ 
4 
ತ್‌್‌ 
ಕ್‌ 
ಸೆ 
5 


ಣ್ಣ 
ಇಂ 


1 


ಟ್‌ 
ಕ್‌ 
ಕ್ತ 
ಕ 
||-| 


01-[ 


O—NM ಇಟಗ ರುಂರಾ ರು ರುಣ ೧ ಇಟ 


'ಜ೦೮೩%% 6667-2-29-.ಜಅ o's eR ಜಣ ಬಂತಲ್ಲ "ee ಭಂ 


| =E 
QE 
1-೯ 
01-] 
6 -₹ 
ಕ್‌ 
ಸೆ 
4 
| 
ಜ್ನ 
ಹ್‌ 
ತ್ಮ 
ಕ 
4 


O—nmTN DMD 


{1 
01-1} 


6 -] 


"1-£ 
01-£ 
ಎ 
ಹ್‌ 
ತ್ಲ 
ಜು 
> 
= 
ಘ್‌ 
ಪ್‌ 
ಸ್‌ 


ಕಾಗ ೧೧ ಇಟಗಿ “೦೧೦೦೬ 


೦೮೪ 


11-01-£ 
€87€ 
£9 =£ 
೨1 ೮6 
ಷ್‌ 
ಮ 
ಇ 
“ಲ್ಲ 
ಣ್ಗಕ್ತಿ 
ಸ್‌ 
4 
ಸಕ್ರಿ 
ತ್ರ 
ಕ್‌ 
ಸ 
ಸ 
NE 
4 
ಕ್‌ 
-£ 


1|-| 
01-। 


ಲಿ೨೮ ಜಂಗು ಡೆಟುಟಳುಗಿಂರಾಲಿ--ಲ--ಇ೧ 


ಕ ಗ ಫೆ ” ಸೀ ಗಾ ॥' 
೨ಟ೦ಧ (ಲಂಕ 3" ,ಜ೬೩ ನಾಂವಿ - | ೦೦) ಎ೩ ಹಂಜ 3ಐಜ-0 ಉ $00 oppo, "ಡಲ ಬ ಗಂಧ 9 





ರ್ಯ ಆ 8 


4 
ಹಟ ದ ನಾಂ ಬಂ ಹಾಖಾ ಬರ ಪಾಂ ಪಖಾಘಾಂ ಜವಾ ಂ ಚಹಾ ಚಾಚಾ ಂ ಸನಾ ಂ ಸಜಾ ಜಾಂ ಉಚ ಚಚ ಭಾ ಜಾ 


. 


(೬ ಬಿ ಓಗಿ ಜೆ ೧೧ ಉಟ ಎ ಅಂ ರಾ ಯ (ಇ ಇರಿ ಒಗ್ಗಿ ಜ್‌ ೧ಗಿ ೧ ದಾ 
ಇಷ್ಟ ಇ ಇಗ NN —— — 


ಜು 
ue 


ಆಧುನಿಕ ಹೈನಾಗಾತ ಪನಗಳ ನಿರ್ವಹಣೆ 


5) 


pi 
ಅ 


0। 


—O—— 
a 


Spin 
I 
[eS 


ಗ.ಎರಿಯಬಿಲಿ- ಬಿ NO 


ಇ) ೧೧೬೧೦, 


ಕಾಲಿ wes 
ತೆ 


| 
MMMM 


(caucauoe 
CEE cays) 
ಷಣಣ 











2 “01 ಧ್ಯ] | 
6-6 6-0 -0| 6-0 ~L| | 4; #0°| 
fe 
8£ -6 Il-| -6 11-9 -0| 0-01 £0'1 
2-0 0-6 €-01 
678 Vg 9-6 11-0-6 20'1 
0-8 S -6 
8-9 -8 9 ಕ ತ್‌್‌ (11 38 101 
6-8 €-( 0-8 0-8 
0-9 (-€ 0-9 0-9 001 
IPL -6 9-£ -€ 11-8-6 11-(-6 10 
9-0 -6$ 2-0 -€' 1-6-6 9-1 -6 201 
1|-( 7 11-6 — »-2 -6 1-0-6 £೦'। 
| -€ 
967 8-9 _» || —¥ 11-81೫. '* ೪0'। 
ರರು 7 61-67೫ 68 ೪ 50`1 
₹1 2079 8.79 9 ೪, 901 
| — 1|-6-£ 9-69 S —y 40'1 
078 89-£ ೪೯7೫ we 801 
||-£ €೯£-£ Tl — ಗ. 601 
01-6-£ 2-£ 07% * 1-07೫ `0('( 
(caucauog ೦00080೪ (೧೧೦೧/೦೪ (೧ ಟೀಫಿ]1೦೪ 
cece causes) Cece causxs) cere causmp) cece cause) Roa 
23% Aen wy” soy sx sun 508 








ಲಂಲಂe - ೫೮ akg 


35 


[A 


ಸುಗಿ 


ತ್ರೇರಸ್ರವಣದ-ಹಾಲಿನ 





0711 
IL *£| 
9"£ -£| 
216] 
0 —¥| 1|-₹| 0 -೪। 
1-9 =€1 0174 “€| 1|-9 -£। 
5-70 -£| 8 ೯-೭ 5-0 -£| 0 —¥| 
₹ ಇಗ 
1-9. “ನಿ 1-11 11-9 -₹| (1-9: €) 0 7೪। 
1|-£। 
5-0 -₹| 01-ಓ -|। 5-70 -£। ೪. ॥] £ -€| 
ZT =€| 
1179 ೯1] 9೯ || 1119 ೯11 11-9 -೭| 9 ಇ] 
ಶ್ಚ] 
6-0 -|| 6 -0| 5-70 -|| 5-0 -7| 5-0 -2| 
11-9 -0| 8£ -0| 1|-9 -0| “1179 “ll 11-9 -|| 


57 - ಆಧುಸಿಕೆ ಹೈನಾಗಾರ ದನಗಳ ನಿರ್ವಹಣೆ 


ಹಸುಗಳಿಗೆ ಯೋಗ್ಯ ಆಹಾರಕೊಡುವಲ್ಲಿ ಅತ್ಯಂತ ಸಂಧಿಗ್ಭ ಅವಧಿಗಳಲ್ಲಿ 
ಒಂದೆಂಎರೆ ಕರುಹಾಕಿದ ಶಕ್ಷಣದ ಅವಧಿ. ಈ ಸಂದರ್ಭದಲ್ಲಿ ಸಾಕಷ್ಟು ಆಹಾರವನ್ನು 
ಬಳಸಿಕೊಂಡು ಹಾಲಿನ ಉತ್ಪಾದನೆಗೆ ಶಕ್ತಿಯ ಅಗತ್ಯಗಳನ್ನು ಪೂರ್ಣವಾಗಿ ಪೂರೈಸು 
ವುದು ಮತ್ತು ನಿರ್ವಹಿಸುವುದು ಹೆಚ್ಚ ಹಾಲುಕೊಡುವ ಹಸುಗಳಿಗೆ ಕಷ ಕೈ. ಬಹುತೇಕ 
ಒಳ್ಳೆಯ ಹಸುಗಳು ಈ ಅವಧಿಯಲ್ಲಿ ತೂಕ ಕಳೆದುಕೊಳ್ಳುತ್ತವೆ. ಕರುಹಾಕಿದ 
ನಂತರ ಸಾಧ್ಯವಾದೆಷ್ಟು ಬೇಗ ಹಸುಗಳನ್ನು ಪೂರ್ಣ ಆಹಾರಕ್ಕೆ ಒಗ್ಗಸುವುದರಿ:ದ 
ಮತ್ತು ಅವುಗಳ ಒಟ್ಟು ಅಗತ್ಯಕ್ಕೆ ಸಾಧ್ಯವಾದಷ್ಟು ಹತ್ತಿರದ ಶಕ್ತಿಯ ಸೇವನಾಶಕ್ತಿ 
ಯನ್ನು ಕಾಪಾಡಿಕೊಂಡು ಹೋಗುವುದರಿಂದ ಹಸುಗಳು ಉತ್ಪಾದನೆಯ ತಮ್ಮ 
ಹುಟ್ಟು ಸಾಮರ್ಥವನ್ನು ಮುಟ್ಟಲು ಮತ್ತು ಅದನ್ನು ಹೆಚ್ಚಾಗಿ ಉಳಿಸಿಕೊಂಡು 
ಹೋಗಲು ಸಹಾಯವಾಗುತ್ತದೆ. 

ಹಾಲಿನ ಉತ್ಪಾದನೆಯ ಹುಟ್ಟುಸಾಮರ್ಥ ಹೆಚ್ಚಿಗಿರುವುದೆಂದು ಹೆಚ್ಚು ಆಹಾರ 
ಕೊಟ್ಟಹಾಗೆಲ್ಲ ಹಾಲು ಹೆಚ್ಚು ಬರುವುದಿಲ್ಲ. ಹೆಚ್ಚಿಗೆ ಆಹಾರ ನೀಡುವ ಪ್ರತಿ 
ಘಟಕಕ್ಕೂ ಹೆಚ್ಚುವರಿ ಹಾಲನ್ನು ಕೊಡುವ ಪರಿಮಾಣ ಕಡಮೆಯಾಗುತ್ತದೆ. ಇದನ್ನು 
ಚಿತ್ರ 2.8 ರಲ್ಲಿ ತೋರಿಸಿರುವ ನಕ್ಷೆಯಲ್ಲಿ ನಿದರ್ಶಿಸಿದೆ. 

ಸಹಜವಾದ ಹಾಲಿನ ಉತ್ಪಾದನೆಗೆ ಎಲ್ಲ ಪೌಷ್ಟಿಕಾಂಶಗಳಿಗೂ ಸಂಬಂಧಿಸಿದಂತೆ 
ಪೂರ್ಣ ಸಮತೋಲನ ಆಹಾರ ಅಗತ್ಯ ಹಸುವಿನ ಅಗತ್ಯಗಳಿಗೆ ಸಂಬಂಧಿಸಿದಂತೆ 
ಯಾವುದೇ ಪೌಷ್ಟಿಕಾಂಶ ಕೊರತೆ ಇದ್ದರೆ, ಅದು ಆಹಾರದ ಸಾಮರ್ಥ್ಯವನ್ನು ಕಡಮೆ 
ಮಾಡುತ್ತದೆ. ಫಲವಾಗಿ, ಹಾಲಿನ ಉತ್ಪಾದನೆಯೂ ಕಡಮೆಯಾಗುತ್ತದೆ. ಹಾಲಿನ 
ಸಂಯೋಜನೆಯ ಮಹತ್ವಪೂರ್ಣ ಬದಲಾವಣೆಗಳಿಗಿಂತ ಹಾಲಿನ ಉತ್ಪಾದನೆಯ 
ಇಳಿತಕ್ಕೆ ಅಸಮತೋಲನ ಆಹಾರವೇ ಕಾರಣ. ಇದಕ್ಕೆ ಕೆಲವೇ ಕೆಲವು ವಿನಾಯತಿ 
ಗಳಿರಬಹುದು. ಏನೇ ಇದ್ದರೂ, ಅಪೂರ್ಣ ಆಹಾರದ ಫಲವಾಗಿ ಹಾಲಿನ ಉತ್ಪಾದ 
ನೆಯಲ್ಲಿ ಉಂಟಾಗುವ ಇಳಿತದೊಂದಿಗೆ ಹಾಲಿನ ಸಂಥೋಜನೆಯಲ್ಲೂ ಬದಲಾವಣೆ 
ಗಳು ಆಗಿಂದಾಗ ಹೆಚ್ಚವರಿಯಾಗಿ ಒಟ್ಟು ಘನವಸ್ತುಗಳ ಶೇಕಡಾಂಶದಲ್ಲೂ ಹೆಚ್ಚಳ 
ವುಂಟಾಗುತ್ತದೆ. ಹಾಗೆಯೇ, ಹಾಲ್ಲಕ್ಕರೆಯ ಶೇಕಡಾಂಶವು ಆಗಾಗ ಕಡಮೆಯಾಗು 
ತ್ತದೆ." ಈ ಬದಲಾವಣೆಗಳ ಫಲವಾಗಿ, ಹಾಲಿನ ಭೌಶಿಕ ಲಕ್ಷಣಗಳಲ್ಲಿ ಘನೀಕರಣ 
ಮಟ್ಟದಂತಹ ಒದಲಾವಣೆಯಾಗಬಹುದು. ಇದನ್ನು ನಿಯಂತ್ರಣಾಧಿಕಾರಿಗಳು ನೀರು 
ಬೆರೆಸಿರುವ ಲಕ್ಷಣವೆಂದು ಅರ್ಥಮಾಡಬಹ:ದು. 

ನಿರ್ದಿಷ್ಟ ಆಹಾರ ಅಥವಾ ಆಹಾರದ ಅಂಶಗಳು ಹಾಲಿನ ಸಂಯೋಜನೆಯ 
ಮೇಲೆ ಪ್ರಭಾವ ಬೀರುತ್ತವೆ, ಆಹಾರದಲ್ಲಿನ `ಕಾಡ್‌' ಮೀನೆಣ್ಣೆ ಅಂಶ ಹಾಲಿನಲ್ಲಿನ 
ಕೊಬ್ಬಿನ ಶೇಕಡಾಂಶವನ್ನು ಕಢಮೆ ಮಾಡುತ್ತದೆಂದು ದೀರ್ಫ ಅನುಭವದಿಂದ ತಿಳಿದಿದೆ. 


ಕ್ಷೀರ ಸ್ರವಣ-ಹಾಲಿನ ಸುಗ್ಗಿ 53 


cll 


ಇತರ ಮೀನೆಣ್ಣೆಗಳಿಗೂ ಸಹ ಅಂತಹುವೇ ಪರಿಣಾಮ ಮಾಡುತ್ತವೆ. ಬೆಣ್ಣೆಕೊಬ್ಬು. 


ಕೊಬ್ಬರಿ ಎಣ್ಣೆ ಮತ್ತು ಆ ಜಾತಿಗೆ ಸೇರಿದ ಕೊಬ್ಬಗಳನ್ನು ತಿನಿಸುವುದರಿಂದ ಹಸುವಿನ 
ಹಾಲಿನ ಕೊಬ್ಬಿನ ಅಂಶದಲ್ಲಿ ತಾತ್ಕಾಲಿಕ ಹೆಚ್ಚಳವುಂಟಾಗುತ್ತದೆ. ಇಡೀ ಹಾಲೂಡಿ 


ಚಟ 
ಕೆಯ ಅವಧಿಯಲ್ಲಿ ಸ್ರವಿಸುವ ಕೊಬ್ಬಿನ ಶೇಕಹಾಂಶದಲ್ಲಿ ಹೆಚ್ಚ ಳವುಂಟು ಮಾಡ:ವಂತಹ 
ಸು 
ಇ MR kh ~ ಕ pe pa me 
ದನಗಳ ತಿನಿಸು ಯಾವುದು ಎಂಬ ಬಗ್ಗೆ ಯಾವುದೇ ಆಧಾರವಿರುವಂತೆ ಕಾಣುವುದಿಲ್ಲ. 
ನ < ಇ 4 ಹ 
ಹಾಲಿನಲ್ಲಿನ ಕೊಬ್ಬಿನ ಅಂಶವನ್ನು ಸಾಕಷ್ಟು ಪ್ರಮಾಣದಲ್ಲಿ ಕಡಮೆ ಮಾಡುವ 
4 ed 


ಕೆಲವು ಅಸಾರಗಳಿವೆ. ಮಿತಪ್ರಮಾಣದ ಮೇವು ಮತ್ತು ಹಿಟ್ಟಿನ ಸ್ವ ದ 
ಸಿದ ಸಾರಗಳನ್ನು ತಿನಿಸಿದರೆ ಹಾಲಿನ ಕೊಬ್ಬಿನ ಶೇಕಡಾಂಶ ಕಡಮೆಯಾಗುತ್ತದೆ. ಈ 
ತಿನಿಸುಗಳನ್ನು ಹೆಚ್ಚು ಗಾಢವಲ್ಲದ ಕೊಬ್ಬಿನ ಆಮ್ಲ ಗಳೊಂದಿಗೆ ತಿನಿಸಿದಾ ಬೆಣ್ಣೆಯ 
ಕೊಬ್ಬಿನ ಆಮ್ಲ ಬದಲಾವಣೆಯಾಗುವುದೆಂಬುದಕ್ಕೆ ಸೂಚನೆಗಳಿವೆ. ಈ ರೀತಿಯ 
ಆಹಾರ ಪರಿಸ್ಥಿ ತಿಯಲ್ಲಿ ಕರೆಯುವ ಹಾಲಿನ ಸಸಾರಜನಕಾಂಶದಲು ಸಹ ಕೆಲಮಟ್ಟಿನ 
ಹೆಚ್ಚಳವುಂಟಾಗಬಹುದು. ಕೆಲವೊಂದು ಹಸಿಹುಲ್ಲು ತಿನ್ನುವ ಮತ್ತು ಅಧಿಕ 
ಸಾರಗಳ ತಿನಿಸಿನ ಹಸುಗಳ ಹಾಲಿನಲ್ಲಿ ಕೊಬ್ಬಿನ ಅಂಶ ಕಡಮೆ ಇರುವುದನ್ನು ಕಾಣ 
ಬಹುದು. ಈ ಪ್ರಕೃತಿಗೆ ಜವೆ ಹಿಟ್ಟಿನಂತಹ ತಿನಿಸುಗಳು ಹೊಂದಿಕೊಂಡಿವೆ. ಇದೇ 
ರೀತಿಯ ಬದಲಾವಣೆಗಳು ಹುಲುಸಾದ ಹಸಿಹುಲ್ಲಿನಿಂದಲೂ ಆಗುವಂತೆ ಕಾಣುತ್ತದೆ. 


ಒಟ್ಟಿನಲ್ಲಿ ಹೇಳುವುದಾದರೆ, ಸಾಕಷ್ಟು ಒಣಗಿದ ಮೇವು ಅಥವಾ ಸಾಕಷ್ಟು 
ಸ್ಥಾಯಿಶಕ್ತಿ ಮೂಲಗಳ ಕೊರತೆ ಹಾಲಿನ ಕೊಬ್ಬಿನ ಅಂಶವನ್ನು ಕಡಮೆ ಮಾಡುವಂತೆ 
ಕಾಣುತ್ತದೆ, ಸಹಜ ಸಂಯೋಜನೆಯ ಹಾಲನ್ನು ಪಡೆಯಬೇಕಾದರೆ ಕನಿಷ್ಟ. ಹತ್ತು 
ಅಥವಾ ಹನ್ನೆರಡು ಪೌಂಡು ಸಾಮಾನ್ಯ ಒಣಗಿದ ಮೇವನ್ನು ಹಸುವಿಗೆ ತಿನಿಸಬೇಕಾಗು 
ತ್ತದೆ. ಕೊಬ್ಬಿನ ಅಂಶ ಮತ್ತು ಹಾಲಿನ , ಸಂಯೋಜನೆಯಲ್ಲಿನ ಬದಲಾವಣೆಗಳು 
ಹಸುವಿನ ಮೆಲುಕುಚೇಲದಿಂದ ಸ್ತನಗ್ರಂಥಿಗೆ ಒದಗಿಸಲ್ಪಟ್ಟ ಆವಿಯಾಗುವ ಕೊಬ್ಬಿನ 
ಆಮ್ಲಗಳ ಪ್ರವರಾಣದಲ್ಲಿರುವ ವ್ಯತ್ಯಾಸ ಫಲವೆಂದು ಕಾಣುತ್ತದೆ. 

' ಹಾಲಿನಲ್ಲಿರುವ ಕೊಬ್ಬು ಕರಗಿಸುವ ಸಿ, ರ ಮತ್ತು £ ಜೀವಸತ್ವಗಳ ಪ್ರಮಾಣ 
ಹಸುವಿನ ಆಹಾರದಲ್ಲಿ ಇರುವ ಪ್ರಮಾಣದಿಂದ ಪ್ರಭಾವಿತವಾಗಿರುತ್ತವೆ. ರ ಜೀವ 
ಸತ್ವದ ವಿಷಯದಲ್ಲಿ ಹೇಳುವುದಾದರೆ, ಅದು ಸೂರ್ಯನ ಬೆಳಕಿಗೆ ತೆರೆದಿಟ್ಟ ಪ್ರಮಾಣ 
ವನ್ನು ಅವಲಂಬಿಸಿದೆ. 

ಕ್ಯಾರೋಟಿನ್‌ ಮತ್ತು ಸಿ ಜೀವಸತ್ವದ ಮಧ್ಯೆ ಇರುವ ಸಂಬಂಧದ ಬಗ್ಗೆ 
ಹಿಂದೆಯೇ ಚರ್ಚಿಸಲಾಗಿದೆ. ಕೊಬ್ಬು ಕರಗಿಸುವ ಅನ್ನಾಂಗಗಳು ಹಸುವಿನ ಆಹಾರ 
'ದಲ್ಲಿ ಕೊರತೆಯಾಗಿದ್ದಾಗ ಮತ್ತು ಸೂರ್ಯನ ಬೆಳಕಿಗೆ ತೆರೆದಿಡದಾಗ ಹಾಲಿನಲ್ಲೂ ಸಹ 
'ಅವು ಕಡಮೆಯಾಗುತ್ತವೆ ಆಥವಾ ಇಲ್ಲವೇ ಇಲ್ಲವಾಗುತ್ತವೆ. 


54 ಆದುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಹಾಲಿನ ರುಚಿಯ ಮೇಲೆ ಪರಿಣಾಮಬೀರುವ ತಿನಿಸಿನ ಅಂಶಗಳು : 
ಅನೇಕ ಸ್ವಾಭಾವಿಕ ತಿನಿಸುಗಳು ಹಾಲಿನಲ್ಲಿ ಅನಪೇಕ್ಷಿತ ವಾಸನೆ ಮತ್ತು ರುಚಿಗಳು 
ಉಂಟಾಗಲು ಕಾರಣವಾಗುತ್ತವೆ. ಅದರಲ್ಲೂ ಕಾಡು ಈರುಳ್ಳಿ ಮತ್ತು ಬೆಳ್ಳುಳ್ಳಿಗಳು 
ದುರ್ವಾಸನೆ ಹುಟ್ಟಿಸುವ ತಿನಿಸುಗಳು ಅನೇಕ ಕಾಯ್ದಿಟ್ಟ ಹಸುರು ಮೇವುಗಳೂ 
ಸಹ, ಹಾಲಿನಲ್ಲಿ ವಾಸನೆಯುಂಟಾಗಲು ಕಾರಣವಾಗುತ್ತವೆ. ಅನಪೇಕ್ಷಿತ ಪಾಸನೆಗೆ 
ಹೊಸ ಹಸಿಹುಲ್ಲೂ ಕಾರಣವಾಗಬಹುದು. ಹಾಲಿನ ಅನೇಕ ರುಚಿ ಆಂಶಗಳು ಹಸು 
ವಿನ ಆಹಾರದಲ್ಲಿ ಒಳಸೇರಿರುವ ಆವಿಯಾಗುವ ಪದಾರ್ಥಗಳ ಮೂಲಕ ವರ್ಗವಾಗಿ 
ಶ್ವಾಸಕೋಶಗಳ ಮೂಲಕ ಹಸುವಿನ ರಕ್ತ ಪ್ರವಾಹಕ್ಕೆ ಸೇರುತ್ತವೆಂದು ಸಂಶೋಧನೆ 
ತೋರಿಸಿದೆ. ರುಚಿಕಾರಕ ವಸ್ತುಗಳು ಜೀರ್ಣಕಾರಕ ಅಂಗದಿಂದ ಹೀರಿಕೊಳ್ಳಲ್ಪಡು 
ತ್ತವೆ. ಹಾಲಿಗೆ ರುಜಯ ಅಂಶಗಳು ಹಾಲಿನಿಂದ ಮಾಯವಾಗುತ್ತವೆ. ಅದುದರಿಂದ, 
ಹಾಲು ಕರೆಯುವುದಕ್ಕೆ ಮುನ್ನ ಕನಿಷ್ಠ ನಾಲ್ಕು ಘಂಟೆಗಳ ಕಾಲ ಹಸುಗಳನ್ನು ಅನ 
ಪೇಕ್ಷಿತ ವಾಸನೆ ಮತ್ತು ರುಚಿ ಮೂಲಗಳಿಗೆ ಬಿಡಬಾರದು. 


ಹಾಲೂಡಿಕೆ ಮುನ್ನ ಕೊಡುವ ಆಹಾರದ ಪರಿಣುಮ : ಕರುಹಾಕುವು 
ದಕ್ಕೆ ಹಿಂದಿನ ಆಹಾರದ ಮಟ್ಟ ಕರುಹಾಕುವ ವೇಳೆಯಲ್ಲಿ ಹಸುವಿನ ಮಾಂಸಖಂಡದ 
ಸ್ಥಿತಿಯನ್ನು ನಿರ್ಧರಿಸುತ್ತದೆ. ಕರುಹಾಕುವಾಗ ದುರ್ಬಲ ಮಾಂಸಖಂಡ ಹಸುಗಳಿ 
ಗಿಂತ, ಒಳ್ಳೆಯ ಮಾಂಸಖಂಡದ ಹಸುಗಳು ಶೇಕಡಾಂಶ 25 ರಷ್ಟು ಹೆಚ್ಚು ಹಾಲಿ 
ನೊಂದಿಗೆ ಹಾಲೂಡಿಕೆ ಆರಂಭಮಾಡುವಂತೆ ಕಂಡುಬಂದಿದೆ. ಕರುಹಾಕಿದ ನಂತರ 
ಬಡ ಹಸುಗಳಿಗೆ ಧಾರಾಳವಾಗಿ ಆಹಾರ ಕೊಟ್ಟರೆ ಈ ವ್ಯತ್ಯಾಸ ತಪ್ಪಬಹುದು. 


ಅತ್ಯಂತ ಹೆಚ್ಚು ಕೊಬ್ಬಿನ ಅಂಶದ ಪರಿಸ್ಥಿತಿಯಲ್ಲಿ ಕರುಹಾಕುವ ಹಸುಗಳು ಕರು 
ಹಾಕಿದ ನಂತರ ಮೊದಲ ಕೆಲವು ವಾರಗಳ ಅವಧಿಯಲ್ಲಿ ಅಸಾಮಾನ್ಯವಾದ ಆಧಿಕ 
ಕೊಬ್ಬಿನ ಶೇಕಡಾಂಶದ ಹಾಲನ್ನು ಕೊಡಬಹುದು. 


ಬಚ್ಚಿ ಕೊಂಡ ಅವಧಿ : ಪ್ರತಿ ಹಾಲೂಡಿಕೆ ಅವಧಿಯ ನಂತರ ಆರರಿಂದ 
ಎಂಟು ವಾರಗಳ ಬಚ್ಚಿಕೊಂಡ ಅವಧಿಯನ್ನು ಶಿಫಾರಸುಮಾಡಲಾಗಿದೆ. ಕೆಚ್ಚಲಿನ 
ಯೋಗ್ಯಸ್ಥಿತಿ ರಕ್ಷಣೆಗೆ ಇದು ಮುಖ್ಯವಾದುದು. . ಈ ಪದ್ಧತಿಯಲ್ಲಿ ಹಾಲೂಡಿಕೆಗಳ 
ಮಧ್ಯೆ ವಾಸ್ತವವಾಗಿ ಸ್ರಾವಕ ಅಂಗಸತ್ವದ ತೊಡಕುಂಟಾಗಿ ಹೊಸ ಅಂಗಸತ್ವದಿಂದ 
ಅದು ಪುನರ್‌ ಸ್ಥಾ ಪನೆಯಾಗುತ್ತದೆ. ಇದರಿಂದ ಕರುಹಾಕಲು ಹಸುವನ್ನು ಯೋಗ್ಯ 
ದೈಹಿಕ ಸ್ಥಿತಿಗೆ ತರಲೂ ಸಹ ಅವಕಾಶವಾದಂತಾಗುತ್ತದೆ. ದೀರ್ಫ ಅವಧಿಯ 
ಬರಡುಸ್ಥಿತಿ, ಸಂತರದ ಹಾಲೂಡಿಕೆಗಳಲ್ಲಿ ಉತ್ಪಾದನೆಯ ದೈನಂದಿನ ಮಟ್ಟವನ್ನು. 


ಕ್ರೀರ ಸ್ರವಣ-ಹಾಲಿನ ಸುಗ್ಗಿ 55 


ಹೆಚ್ಚಿಸಿದರೂ ಆ (ಹಾರಾಟ ಒಂದು ಶ್ರೇಣಿಯಲ್ಲಿ ಉತ್ಪಾದನೆಯಾದ ಒಟ್ಟು 
ಹಾಲಿನಲ್ಲಿ ಪ್ರಮಾಣದಲ್ಲೇನೂ ಹೆಚ್ಚಳವಾಗುವುದಿಲ್ಲ. 


[4 


ಹಂಗಾಮಿನ ಪರಿಣಾಮ : ಹಾಲಿನಲ್ಲಿ ಸ್ರವಿಸಲ್ಪಟ್ಟ ಬೆಣ್ಣೆ ಕೊಬ್ಬಿನ ಶೇಕ 
ಡಾಂಶ ಹಂಗಾಮಿಗೆ ಅನುಗುಣವಾಗಿ ವ್ಯತ್ಕಾಸವಾಗುತ್ತದೆ. ಇದು ಹೇಮಂತ ಮತ್ತು 
ಚಳಿಗಾಲಗಳಲ್ಲಿ ಹೆಚ್ಚಾಗಿಯೂ, ವಸಂತ ಮತ್ತು ಬೇಸಿಗೆ ಕಾಲಗಳಲ್ಲಿ 


ಯಾಗಿಯೂ ಇರುತ್ತದೆ. ಬೇರೆ ಬೇರೆ ಹಸುಗಳಲ್ಲಿ ಈ ವ್ಯತ್ಯಾಸ ಶೇಕಡಾ 1 
ಯಷ್ಟಿರಬಹುದು. ಸರಾಸರಿ ವ್ಯತ್ಯಾಸ ಶೇಕಡಾ 0.3 ರಿಂದ 0.5 ರ ಹತ್ತಿರವಿರು 
ತ್ತದೆ. ಕೊಬ್ಬಿಲ್ಲದ ಘನಾಂಶಗಳೂ ಸಹ ಹಂಗಾಮಿನ ವ್ಯತ್ಯಾಸವನ್ನು ಕ 
ವಸಂತ ಮತ್ತು ಬೇಸಿಗೆ ಕಾಲಗಳಲ್ಲಿ ಕಡಮೆ ಮಟ್ಟದಲ್ಲಿರುತ್ತವೆ. ಈ ಬದಲಾವಣೆ 
ಗಳಿಗೆ ಕಾರಣಗಳು ತಿಳಿದಿಲ್ಲ ಬಹುಮಟ್ಟಿಗೆ ಉಷ್ಣತೆ ಮತ್ತು ಆರ್ದ್ರತೆ ಅಥವಾ ಬಳಸಿದ 
ಆಹಾರದ ಬಗೆ ಹಾಗೂ ಪ್ರಮಾಣವೂ ಸೇರಿದಂತೆ ಇತರ ಅಂಶಗಳೊಂದಿಗೆ ಈ 
ವ್ಯತ್ಯಾಸ ಹೊಂದಿಕೊಂಡಿರಬಹುದು. 


ಗ 
ಜು 
- 
© 
ಬ 
La 


<r 


ಹಾಲೂಡಿಕೆಯ ಅವಧಿಯ ಕೊಬ್ಬು ಮತ್ತು ಒಟ್ಟು ಹಾಲು ಉತ್ಪಾದನೆಯ 
ಮೇಲೆ ಕರುಹಾಕುವ ಹಂಗಾಮಿನ ಸ್ಪಷ್ಟವಾದ ಪರಿಣಾಮವಿರುತ್ತದೆ, ಹೇಮಂತ 
ಕಾಲದಲ್ಲಿ ಕರುಹಾಕಿದ ಹಸುಗಳು ವರ್ಷದ. ಇತರ ಹಂಗಾಮುಗಳಲ್ಲಿ ಕರುಹಾಕಿದ ಹಸು 
ಗಳಿಗಿಂತಲೂ ಹೆಚ್ಚು ದೃಢವಾದ ಹಾಲುಕೊಡುತ್ತವೆ. ವಸಂತ ಕಾಲದಲ್ಲಿ ಕರುಹಾಕಿದ 
ಹಸುಗಳು ಅತ್ಯಂತ ಕಡಮೆ ಹಾಲುಕೊಡುತ್ತವೆ. ಈ ವ್ಯತ್ಯಾಸ ಸುಮಾರು ಶೇಕಡಾ 
10 ರಿಂದ 15 ರಷ್ಟಿರಬಹುದು. ಹೇಮಂತ ಮತ್ತು ವಸಂತ ಕಾಲಗಳ ಆಹಾರ 
ಪರಿಸ್ಥಿ ತಿಗೆ ಒಗ್ಗಿ ಕೊಳ್ಳವುದೇ ಇದಕ್ಕೆ ಭಾಗಶಃ ಕಾರಣವೆಂದು ಹೇಳಬಹುದು. 
ಹೇಮಂತ ಕಾಲದಲ್ಲಿ ಕರುಹಾಕುವ ಹಸುಗಳಿಗೆ ಕೊಬ್ಬು ಉತ್ಪಾದನೆಯಲ್ಲಿ ಒಂದು 
ಕಾಲದಲ್ಲಿ ಕರುಹಾಕುವ ಹಸುಗಳಿಗೆ ಕೊಬ್ಬು ಉತ್ಪಾದನೆಯಲ್ಲಿ ಒಂದು ಅನುಕೂಲವಿದೆ. 
ಏಕೆಂದರೆ, ಅಧಿಕಕೊಬ್ಬಿನ ಪರೀಕ್ಷಾವಧಿಯಲ್ಲಿ ಅವು ಒಟ್ಟು ಹಾಲಿನ ಪ್ರಮಾಣದ 
ಗರಿಷ್ಠ ಮಟ್ಟದಲ್ಲಿರುತ್ತವೆ. 

ತೀವ್ರವಾದ ಹವಾಮಾನ ಪರಿಸ್ಥಿ ತಿಗಳು ಸಾಮಾನ್ಯವಾಗಿ ಹಾಲಿನ ಪ್ರಮಾಣ 
ವನ್ನು ಕಡಮೆ ಮಾಡುತ್ತವೆ ಮತ್ತು ಎರಡು ಪರಿಸ್ಥಿತಿಗಳೂ ಕೊಬ್ಬಿನ ಪರೀಕ್ಷೆಯ 
ಮೇಲೆ ಪ್ರಭಾವ ಬೀರಬಹುದು. ಹೈನು ಹಸುಗಳಿಗೆ 85° ಫ್ಯಾರನ್‌ಹೀಟ್‌ಗಿಂತ 
ಹೆಚ್ಚಿನ ಉಷ್ಣ ಸ್ಥಿತಿ ಇದ್ದರೆ ಕಷ್ಟ. ಈ ಉಷ್ಣತೆಯ ಮೇಲಿದ್ದರೆ ಮೇವಿನ ಬಳಕೆ 
ಬಹಳ ಮಟ್ಟಿಗೆ ಕಡಮೆಯಾಗುತ್ತದೆ. ಹೆಚ್ಚಿನ ಉಷ್ಣತೆಯೊಂದಿಗೆ ಹೆಚ್ಚಿನ ಆರ್ದತೆ 
ಇದ್ದರೆ ಅದು, ಇನ್ನೂ ಹೆಚ್ಚು ಪ್ರಖಾರ ಉಷ್ಣ ಹವಾಮಾನದಲ್ಲಿ ದೊರೆಯುವ ಹಾಲಂ 
ಸಾಮಾನ್ಯವಾಗಿ ಅತ್ಯಂತ ಕಡಮೆ ಮೇವು ಬಳಸುವ ಸಂದರ್ಭದಲ್ಲಿರುವಂತೆ ಇರುತ್ತದೆ. 


56 ಅಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ತಳಿ : ಹಾಲಿನ ನಿರ್ದಿಷ್ಟ ಗುಣಲಕ್ಷಣಗಳಾಗಿ ಹಸುಗಳ ನಾನಾ ತಳಿಗಳನ್ನು 
ಆರಿಸಿಕೊಳ್ಳಲಾಗಿದೆ. ಅವುಗಳಲ್ಲೂ ಸಾಕಷ್ಟು ವ್ಯತ್ಯಾಸಗಳಿವೆ. ಕೋಷ್ಟಕ 2.2 ರಲ್ಲಿ 
ಚನಾ ತಳಿಗಳ ಹಸುಗಳು ಕೊಡುವ ಹಾಲಿನ ಸರಾಸರಿ ಸಂಯೋಜನೆಯ ಅಂಕಿ ಆಂಶ 
ಗಳನ್ನು ಕೊಟ್ಟಿದೆ. ಪ್ರತಿಯೊಂದು ತಳಿಯಲ್ಲೂ ಜೀರೆ ಬೇರೆ ಹಸುಗಳು ಕೊಡುವ 
ಹಾಲಿನ ಸಂಯೋಜನೆಗೆ ಸಂಬಂಧಿಸಿದಂತೆ ಬಹಳಮಟ್ಟಿನ ವ್ಯತ್ಯಾಸ ಇದೆಯೆಂಬುದನ್ನು 
ಗಮನದಲ್ಲಿಟ್ಟಿರಬೇಕು. 


ಗರ್ಭಧಾರಣೆ : ಗರ್ಭಧಾರಣೆಯ ಐದನೆಯ ತಿಂಗಳವರೆಗೆ ಹಾಲಿನ ಉತ್ಪಾ 
ದನೆಯ ಮೇಲೆ ಯಾವ ಪರಿಣಾಮವೂ ಆಗುವಂತೆ ಕಾಣುವುದಿಲ್ಲ. ಈ ಅವಧಿಯಲ್ಲಿ 
ಉತ್ಪಾದನೆಯು ಗರ್ಭಥಧರಿಸದ ಪ್ರಾಣಿಗಳಿಗಿಂತ ವೇಗವಾಗಿ ಇಳಿಯಲು ಆರಂಭವಾಗು 
ತ್ತದೆ. ಉತ್ಪಾದನೆಯ ಈ ಇಳಿತಕ್ಕೆ ಬಹುತೇಕ ಬೆಳೆಯುತ್ತಿರುವ ಪಿಂಡಕರುವಿನ 
ಪೌಷ್ಟಿಕ ಅಗತ್ಯಗಳಿಗಿಂತ ಜೀವರಸಗಳ ಸಮತೋಲನ ಬದಲಾವಣೆಯು ಕಾರಣ. 
ಏಕೆಂದರೆ, ಕ್ಷೀರಸ್ರವಣಕ್ಕೆ ಅಗತ್ಮವಾದ ಅಂಶಗಳಿಗೆ ಹೋಲಿಸಿದರೆ ಇವು ಗಣನೀಯವಲ್ಲ, 


ಜಬೆದೆಚಕ್ರ : ಉಷ್ಣಕಾಲದ ಹೊರತಾಗಿ ಹಾಲಿನ ಉತ್ಪಾದನೆಯ ಮೇಲೆ 
ಸಂತಾನೋತ್ಪಾದನ ಗತಿಯ ಪರಿಣಾಮ ಕಡಮೆ. ಉಷ್ಣದ ದಿನ ಮತ್ತು ಅದರ 
ಮೂರನೆಯ ದಿನ ಒಟ್ಟು ಹಾಲಿನ ಉತ್ಪಾದನೆ ಹಾಗೂ ಬೆಣ್ಣೆಕೊಬ್ಬಿನ ಶೇಕಡಾಂಶ: 
ದಲ್ಲಿ ತೀವ್ರವಾದ ಹೆಚ್ಚು ಅಥವಾ ಕಡಮೆಗಳಾಗಬಹುದು; ಆದರೆ, ಇದಕ್ಕಿ 
ಯಾವುದೇ ದೃಢವಾದ ಸ್ಥಿತಿಯಿರುವುದಿಲ್ಲ. 


ಹಾಲುಕರೆಯುವ ಸರದಿ ಮತ್ತು ಅಂತರ: ಅಧಿಕ ಹಾಲುಕೊಡುವ 
ಹಸುಗಳಿಂದ ದಿನಕ್ಕೆ ಮೂರು ಸಾರಿ ದೃಢವಾಗಿ ಕರೆಯುವುದರಿಂದ ಎರಡು ಸಾರಿ ಕರೆ 
ಯುವುದಕ್ಕಿಂತಲೂ ಹೆಚ್ಚು ಹಾಲು ಒದಗುತ್ತದೆ. ಅದೇ ರೀತಿ ಮೂರು ಸಾರಿಗಿಂತ. 
ನಾಲ್ಕು ಸಾರಿ ಕರೆದರೆ ಇನ್ನೂ ಹೆಚ್ಚ ಹಾಲು ದೊರೆಯುತ್ತದೆ. ಪ್ರತಿಯೊಂದು 
ಹಸುವೂ ಹಾಲು ಕರೆಯುವುದರಲ್ಲಿ ಬಹಳಷ್ಟು ವ್ಯತ್ಯಾಸವಿರುತ್ತದೆ... ಎರಡು ಬಾರಿಗೆ 
ಬದಲಾಗಿ ಮೂರು ಬಾರಿ ಹಾಲು ಕರೆದಾಗ 3 ರಿಂದ ಕ್ಕಿ ರಷ್ಟು ಹೆಚ್ಚು ಹಾಲು ದೊರೆ 
ತ್ರಿರುವ ಕೆಲವು ಸಂದರ್ಭಗಳು ವರದಿಯಾಗಿವೆ. ಒಳ್ಳೆಯ ಹಾಲು ಕೊಡುವ ಹಸು 
ಗಳಿಂದ ದಿನಕ್ಕೆ ಒಂದೇ ಸಾರಿ ಹಾಲುಕರೆದರೆ ಉತ್ಪಾದನೆ ಮತ್ತು ಹಾಲೂಡಿಕೆ ದೃಢತೆ 
ಗಳು ತೀವ್ರವಾಗಿ ಕಡಮೆಯಾಗುತ್ತವೆ. 

ದಿನಕ್ಕೆ ಮೂರು ಅಥವಾ ಆರಕ್ಕಿಂತ ಹೆಚ್ಚು ಬಾರಿ ಹಾಲುಕರೆಯುವುದರಿಂದ 
ಆಗುವ ಅನುಕೂಲಗಳಲ್ಲಿ ಒಂದೆಂದರೆ ಹಾಲೂಡಿಕೆಯಲ್ಲಿ ಹೆಚ್ಚಿನ ದೃಢತೆಯುಂಟಾಗು 
ವುದು. ಇದರಿಂದ ನಿರ್ದಿಷ್ಟ ಬನದಲ್ಲಿ ಹೆಚ್ಚುಹಾಲು ಸೀ ಅವೆಲ್ಲ 


ಕ್ಷೀರ ಸ್ರವಣ-ಹಾಲಿನ ಸುಗ್ಗಿ 57 


ಹಾಲೂಡಿಕೆ ಪ್ರಗತಿಯಾದಂತೆ ಉತ್ಪಾದನೆಯು ನಿಧಾನಗತಿಯಲ್ಲಿ ಇಳಿಮುಖವಾಗಿ 
ತ್ತದೆ... ಆಗಿಂದಾಗ ಹಾಲುಕರೆಯುವುದರಿಂದ ಬೆಣ್ಣೆ ಕೊಬ್ಬಿನ ಶೇಕಡಾಂಶದ ಮೇಲೆ 
ಅಂತಹ ಸ್ಪಷ್ಟ ಪರಿಣಾಮ ಆಗುವಂತಹದೇನೂ ಕಂಡು ಬಂದಿಲ್ಲ. 


( 
ತ್ತ 
2 
fe 
ಟಿ 


ಹಾಲುಕರೆಯುವ ಸರದಿಗಳ ಮಧ್ಯೆ ಅಸಮ ಬಿಡುವುಗಳಿದ್ದರೆ. 
ಹಾಲಿನ ಪ್ರಮಾಣ ಹಾಗೂ ಸಂಯೋಜನೆ, ಈ ಎರಡರಲ್ಲೂ ವ್ಯತ್ಯಾಸವಾಗು 
ಹೆಚ್ಚು ಬಿಡುವಿನ ನಂತರ ಕರೆದಾಗ ದೊರೆಯುವ ಹೆಚ್ಚು ಹಾಲಿನಲ್ಲಿ ಸರದಿಗಳ ಮ 
ಸಮನಾದ ಬಿಡುವಿದ್ದಾಗ ಬೆಳಗಿನ ಹಾಲಿನಲ್ಲಿ ಸ್ವಲ್ಪಮಟ್ಟಿಗೆ ಬೆಣ್ಣೆಕೊಬ್ಬಿನ : 
ಕಡಮೆ ಇರುತ್ತದೆ; ಆದರೆ ಪ್ರಮಾಣದಲ್ಲಿ ಹೆಚ್ಚಿರುತ್ತದೆ. 


L 


£ 


(& 
() 
ಸ ಬ 


ದಿನಕ್ಕೆ ಎರಡಕ್ಕಿಂತ ಹೆಚ್ಚು ಜಾರಿ ಹಾಲುಕರೆಯುವುದು ಲಾಭಕರವೆಂಬ ಬಗ್ಗೆ 
ನಿರ್ಧಾರ ಕೈಗೊಳ್ಳುವುದು. ಹಾಗೆ ಕರೆಯುವ ಹಾಲು ಅದನ್ನು ಪಡೆಯುವ ವೆಚ್ಛ 
ಲ ೪ «ಲ ಜ 
ವನ್ನು ಭರಿಸುತ್ತದೆಯೇ ಎಂಬುದನ್ನು ಅವಲಂಬಿಸಿವೆ. ತೀವ್ರ ಉತ್ಪಾದನೆಗಾಗಿ ನಿರ್ವ 
ಹಿಸಲ್ಲಟ್ಟ ಕೆಲವು ಹೈನುಮಂದೆಗಳಲಬಿ ದಿನಕ್ಕೆ ಮೂರು ಬಾರಿ ಹಾಲುಕರೆಯುವುದು 
ನ್‌ ಪ್ರ ನ ಈ 


ಲಾಭಕರವೆಂದು ತೋರಿಸಿಕೊಟ್ಟಿದೆ. 


ಕರುಹಾಕುವ ಸರದಿ : ಹಸುಗಳು ಕರುಹಾಕುವುದರಲ್ಲಿನ ಅಂತರ, ಹೈನು 
ಮಂದೆಗಳಲ್ಲಿ ಒಂದು ಮುಖ್ಯ ನಿರ್ವಹಣಾಸಮಸ್ಕೆ. ಹನ್ನೆರಡು ತಿಂಗಳ ಅಂತರದಲ್ಲಿ 
ಹಸುಗಳು ಕರುಹಾಕುವುದು ಅತ್ಯಂತ ಲಾಭದಾಯಕವೆಂದು ಸಂಶೋಧನೆಯಿಂದ 
ತಿಳಿಯುತ್ತದೆ. ಇದರಲ್ಲಿ ನಾಲ್ಕುವಾರ ಬರಡು ಅವಧಿಯಾಗಿರುತ್ತದೆ. ದೀರ್ಫ 
ಅಂತರ ಒಟ್ಟು ಕರುಹಾಕುವ ಹಸುವಿನಿಂದ ಒಂದು ಹಾಲೂಡಿಕೆಯ ಅವಧಿಯಲ್ಲಿ 
ಹೆಚ್ಚು ಹಾಲು ಪಡೆಯಬಹುದಾದರೂ ವರ್ಷದ ಅಂತರ ಒಟ್ಟು ಕರುಹುಕುವ ಹಸು 
ಗಳಿಂದ ಎರಡು ಇಲ್ಲವೆ ಮೂರು ವರ್ಷಗಳ ಒಟ್ಟು ಉತ್ಪಾದನೆ ಅತ್ಯಂತ ಹೆಚ್ಚಿರುತ್ತದೆ. 


ಔಷಧಿಗಳು : . ಹಾಲಿನ ಉತ್ಪಾದನೆಯ. ಮೇಲಿನ ಪರಿಣಾಮವನ್ನು ನಿರ್ಧರಿ 
ಸಲು ಅನೇಕ ಬಗೆಯ ಔಷಧಿಗಳನ್ನು ಪರೀಕ್ಷಿಸಲಾಗಿದೆ. ಕ್ಷೀರಸ್ರವಣದ ಮೇಲೆ ಇಳಿತದ 
ಪರಿಣಾಮ ಬೀರುವ ಅನೇಕ ಪದಾರ್ಥಗಳಿವೆ. ಇವು ಕ್ಷೀರಸ್ರವಣದ ಅಂಗಕ್ರಿಯೆಯನ್ನು 
ಅಧ್ಯಯನ ಮಾಡುವಲ್ಲಿ ಹೆಚ್ಚು ಸ್ವಾರಸ್ಯಕರ ಹಾಗೂ ಸಹಾಯಕವಾಗಿದೆ. ಹಾಲಿನ 
ಉತ್ಪಾದನೆಯನ್ನು ಹೆಚ್ಚಿಸುವಂತಹ ಔಷಧಗಳು ಕಡಮೆ ಉತ್ಪಾದನೆ ಹೆಚ್ಚಸಲು ಒಮ್ಮೆ 
ಶಿಫಾರಸು ಮಾಡಲ್ಪಟ್ಟ ಅಂತಹ ಒಂದು ಪದಾರ್ಥವೆಂದರೆ ತೈರೋಸಸಾ೭ಜನಕ ಅಥವಾ 
ಅಯೋಡಿನ್‌ಸಂಯೋಜಿತ ಕೆಸಿನ್‌ ಇದನ್ನು ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟಾಗ ಹಸು 
ವಿನ ಇಡೀ ದೇಹದ ಜೀವದ್ರವ ಪರಿಣಾಮಕ್ರಿಯೆಯನ್ನು ತ್ವರಿತಗೊಳಿಸುತ್ತದೆ. 
ಹಾಲೂಡಿಕೆಯ ಕೊನೆಯ ಅರ್ಧಭಾಗದ ಅವಧಿಯಲ್ಲಿ ಅದರಲ್ಲೂ. ಚೆನ್ನಾಗಿ ಕರೆ" 


ತ 


58 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಯುವ ಹಸುಗಳಲ್ಲಿ ಹಾಲು ಮತ್ತು ಕೊಬ್ಬು ಉತ್ಪಾದನೆ ಹೆಚ್ಚಬಹುದು. ಹಾಗೆಯೇ 
ಶಕ್ತಿಯ ಅಗತ್ಯವೂ ಸಹ ಹೆಚ್ಚಾಗುತ್ತದೆ. ನಂತರದ ಹಾಲೂಡಿಕೆಗಳಲ್ಲಿ ಹಾಲಿನ 
ಉತ್ಪಾದನೆಯ ಮೇಲಾಗುವ ಪರಿಣಾಮ ಸಾಧ್ಯತೆಗಳ ಬಗ್ಗೆ ಪರಿಶೀಲನೆ ನಡೆದಿದೆ. 
ವಿಷೇಶಪರಿಸ್ಥಿ ತಿಯ ಹೊರತಾಗಿ. ತೈರೋಸಸಾರಜನಕ ಬಳಕೆಯನ್ನು ಶಿಫಾರಸು 
ಮಾಡುವುದಿಲ್ಲ. ಕೆಲವು ಅಧಿಕೃತ ಉತ್ಪಾದನಾಪ್ರಯೋಗ ಕಾರ್ಯಕ್ರಮಗಳಲ್ಲೂ 
ಅವನ್ನು ಹಸುಗಳಿಗೆ ಕೊಡಲು ಅವಕಾಶವಿಲ್ಲ. 

ಹೆರುಚುರುಕಿ (ಆಕ್ಸಿಟೋಸಿನ್‌) : ಇದನ್ನು ಜೀವರಸದ ಕೊರತೆಯಿರು 
ವಂತಹ ಹಸುಗಳಿಗೆ ಅನುಕೂಲಕ್ಕಾಗಿ ಕೆಲವು ಬಾರಿ ಬೆಳಸುವುದುಂಟು. ಕೆರಳುವ ಸ್ವಭಾ 
ವದ ಕಡಸುಗಳು ಮತ್ತು ಹಾಲುಕರೆಯುವುದಕ್ಕೆ ಒಗ್ಗಿಸುವ ತರಬೇತಿಯಲ್ಲಿ ಕಷ್ಟ 
ಕಂಡುಬಂದಾಗ ಇದು ಉಪಯೋಗವಾಗಬಹುದು, ಈ ಔಷಧಿಯ ಪರಿಣಾಮ 
ಸ್ರವಣದ ಉತ್ತೇಜನಕ್ಕಿಂತ ಹೆಚ್ಚಾಗಿ ಕೆಚ್ಚಲಿನಿಂದ ಹಾಲು ತೆಗೆಯಲು ಅನುಕೂಲ 
ಮಾಡುವುದೇ ಆಗಿದೆ. 


ರೋಗ : ಹಸುವಿನ ಮೇಲೆ ತೊಂದರೆಯುಂಟುಮಾಡುವ ಯಾವುದೇ 
ರೋಗ ಹಾಲಿನ ಉತ್ಪಾದನೆಯನ್ನು ಕಡಮೆ ಮಾಡುತ್ತದೆ, ಮೇವಿನ ಸೇವನೆ ಕಡಮೆ 
ಯಾದಾಗ ಪರಿಣಾಮ ಇನ್ನೂ ತೀವ್ರವಾಗಬಹುದು. ಸಂತಾನೋತ್ಪಾದನಾವ್ಯವಸ್ಥೆಗೆ 
ಸಂಬಂಧಿಸಿದಂತೆ ರೋಗಗಳು ಕರುಹಾಕುವ ಅಂತರವನ್ನು ಹೆಚ್ಚಿಸುವ ಮೂಲಕ ಹಾಲು 
ಉತ್ಪಾದನೆಯ ಮೇಲೆ ನೇರವಾದ ಮತ್ತು ತೀವ್ರವಾದ ಪರಿಣಾಮವುಂಟುಮಾಡುತ್ತವೆ. 


ಹಾಲಿನ ಸಂಯೋಜನೆ ಹಾಗೂ ಪ್ರಮಾಣದ ಮೇಲೆ ಮೊಲೆಯುರಿತ ನೇರವಾದ 
ಪರಿಣಾಮ ಮಾಡುತ್ತದೆ. ಇದರಿಂದ ಹಾಲಿನಲ್ಲಿ ಕ್ಲೋರೈಡ್‌ ಅಂಶ ಹೆಚ್ಚಾಗುತ್ತದೆ. 
ಆಗಿಂದಾಗೆ ಸಕ್ಕರೆ ಅಂಶದ ಮಟ್ಟ ಕಡಮೆಯಾಗುತ್ತದೆ. ಸಸಾರಜನಕಗಳ ಗುಣಸ್ವಭಾವ 
ಗಳು ಬದಲಾಯಿಸುತ್ತವೆ ಮತ್ತು ಜೀವಕೋಶಗಳ ಅಂಶಗಳು ಪ್ರಚಂಡವಾಗಿ ಹೆಚ್ಚು 
ತ್ತವೆ. ಇದರ ಫಲವಾಗಿ ಹಾಲಿನ ಪಿ. ಎಚ್‌, ಹೆಚ್ಚು ತ್ರದೆ. ಮೊಲೆಯುರಿತದಿಂದ 
ನರಳುವ ಹಸುಗಳ ಹಾಲನ್ನು ಮಾನವ ಬಳಕೆಗೆ ಉಪಯೋಗಿಸಬಾರದು. 


ಹಸುವಿನ ನಿರ್ವಹಣೆ: ಇದುವರೆಗೆ ಹೇಳಿದ ನಿರ್ವಹಣಾ ಅಂಶ 
ಗಳಲ್ಲದೆ, ಇತರ ಅಂಶಗಳು ಹಾಲಿನ ಸಂಯೋಜನೆಯ ಮೇಲೆ ಉಂಟುಮಾಡುವ 
ಪರಿಣಾಮಗಳು ಕಡಮೆ. ಏನೇ ಆದರೂ, ಉತ್ಪಾದನಾ ಮಟ್ಟವನ್ನು ಉಳಿಸಿ 
ಕೊಂಡುಬರಲು ಬಹಳಷ್ಟು ಸಾಧ್ಯತೆಯಿದೆ. ಹಸುವನ್ನು ಒಂದು ಶ್ರಮದ 
ದುಡಿಮೆಯ ವ್ಯಕ್ತಿಯೆಂದು ಪರಿಗಣಿಸಬೇಕಾಗುತ್ತದೆ. ಏಕೆಂದರೆ, ಅದು ಬಹುದೊಡ್ಡ 
ಪ್ರಮಾಣದಲ್ಲಿ ಒರಟು ಆಹಾರ ಪದಾರ್ಥಗಳನ್ನು ಅತ್ಯುತ್ತಮ ಗುಣದ ಮಾನವ 


ಕ್ಷೀರ ಸ್ರವಣ- ಹಾಲಿನ ಸುಗ್ಗಿ 59 


ಆಹಾರವಾಗಿ ಪರಿವರ್ತಿ ಸುತ್ತ ದೆ. ಹಿತಕರವಾದ. ಪ್ರಶಾಂತವಾದ ಮತ್ತು ನಿರಾತಂಕ 
ತ್‌ pe 
ಸ 


ವಾದ ಒಂದು ಪಠಿಸ ಯ ಕಲ್ಪಿಸುವುದರಿಂದ ಹಸು ತನ್ನ ಕಾರ್ಯವನ್ನು ಹೆಜೆ 
ಸಮರ್ಥವಾಗಿ ಮತ್ತು ಪರಿ ಇರಿಯಾಗಿ ನಿರ್ವಹಿಸಲು ಸಾಧ್ಯ ವಾಗುತ್ತದೆ. 


FURTHER READING 


jenness. Robert, B.L. Larson, T.L. McMeekin, A. M. Swanson, 
C. ಗ. Whitnah, and R. McL. Whizney, “Nomenclature of the 
Proteins of Bovine Milk," Journal of Dairy Science, 39: 536, 
1956. 


Larson, 8. [., |. 8. Breinner, W. |. Tyler, and D.E. Madden, 
*“Solids-Not-Fat in Milk Symposium,’ Journal of Dairy 
Science, 41: 440, 1958. 


National Research Council, Pub. 266, Hormonal Relationships in 
the Production of Meats, Milk and Eggs Washington, D.C.: 
National Research Council, 1953. 


National Research Council, Pub. 714, Hormonal Relationships 
and Applications in the Production of Meats, Milk and 
Eegs, Supplement 1959, Washington, O.C.: National Resea- 
rch Council, 1959. 


Smith, Vearl R., Physiology of Lactation, 5th ed., Ames, lowa, 
lowa State Universicy Press, 1959. 


Stewart, W, E., and L. H. Schultz, ‘‘The Rate of Machine Milking 
of Dairy Cows, ||, Effect of Vacuum and Pulsation Rates,’” 
ournal of Dairy Science, 41: 849, 1958, 


Trimberger, G. W., B.L. Harrington, J. ಔ. Legates, 5. N. Gaunt, 
R. E. Erb, U.S. Ashworth, andl. |. Manus, ‘‘Symposium: 
Milk Solids-Not-Fat,’"” Journal of Dairy Science, 43: 1521, 
1960, 


3 ಹೈನುದನಗಳಿಗೆ ಆಹಾರ ಕೊಡುವಿಕೆ 


ಹೈನುದನಗಳು ಮತ್ತಿತರ ಮೆಲುಕುಪ್ರಾಣಿಗಳಿಗೆ ಆಹಾರ ಕೊಡುವುದು 
ಅಷ್ಟೊಂದು ಕ್ಲಿಷ್ಟ ಜೀರ್ಣವ್ಯವಸ್ಥೆ ಹೊಂದಿರದ ಹಂದಿ, ಕೋಳಿ ಮತ್ತಿತರ ಪ್ರಾಣಿ 
ಗಳಿಗೆ ಆಹಾರ ಕೊಡುವುದಕ್ಕಿಂತ ತೀರ ಭಿನ್ನವಾಗಿದೆ. ಬಹುಮಟ್ಟಿಗೆ ಸಸ್ಯಗಳ ಭಾಗ 
ವನ್ನೇ ತಿಂದು ಬದುಕುವ ಪ್ರಾಣಿಗಳಲ್ಲಿ ಆಹಾಠದ ಮೇಲೆ ಜೀವಾಣುಕ್ರಿಯೆ ನಡೆಯು 
ವಂತಹ ಒಂದು ಜೀರ್ಣಕಾರಿ ವ್ಯೂಹರಚನೆಯಿರುತ್ತದೆ. ಕುದುರೆ, ಹಾಗೆಯೇ ಗಿನಿಷಿಗ್‌ 
ಮತ್ತಿತರ ಬಾಚಿಹಲ್ಲಿನ ಪ್ರಾಣಿಗಳಲ್ಲಿ ಕರುಳಿಗೆ ಹೊಂದಿಕೊಂಡಂತೆ ಬಹುಮಟ್ಟಿಗೆ ವಿಶಾಲ 
ವಾದ ಮೂಗರುಳು ಇರುತ್ತದೆ. ದನ, ಕುರಿ, ಮೇಕೆ, ಜಿಂಕೆಯಂತಹ ಪ್ರಾಣಿಗಳಲ್ಲಿ 
ಈ ಹುದುಗುವಿಕೆಯ ಕ್ಷೇತ್ರವು ಜೀರ್ಣಕಾರಿ ವ್ಯೂಹದ ಮುಂಭಾಗದಲ್ಲಿರುತ್ತದೆ. ಇದಕ್ಕೆ 
ಮೆಲುಕು ಚೀಲ ಎನ್ನುತ್ತಾರೆ. ಭಾರಿ ಪ್ರಮಾಣದ ಒರಟು ಆಹಾರ ಮೆಲುಕುಚೀಲ 
ದಲ್ಲಿ ಸಂಸ್ಕರಣಗೊಂಡು ಅತ್ಯುತ್ತಮಗುಣದ ಮಾನವ ಆಹಾರವಾಗಿ ಪರಿವರ್ತನೆಗೊಳ್ಳು 
ವುದರಿಂದ ಇದನ್ನು ಸಾಮಾನ್ಯವಾಗಿ ನಿಸರ್ಗದ ಅತ್ಯುತ್ತಮ ಆಸ್ತಿಗಳಲ್ಲಿ ಒಂದೆಂದು 
ಹೇಳಲಾಗುತ್ತದೆ. ಹೈನುದನಗಳಿಗೆಕೊಡುವ ಆಹಾರದ ಪ್ರಮಾಣವನ್ನು ನಿರ್ಧರಿಸ 
ಬೇಕಾದರೆ, ಅವುಗಳ ಜೀರ್ಣಕಾರಿ ವ್ಯೂಹರಚನೆ ಹಾಗೂ ಕಾರ್ಯರೀತಿಯ ಪರಿಚಯ 
ವಿರಬೇಕಾಗುತ್ತದೆ. ದಕ್ಷ ಉತ್ಪಾದನೆಗೆ ಆಹಾರಪ್ರಮಾಣ ಮುಖ್ಯವೆಂಬುದು ಸ್ಪಷ್ಟ 
ವಾದ ಅಂಶ. 


ಮೆಲುಕುಪ್ರಾಣಿಗಳ ಶರೀರ ರಚನೆ ಮತ್ತು ಶರೀರರಚನಾಕ್ರಿಯೆ 


ಮೆಲುಕು ಪ್ರಾಣಿಗಳ ಹೊಟ್ಟೆಯ ನಾನಾ ವಿಭಾಗಗಳಿಗೆ, ಅವುಗಳ ಬೆಳವಣಿಗೆ 
ಕ್ರಮದಲ್ಲಿ ಕೊಟ್ಟಿರುವ ಹೆಸರುಗಳೆಂದರೆ, ವೆಲಕುಚೀಲ, ಜಾಲಜಕೆರೆ ತೃತೀಯಜಕರ 
ಮತ್ತು ಚತುರ್ಥಜಕರ. ಚಿತ್ರ 3.1 ರಲ್ಲಿ ಈ ಅವಯುವಗಳ ಸ್ಥಾನಗಳನ್ನು 
ತೋರಿಸಿದೆ.” 


ಪ್ರೌಢ ಮೆಲುಕುಪ್ರಾಣಿಯ ಹೊಟ್ಟೆಯಲ್ಲಿ ಸುಮಾರು ಶೇಕಡಾ '80 ರಷ್ಟು 
ಪ್ರದೇಶವನ್ನು ಮೊದಲ ವಿಭಾಗ ಅಥವಾ ಮೆಲ:ಕುಚೀಲ ಆವರಿಸಿದರೆ ಜಾಲಜಠರ, 
ತೃತೀಯ ಮತ್ತು ಜತುರ್ಥ ಜಠರಗಳು ಸ್ವಲ್ಪ ಹೆಚ್ಚುಕಡಮೆ ಅನುಕ್ರಮವಾಗಿ ಶೇಕಡಾ 
5. 7 ಮತ್ತು 8 ರಷ್ಟು ಪ್ರದೇಶವನ್ನು ವ್ಯಾಪಿಸುತ್ತವೆ: ಪ್ರೌಢ ಮೆಲುಕುಪ್ರಾಣಿಯ 
ಹೊಟ್ಟೆಯ ಒಟ್ಟು ಸಾಮರ್ಥ್ಯ 50 ಗ್ಮಾಲನ್‌ಗಳು ಅಥವಾ ಅದಕ್ಕಿಂತ ಸ್ವಲ್ಪ ಹೆಚ್ಚಿರು 
ವುದು. ಹೊಸದಾಗಿ ಹುಟ್ಟಿದ ಕರುವಿಗಿಂತ ದೊಡ್ಡರಾಸುಗಳಲ್ಲಿ ಕಾಣುವಂತಹ 


ಹೈನುದನಗಳಿಗೆ ಆಹಾರ ಕೊಡುಪಿಕೆ 61 


ವ್ಯತ್ಯಾಸವೆಂದರೆ ಇದೇ. ಕರುವಿನಲ್ಲಿ ಮೆಲುಕುಚೀಲ ಮತ್ತು ಜಾಲಜಠರ, ಎರಡೂ 
ಸೇರಿ ಚತುರ್ಥಜಠರದ ಗಾತ್ರದ ಸುಮಾರು ಒಂದೂವರೆಯಷ 
ಚೀಲ ಹೆಚ್ಚುಮಾಂಸಖಂಡಗಳ ಅವಯುವವಾಗಿದ್ದ ಅನೇಕ ಚೂಚುಕಗಳನ್ನೊಳ 
ಗೊಂಡ ಒಂದು ಲೋಳೆಯ ಪೊರೆ ಅಥವಾ ಸಣ್ಣ ಚಾಚಿಕೆಗಳೊಂದಿಗೆ ಸಾಲುಗಟ್ಟಿರು 


ಗ 


ದ್‌ ವ ಔಂಡ ನ್‌ವ್‌ ೩ ಸ್ವಾಶ ಣೆ — — 
ತ್ತದೆ. ' ಇದು ಬಹುಮಟ್ಟಿಗೆ ಮೇಲ್ಮೈಕ್ಷೇತ್ರವನ್ನು ಹೆಚ್ಚಿಸುತ್ತದೆ. . ಆಹಾರ ಪದಾ 


ರ್ಥವು ಜಾಲಜರರಕ್ಕೆ ಬಂದು ಮಾಂಸಖಂಡದ ಗೋಡೆಯಮೇಲೆ ಹಾದುಹೋಗುತ್ತದೆ. 

ಈ ಭಾಗವು ಚೂಚುಕದಿಂದ ಸಾಲುಗಟಿ ರುವುದರಜೊತೆಗೆ ಜೇನುಗೂಡಿಗೆ ಹೋಲು 
ಬ 

ವಂತಹ ಉಬ್ಬುತಗ್ಗುಗಳುಳ್ಳ ಒಂದು ವ್ಯವಸ್ಥೆ ಯನ್ನು ಹೊಂದಿದೆ. "ಜೇನು 


ಗೂಡು' ಎಂಬ ಶಬ್ದವನ್ನು ಸಾಮಾನ್ಯವಾಗಿ ಜಾಲಜಠರದ ಒಂದು ಹೆಸರಾಗಿ ಬಳಸ 


ಲಾಗುತ್ತದೆ. 





ಚಿತ್ರ 3.1 : ಮೆಲುಕುಪ್ರಾಣಿಯ ' ಹೊಟ್ಟಿಯಲ್ಲಿರುವ ಮೆಲುಕುಚೀಲ ಮತ್ತಿತರ ಭಾಗಗಳ 
ಸ್ಥಳಗಳು. ಜಾಲಜಠರವು ಚತುರ್ಥಜಠರ ಮತ್ತು ತೃತೀಯ ಜಠರಗಳ ಹಿಂದೆ 
ವಪೆಯ ಹಿಂಭಾಗದಲ್ಲಿದೆ. 


ತೃತೀಯ ಜಠರವು ಒಂದು ರೀತಿಯಲ್ಲಿ ಕೋಸಿನ ತರಹ ರೂಪುಗೊಂಡಿದ್ದು, 
ಅದರಲ್ಲಿ ಮಾಂಸದ "ಮಡಿಕೆಗಳು' ತುಂಬಿರುತ್ತವೆ. ಈ ಮಡಿಕೆಗಳ ಮಧ್ಯೆ ಆಹಾರದ 
ಅಂಶಗಳಿರುತ್ತವೆ. ಈ ಮಡಿಕೆಗಳ ಸುಮಾರು ಐದು ಪ್ರತ್ಯೇಕ ದಿಣ್ಣೆಗಳಿರುತ್ತವೆ. 


ಕೆಲವ್ರು ಅಂಗುಲ ಅಥವಾ ಅದಕ್ಕಿಂತ ಕಡಮೆ ಇದ್ದು ಹೆಚ್ಚುಕಡಮೆ ಅಂಗವನ್ನು 
ದಾಟಿ 'ಚಾಚಿಕೊಂಡಿರುತ್ತವೆ. ತೃತೀಯ ಜಠರಗೋಡೆಯಲ್ಲಿ ಈ ಮಡಿಕೆಗಳಿಲ್ಲದ 


62 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಒಂದೇ ಒಂದು ಭಾಗವೆಂದರೆ, ಒಳಭಾಗದುದ್ದ ಕ್ಕೂ ಹೋಗಿ ಜಾಲಜಠರ ಮತ್ತು 
ಚತುರ್ಥ ಜಠರಗಳನ್ನು ಸೇರಿಸುವ ಸಣ್ಣ ಆಹಾರನಳಿಕೆ ಮಾತ್ರ. 


ಚತುರ್ಥಜಠರದ ರಚನೆ ಮತ್ತು ಕಾರ್ಯಗಳು ಹಂದಿ ಮತ್ತು ಮಾನವನ ಏಕ 
ಉದರಕೋಶದ ರೀತಿಯಲ್ಲೇ ಇರುತ್ತವೆ. 


ಮೆಲುಕುಪ್ರಾಣಿಗಳ ಹೊಟ್ಟೆಯಲ್ಲಿನ ಒಂದು ವಿಶೇಷ ಸ್ವಾರಸ್ಯಕರ ರಚನೆಯೆಂದರೆ 
ಅನ್ನನಾಳದ ಸರವು, ಇದು ಮಾಂಸಖಂಡದ ದ್ವಿವ:ಡಿಕೆಯಾಗಿದ್ದು, ಅನ್ನನಾಳದ ಕೆಳ 
ಬಾಗಿಲಿಂದ ಹರಿದು, ಜಾಲಜಠರದ ಗೋಡೆಯಮೇಲೆ ಹಾದು, ತೃತೀಯ ಜಠರದ 
ಬಾಗಿಲಿಗೆ ಸೇರುತ್ತದೆ. ಸಣ್ಣಕರುಳಲ್ಲಿ ಸೆಳೆಮರುವರ್ತಿಕವು ಅನ್ನನಾಳದ ಸರವನ್ನು 
ಮುಚ್ಚುವಂತೆ ಮಾಡುತ್ತದೆ ಮತ್ತು ಹೀರಿಕೆಯಿಂದ ಪಡೆದ ಹಾಲು ನೇರವಾಗಿ 
ಹೊಟ್ಟೆಯ ಕೊನೆಯ ಎರಡು ಕೋಶಗಳಿಗೆ ಚಲಿಸಲ್ಪಡುತ್ತದೆ. ಬಾನಿಯಿಂದ ಕರು 
ಗಳು ಕುಡಿದ ದ್ರವಗಳು ಸ್ಪಷ್ಟವಾಗಿ ಮೆಲುಕುಚೀಲ ಮತ್ತು ಜಾಲಜಠರಗಳಿಗೆ ಹೆಚ್ಚು 
ನೇರವಾಗಿ ಹರಿಯುತ್ತವೆ. ಬಳಸಲ್ಲಟ್ಟ ದ್ರವಗಳ ಸ್ವಭಾವವೂ ಸಹ ಅನ್ನನಾಳದ 
ಸರವು ಮುಚ್ಚಿಕೊಳ್ಳು ಿವುದರ ಮೇಲೆ ಪರಿಣಾಮ ಮಾಡುತ್ತದೆ. ಉದಾಹರಣೆಗೆ 
ನೀರಿಗಿಂತ ಹೆಚ್ಚಾಗಿ ಹಾಲು ಅದನ್ನು ಪರಿಣಾಮಕಾರಿಯಾಗಿ ಮುಚ್ಚತೊಡಗುತ್ತದೆ. 
ಪ್ರೌಢ ಪ್ರಾಣಿಗಳಲ್ಲಿ ಮೈಲುತುತ್ತವನ್ನು ಕೆಲವೊಂದು ಪ್ರಮಾಣದಲ್ಲಿಡುವ ಮೂಲಕ 
ಅನ್ನನಾಳದ ಸರವನ್ನು ಮುಚ್ಚಬಹುದು. ಕೆಲವು ವೇಳೆ ಮೆಲುಕುಚೀಲ ಪರಿಣಾಮ 
ಕಾರಿಯಾಗಲು ಅದನ್ನು ದಾಟಿಹೋಗಬೇಕಾದ ಔಷಧಿಗಳನ್ನು ಕೊಡುವ ಮೂಲಕ 
ಹೀಗೆ ಮಾಡಲಾಗುತ್ತದೆ. 


ದನಗಳು ಮತ್ತು ಕುರಿಗಳ ಇನ್ನೊಂದು ವಿಶಿಷ್ಟ ಲಕ್ಷಣವೆಂದರೆ, ಅವುಗಳಿಗೆ 
ಮೇಲು ಮುಂಬಲ್ಲು ಅಥವಾ ಕೋರೆಹಲ್ಲು ಇಲ್ಲದಿರುವುದು. ಮೇಕೆಗಳು ಮತ್ತಿತರ 
ಕೆಲವು ಮೇಲಕುಪ್ರಾಣಿಗಳಿಗೆ ಇವು ಇರುತ್ತವೆ. ದನಗಳು ಮತ್ತು ಕುರಿಗಳಲ್ಲಿ ಸಾಮಾನ್ಯ 
ದವಡೆಹಲ್ಲು ಇರುತ್ತವೆ. 


ಈ ಅಂಗಗಳಲ್ಲದೆ, ಮೆಲುಕುಪ್ರಾಣಿಗಳಲ್ಲಿ ಜೀರ್ಣಾಂಗವ್ಕೂಹದ ಇತರ ಅಂಗ 
ಗಳು ಇತರ ಜಾತಿಗಳ ಪ್ರಾಣಿಗಳಲ್ಲಿರುವಂತೆಯೇ ಇರುತ್ತವೆ. 


ಜೀರ್ಣಾಂಗ ವ್ಯೂಹದ ಭಾಗಗಳ ಕಾರ್ಯ 

ದನಗಳಿಗೆ ವೆಂಲುಕುಚೀಲವು ಒಂದು ದೊಡ್ಡ ಹುದುಗುವಿಕೆ ಅಥವಾ ಜೀರ್ಣ 
ತೊಟ್ಟಿಯಾಗಿ ಮತ್ತು ಆಹಾರದ ಸಂಗ್ರಹಾಲಯವಾಗಿ ಕೆಲಸಮಾಡುತ್ತದೆ. ಅದರಲ್ಲಿ 
ಯಾವಾಗಲೂ ಹೆಚ್ಚುಕಡಮೆ ' ಪ್ರಮಾಣದಲ್ಲಿ ನೀರು ಇರುತ್ತದೆ. ಮೆಲುಕುಪ್ರಾಣಿಗಳು 


ಹೈನುದನಗಳಿಗೆ ಆಹಾರ ಕೊಡುವಿಕೆ 63 


ಆಹಾರ ತೆಗೆದುಕೊಳ್ಳುವುದು ಶೀಘ್ರವಾದ ಒಂದು ಪ್ರಕ್ರಿಯೆ ಆಹಾರವನ್ನು ಮೊದಲು 
ತೆಗೆದುಕೊಂಡಾಗ ಅದನ್ನು ಜೊಲ್ಲಿನಿಂದ ಒದ್ದೆಮಾಡುವುದಕ್ಕಷ್ಟೇ ಅಗಿಯುತ್ತವೆ. 
ಅದರಿಂದ ಮೇವನ್ನು ನುಂಗಲು ಅನುಕೂಲವಾಗುತ್ತದೆ. ಆಹಾರವು ಮೆಲುಕುಚೀಲಕ್ಕೆ 
ಬಂದಾಗ ಅಲ್ಲಿ ನೀರಿನ ಅಂಶಗಳಲ್ಲಿ ನಿಂತಿರುತ್ತದೆ. ಮಾಂಸಖಂಡಗಳ ಲಯಬದ್ಧ 
-ಸಂಕುಚನದಿಂದ ಜೀಣಾಂಗದ ಗೋಡೆಗಳಲ್ಲಿ ಸೇರಿಕೊಳ್ಳುತ್ತದೆ. ಆಹಾರದ ಹಗುರವಾದ 
ಮತ್ತು ದೊಡ್ಡ ಚೂರುಗಳು ತುದಿಯ್ಕಬಳಿ ತೇಲುತ್ತವೆ. ಅದೇ ಭಾರವಾದ ಮತ್ತು 
ಸಣ್ಣ ಚೂರುಗಳು ತಳಕ್ಕೆ ಇಳಿದು ಜೀರ್ಣಕಾರಿವ್ಯೂಹದ ಕೆಳಭಾಗಕ್ಕೆ ಚಲಿಸುತ್ತವೆ. 


ಪ್ರತಿದಿನ ಪ್ರಾಣಿಯು ವಿಶ್ರಾಂತಿಯಲ್ಲಿದ್ದಾಗ ಅನೇಕ ಸಂದರ್ಭಗಳಲ್ಲಿ ಮೆಲುಕು 
ಚೀಲದ ನಿರ್ದಿಷ್ಟ ಸಂಕೋಚನಗಳು ಎದೆಗೋಡೆಯ ಚಲನೆಯೊಂದಿಗೆ ಸೇರಿಕೊಂಡು 
ಪ್ರಾಣಿಯ ಬಾಯಿಗೆ ಆಹಾರದ ಉಂಡೆ (ಅಥವಾ ಅಡಕವಾದ ಮುದ್ದೆ)ಯನ್ನು 
ತಳ್ಳುತ್ತವೆ. ಅಲ್ಲಿ ಅದು ಪೂರ್ಣವಾಗಿ ಅಗಿಯಲ್ಪಡುತ್ತದೆ. ಇದನ್ನು ಸಾಮಾನ್ಯ 
ವಾಗಿ ಮೆಲುಕುಹಾಕುವುದು' ಎನ್ನಲಾಗುತ್ತದೆ; ಮೆಲುಕುಹಾಕುವುದು ಮುಗಿದ ಮೇಲೆ 
ಉಂಡೆ ಹೆಚ್ಚು ಜೀರ್ಣಾವಾಗಲು ಮೆಲುಕುಚೀಲಕ್ಕೆ ಹಿಂದಿರುಗುತ್ತದೆ. 


ಮೆಲುಕುಚೀಲ : ಮೆಲುಕುಚೀಲದಿಂದ ಜೀರ್ಣಾಕಾರಿ ಸುರಿಕೆಯಾಗುವುದು 
ತಿಳಿದಿಲ್ಲ.  ಜೀರ್ಣಾಂಗದಲ್ಲಿ ಜೀರ್ಣಕಾರ್ಯ ಚಟುವಟಿಕೆಯೆಲ್ಲ ನಡೆಯುಪುದು 
ಅತ್ಯಂತ ಭಾರಿ ಸಂಖ್ಯೆಯಲ್ಲಿ ಅಂದರೆ, ಒಂದು ಮಿಲಿಲೀಟರ್‌ ಮೆಲುಕು ಅಂಶಕ್ಕೆ 
ಹತ್ತು ಶತಕೋಟಿಯಷ್ಟು ಇರುವ ಅತಿ ಸೂಕ್ಷ್ಮಜೀವಾಣುಗಳಿಂದ ನಿರ್ವಹಿಸಲ್ಪಡಂ 
ತ್ತದೆ. ಪ್ರಮುಖ ಜೀರ್ಣಕಾರ್ಯವು ಜೀವಾಣುಗಳಿಂದ ನಿರ್ವಹಿಸಲ್ಪಡುತ್ತದೆಂದಂ 
ತಿಳಿಯಲಾಗಿದೆ. ಆದರೆ, ಕೆಲವು ಕಾರ್ಯಗಳನ್ನು ನಿರ್ವಹಿಸುವ ಭಾರಿ ಪ್ರಮಾಣದ 
ಮುಂಜೀವಿಗಳೂ ಸೂಕ್ಷ್ಮವಲಯದಿಂದ ಉತ್ಪನ್ನವಾಗಿ ಅಲ್ಲಿರುತ್ತವೆ. ಕೆಲವೊಂದು 
ಜೀರ್ಣಪದಾರ್ಥಗಳ ಬಹುತೇಕ ಭಾಗವು (ಉದಾಹರಣೆಗೆ, ಬಹುಮಟ್ಟಿಗೆ ಇಮರುವ 
ಕೊಬ್ಬಿನ ಆಮ್ಲಗಳು) ಮೆಲುಕುಚೀಲದ ಗೋಡೆಗಳ ಮೂಲಕ ರಕ್ತಪ್ರವಾಹದಲ್ಲಿ 
ಹಿರಿಕೊಳ್ಳಲ್ಪಡುತ್ತದೆಂದು ಸಂಶೋಧನೆಗಳು ತೋರಿಸಿವೆ, 


ಜಾಲಜಶರೆ : ಜಾಲಜಠರವು ಮೆಲುಕುಚೀಲದೊಂದಿಗೆ ನಿಕಟವಾಗಿ ಹೊಂದಿ 
ಕೊಂಡಿದ್ದು, ಕಾರ್ಯವನ್ನು ನಿರ್ವಹಿಸುತ್ತದೆಂದು ಪರಿಗಣಿಸಲಾಗಿದೆ. ಅನೇಕ ಜನ 
ಈ ಎರಡು ಭಾಗಗಳನ್ನು ಜಾಲಜಠರ-ಮೆಲುಕಾಜೀಲ ಎಂದು ಒಂದೇ ಹೆಸರಿನಲ್ಲಿ 
ಕರೆಯುತ್ತಾರೆ. 

ತೃತೀಯ ಜಠರ : ತೃತೀಯ ಜಠರದ ಕೆಲಸ ಏನೆಂಬುದನ್ನು ಇನ್ನೂ ಸರಿ 
ಯಾಗಿ ಕಂಡುಕೊಂಡಿಲ್ಲ. ನೀರು ಮತ್ತು ದ್ರವ ರೂಪದ ಕೆಲವು ಪದಾರ್ಥಗಳು ಅದರ 
ಭಿತ್ತಿಗಳ ಮೂಲಕ ಹೀರಿಕೊಳ್ಳಲ್ಪಡುತ್ತಪೆಂದು ತೋರಿಸಲಾಗಿದೆ. ಜೀವ ಕೋಶದ 


64 ಆದುನಿಕ ಹೈನಾಗಾರ ದನಗಳ ನಿರ್ವಹ್ವ 


ಮಡಕೆಗಳ ಮಧ್ಯೆ ಇರುವ ಆಹಾರದ ಅಂಶಗಳು ಸಾಕಷ್ಟು ಒಣಗಿದ್ದು ಒತ್ತಾಗಿ ಕೂಡಿ 
ಕೊಂಡಿರುತ್ತವೆ. ಇದರಿಂದ ತೃತೀಯ ಜಠರಕ್ಕೆ ಹೆಚ್ಚಿನ ದೃಢತೆ ಒದಗುತ್ತದೆ. 
ಅದರ ಸಾಮಾನ್ಯ ಸ್ಥಿತಿಯ ಬಗ್ಗೆ ಪರಿಚಯವಿಲ್ಲದಿರುವವರು ಇದನ್ನು ಅಸ್ವಾಭಾವಿಕತೆ 
ಅಥವಾ ಅಪ್ಪಳಿಕೆ ಎಂದು ತಪ್ಪಾಗಿ ತಿಳಿದುಕೊಳ್ಳಬಹುದು. 


ಚತುರ್ಥ ಜಠೆರ: ಹಿಂದೆಯೇ ಹೇಳಿರುವಂತೆ, ಇತರ ಪ್ರಾಣಿಗಳ ಏಕಉದರ 
ಭಾಗದಂತೆ, ಈ ಚತುರ್ಥ ಜಠರದ ಕಾರ್ಯಗಳು ಹೆಚ್ಚು ಕಡಮೆ ಮೆಲಕು ಪ್ರಾಣಿಗಳಲ್ಲಿ 
ನಡೆಯುವ ಕಾರ್ಯಗಳೇ ಆಗಿವೆ. 


ಜೀರ್ಣಕಾರ್ಯದಲ್ಲಿ ಮೆಲಕು ಚೀಲದ ಸೂಕ್ಷ್ಮನಲಯ ಮತ್ತು ಹೌಷ್ಟಿ 
ಕಾಂಶಗಳ ಸಂಯೋಗ 

ದನಗಳು ಮತ್ತಿತರ ಮೆಲುಕು ಪ್ರಾಣಿಗಳು ಒಣ ಹುಲ್ಲು, ಕಾಯ್ದಿರಿಸಿದ ಹಸುರು 
ಮೇವು ಮತ್ತು ನಾರಿನ ಸ್ವಭಾವದ ಆಹಾರವನ್ನು ಬಳಸಿಕೊಳ್ಳುವ ಸಾಮರ್ಥ್ಯಕ್ಕೆ 
ಮೆಲುಕುಚೀಲದ ಸೂಕ್ಷ್ಮಜೀವಾಣುಗಳೇ ಪೂರ್ಣ ಕಾರಣ. ಸಸ್ಯನಾರಿನುತಹ 
ಸಂಕರ್ಣಪಿಷ್ಟಪದಾರ್ಥಗಳು ಜೀವಾಣುಗಳ ಆಅಜೈವಿಕಗಳಿಂದ ಆಕ್ರಮಿಸಲ್ಪಟ್ಟು 
ಇಮುರುವ ಮೇದೋ ಆಮ್ಲಗಳೆಂದು ಕರೆಯಲ್ಪಡುವ ಪದಾರ್ಥಗಳಾಗಿ ಒಡೆಯುತ್ತದೆ. 
ಈ ಆಮ್ಲಗಳು ಮೆಲುಕುಚೀಲದ ಗೋಡೆಗಳ ಮೂಲಕ ಹೀರಿಕೊಳ್ಳಲ್ಪಡುತ್ತವೆ. ಇದು 
ಹಸುವಿಗೆ ಒದಗುವ ಆಹಾರ ಶಕ್ತಿಯ ಶೇಕಡಾ 70 ಭಾಗದಷ್ಟಾಗಬಹುದು. 


ಇದರ ಜೊತೆಗೆ ಮೆಲುಕುಚೀಲದ ಸೂಕ್ಷ್ಮಜೀವಾಣುಗಳು ತಮ್ಮ ಅತಿಥೇಯ 
ನಿಗೆ ಅನೇಕ ಅಗತ್ಯ ಪೌಷ್ಟಿಕಾಂಶಗಳನ್ನು ಒದಗಿಸುತ್ತವೆ. ಸಂಮಿಶ್ರಣದ ಜೀವಸತ್ವ 
ಗಳನ್ನು ಮೆಲುಕುಚೀಲದ ಜೀವಾಣುಗಳು ಅಗತ್ಯ ಪ್ರಮಾಣದಲ್ಲಿ ಸಂಯೋಜನೆ ಮಾಡು 
ವುದರಿಂದ ಆಹಾರದಲ್ಲಿ ಪತ್ಯೇಕವಾಗಿ ಜೀವಸತ್ವಗಳನ್ನು ಸೇರಿಸುವ ಅಗತ್ಯ ಬರುವು 
ದಿಲ್ಲ. ಸಾಮಾನ್ಯ ಕಾರ್ಯನಿರ್ವಹಣೆಗೆ ಅಗತ್ಯವಾದ ಅಮೈನೋ ಆಮ್ಲಗಳನ್ನೂಸಹ 
ಈ ಜೀವಾಣುಗಳು. ಒದಗಿಸುತ್ತವೆ. ಹೀಗೆ ಮೆಲಕು ಪ್ರಾಣಿಗಳಿಗೆ ಕೊಡುವ ಸಸಾರ 
ಜನಕದ ಗುಣಾಂಶ (ಅಮೈನೋ ಆಮ್ಲದ ಬಗೆ ಮತ್ತು ಪರಿಮಾಣ) ಕೋಳಿ ಮತ್ತು 
ಬಾತುಗಳಿಗೆ ಆಹಾರದಷ್ಟೇನೂ ಮುಖ್ಯ ವಿಷಯವಲ್ಲ. ಅನುಕೂಲಕರ ಪರಿಸ್ಥಿತಿಯಲ್ಲಿ 
ಅಗತ್ಯ ಸಸಾರಜನಕದ ಗಣನೀಯ ಪ್ರಮಾಣವು ಯೂರಿಯಾದಂತಹ ಪ್ರೋಟೀನು 
ಗಳಲ್ಲದ ಮೂಲಗಳಲ್ಲಿ ಸಾರಜನಕದ ಸೂಕ್ಷ್ಮಜೀವಾಣುವಿನಿಂದ ರೂಪಿಸಲ್ಪಡಬಹುದು. 


- ಜೀವಾಜುಗೆಳಿಗೆ - ಆಶ್ರಯ :: ಒದಗಿಸುವಲ್ಲಿ ಮೆಲುಕುಪ್ರಾಣಿಗಳಲ್ಲಿ : ಪರಸ್ಪರ 
ಸಹಾಯಕ ಚಟುವಟಿಕೆಗಳು ನಾರಿನ ಆಹಾರಗಳನ್ನು ಜೀರ್ಣಿಸಿ. ಅಗತ್ಯ . ಪೌಷ್ಟಿಕಾಂಶ 
ಗಳನ್ನು ಉತ್ಪಾದಿಸುತ್ತವೆ ಮತ್ತು ವಾಸ್ತವವಾಗಿ, ಅತಿಥೇಯನಿಂದ ಅವೇ ಜೀರ್ಣ 


ಹೈನುದನಗಳಿಗೆ ಆಹಾರ ಕೊಡುವಿಕೆ 65 


ವೆ. ಇದು ಕುತೂಹಲಕಾರಿ ಲಕ್ಷಣವಷ್ಟೇ ಅಲ್ಲದೆ. ನಮ್ಮ ಆಹಾರ ಆರ್ಥಿಕತೆ 
ತೃಂತ ಮುಖ್ಯವೂ ಆಗಿದೆ. 


ದನಗಳ ಪೌಷ್ಟಿಕ ಅಗತ್ಯಗಳು 


ವಾಗು 


ತ್ತಃ 
ಯಲ್ಲಿ ಅತ್ಯಂ 


ಶಕ್ತಿ : ಲಸ ಮಾಡಲು ಸಾಮರ್ಥ್ಯ ಎಂದು ಅರ್ಥಕೊಡುವ ಶಕ್ತಿ ಎಲ್ಲ 
ಆಹಾರ ಪೂರೈಕೆ ಕಾರ್ಯಕ್ರವ:ಗಳಲ್ಲೂ ಪ್ರಥಮ ಅಂಶವಾಗಿದೆ. ಇದು ಹಸುಗಳ 


ಬೆಳವಣಿಗೆ, ಚೇ ಲನೆ ಮತ ತ ಹೈನುದನಗಳ ಹಾಲಿನ ಸ್ರವಣಕ್ಕೆ ha sul ಇದು 
ಬಹುತೇಕ ಹೈನುದನಗಳ "ಆಹಾರಗಳಲ್ಲಿ ಕಂಡುಬರುವ ಕೊರತೆಯ ಅಂಶ. 


ಪಶುಗಳ ಶಕ್ತಿಯ ಅಗತ್ಯ ಹಾಗೂ ಪಶು ಆಹಾರಗಳ ಆಂಶಗಳನ್ನು 
ಅನೇಕ ಪದ್ಧತಿಗಳಿವೆ. ಈ ದೇಶದಲ್ಲಿ ಸಾಮಾನ್ಯ ಬಳಕೆಯಲ್ಲಿರುವ ಪದ್ಧ ಶಿಗಳನ್ನು 
ಮಾತ್ರ ಇಲ್ಲಿ ಪರಿಗಣಿಸಲಾಗುತ್ತದೆ. 


ಒಟ್ಟು ಪಾಚಕ ಷೋಷಕಾಂಶಗಳು (ಏ ಡಿ ಎನ್‌): ಒಟ್ಟು ಜೀರ್ಣ 
ಕಾರಿ ಪೌಷ್ಟಿಕಾಂಶಗಳನ್ನು ಪ್ರಾಣಿಯ ಅಗತ್ಯಗಳಿಗೆ ಸಂಬಂಧಿಸಿದಂತೆ ಹೇಳುವಾಗ ; 
ದಿನಕ್ಕೆ ಇಷ್ಟು ಪೌಂಡು ಎಂದು ತಿಳಿಸಲಾಗಿದೆ. ಒಂದು ನಿರ್ದಿಷ್ಟ ಪಶುಆಹಾರದಲ್ಲಿರುವ 
ಪ್ರಮಾಣಕ್ಕೆ ಸಂಬಂಧಿಸಿದಂತೆ ಹೇಳುವಾಗ ಶೇಕಡಾ ಅಥವಾ ನೂರು ಪೌಂಡುಗಳಿಗೆ 
ಇಷ್ಟು ಪೌಂಡುಗಳೆಂದು ತಿಳಿಸಲಾಗಿದೆ. ಒಂದು ಪಶುಆಹಾರದ ಒಟ್ಟು ಟಿ ಡಿ ಎನ್‌ 
ಎಷ್ಟು ಇದೆ ಎಂಬುದನ್ನು ನಿರ್ಧರಿಸುವುದು ಗೊತ್ತಾದ ಪ್ರಮಾಣಗಳ ಬಳಕೆಯಾಗುವ 
ಜೀರ್ಣಶಕ್ತಿ ಪ್ರಯೋಗಗಳಲ್ಲಿ ಮತ್ತು ಪಶುಆಹಾರ ಹಾಗೂ ಸಗಣಿಯ ಪೆ ಪೌಷ್ಟಿ ಕಾಂಶ 
ಸಂಯೋಜನೆ, ಹಾಗೆಯೇ ಆಹಾರದಿಂದ ಉತ್ಪತ್ತಿಯಾಗುವ ಸಗಣಿಯ ಪ್ರಮಾಣ, 
ಇವುಗಳು ತಿಳಿದಿದ್ದರೆ ಮಾತ್ರ ಸಾಧ್ಯ. ಪಶು ಆಹಾರ ಒಟ್ಟು ಜೀರ್ಣಕಾಲ (ಟಿಡಿಎನ್‌) 
ವನ್ನು ಲೆಕ್ಕಹಾಕುವ ಸೂತ್ರಹೀಗಿದೆ. 





ಡಿಪಿ ಡಿಸಿಎಫ್‌ - ಡಿಎನ್‌ ಎಫ್‌ ಇ... (ಡಿನಿಫ್‌೫2. 22), 100 


ಶೇಕಡಾ ಟಿಡಿಎನ್‌ -( 
100 ಪೌಂಡು ಪಕುಆಹಾರ 


ಈ ಸೂತ್ರದಲ್ಲಿ ಡಿ.ಪಿ ಎಂದರೆ, ಜೀರ್ಣವಾಗುವ ಸಸಾರಜನಕ. ಡಿಸಿಎಫ್‌ - 
ಜೀರ್ಣವಾಗುವ ಒರಟುಹುಲ್ಲು. ಡಿ.ಎನ್‌.ಎಫ್‌.ಇ. - ಜೀರ್ಣವಾಗುವ ನೈಟ್ರೋಜನ್‌ 
ಫ್ರೀಸಾರ ಮತ್ತು ಡಿ.ಎಫ್‌ - ಜೀರ್ಣವಾಗುವ ಕೊಬ್ಬು. 


ಎಲ್ಲ ಪ್ರಾಣಿ ಆಹಾರದ ಅಗತ್ಯ ಪೌಷ್ಟಿಕಾಂಶವಾದ ಸಸಾರಜನಕದ ಬಗ್ಗೆ 
ಮುಂದಿನ ವಿಭಾಗದಲ್ಲಿ ಚರ್ಚಸಲಾಗಿದೆ, ಒರಟುಹುಲ್ಲು ಮತ್ತು ನೈಟ್ರೊಜನ್‌ ಫ್ರೀ 
ಸಾರಗಳ: ಪಶುಆಹಾರದ ಪಿಷ್ಟ ಪದಾರ್ಥದ ಎರಡು ಅಂಶಗಳನ್ನು ಪ್ರತಿನಿಧಿಸುತ್ತವೆ. 


66 ಅಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಕೊಬ್ಬು ಈಥರ್‌ದಲ್ಲಿ ಕರಗಬಲ್ಲ ಆಹಾರ ಪದಾರ್ಥವನ್ನು ಪ್ರತಿನಿಧಿಸುತ್ತದೆ ಮತ್ತು 
2.25ರಷ್ಟು ಹೆಚ್ಚಾಗುತ್ತದೆ. ಏಕೆಂದರೆ, ಸೂತ್ರದಲ್ಲಿ ಬಳಸಿರುವ ಪೌಷ್ಟಿಕಾಂಶಗಳಲ್ಲಿ 
ರುವಂತೆ ಒಂದು ಗೊತ್ತಾದ ತೂಕದ ಕೊಬ್ಬಿನಲ್ಲಿ 2.25ರಷ್ಟು ಹೆಚ್ಚು ಶಕ್ತಿ ಇರುತ್ತದೆ. 
ಜೀರ್ಣವಾದ ಮೇಲಿನ ಪ್ರತಿಯೊಂದು ಪೌಷ್ಟಿಕಾಂಶದ ಪ್ರಮಾಣವನ್ನು ಪಶುಆಹಾರ 
ದಿಂದ ಉತ್ಪನ್ನವಾದ ಸಗಣಿಯಲ್ಲಿರುವ ಪ್ರಮಾಣವನ್ನು ಕಳೆಯುವುದರಿಂದ ನಿರ್ಧರಿಸ 


ಒಂದು ಪಶುಆಹಾರದ ಒಟ್ಟು ಜೀರ್ಣಕಾರಿ ಟಿಡಿಎನ್‌ ಮೌಲ್ಯವನ್ನು ನಿರ್ಧರಿಸು 
ವಲ್ಲಿ ಒಳಗೊಂಡಿರುವ ಕೆಲವು ಲೆಕ್ಕಾಚಾರಗಳ ಒಂದು ಉದಾಹರಣೆಯನ್ನು ಕೆಳಗೆ 
ಕೊಟ್ಟಿದೆ: 

ಮಾಂಸಕ್ಕಾಗಿ ಬೆಳೆಸಿದ ಅನೇಕ ರಾಸುಗಳು ದಿನಕ್ಕೆ 10 ಪೌಂಡುಗಳಷ್ಟು ಕುದುರೆ 
ಮಸಾಲಿ ತಿನ್ನುತ್ತವೆ ಮತ್ತು ಸರಾಸರಿ 25 ಪೌಂಡುಗೆಳಷ್ಟು ಸಗಣಿ ಹಾಗೂ ಗಂಜಲ 
ವನ್ನು ಹೊರಹಾಕುತ್ತವೆ. 





ಹುಲ್ಲಿನ ಸಗಣಿ ಜೀರ್ಣವಾದ 
ಸಂಯೋಜನೆ ಸಂಯೋಜನೆ ಪ್ರಮಾಣ ಬಭಡಿಎನ್‌ 


(%) (ಪೌಂ) (%) (ಪೌಂ) (ಪೌಂ) (ಪೌಂ) 


ಸೀರು 0 10 850 21.25 4 ಗ 
ಸಸಾಕಜನಕೆ 15 1,5 2.0 0.50 1.00 1.00 
ಒರಟು ಹುಲ್ಲು 30 3.0 5.3 1.25 1.75 1.75 
ಈಥರ್‌ ಸಾರ 2 02 004 010 0.02.2) 22 
ಬೂದಿ 7 0,7 2.0 0.50 0.20 0.20 
ಎನ್‌.ಎಫ್‌.ಇ 36 . 36 56 140 2೫ 2.20 

10.0 25.00 ; 5.37 





ಕುದುಕೆಮುಸಾಕೆ ಮಾಡರಿಯ ಟಡಿಎನ್‌ ತೇಕಹಾಂಶ ಎ (537) x100 = 537 


ಜಾನುವಾರಿನ ಇಡೀ ಆಹಾರವಾಗಲು ಯೋಗ್ಯವಲ್ಲದ ಸಾರ ಮತ್ತು ಪಶು 
ಆಹಾರಗಳ ಟಿಡಿಎನ್‌ ಮೌಲ್ಯಗಳನ್ನು ಗೊತ್ತಾದ ಟಿಡಿಎನ್‌ ಅಂಶದ ಮೇವಿ 


ನೊಂದಿಗೆ ಅವುಗಳನ್ನು ಒಟ್ಟಾಗಿ ಕೊಟ್ಟು ವ್ಯವಕಲನದ ಕ್ರಮದಲ್ಲಿ ಅಧ್ಯಯನದಲ್ಲಿರುವ : 
ಸಾರಕ್ಕೆ ಒಂದು ಮೌಲ್ಯವನ್ನು ಲೆಕ್ಕಹಾಕುವ ಮೂಲಕ ನಿರ್ಧರಿಸುತ್ತಾರೆ. 


ಹೈಸುದನಗಳಿಗೆ ಆಹಾರ ಕೊಡುವಿಕೆ 67 


ನಿರ್ದಿಷ್ಟವಾದ ಒಂದು ಕಾರ್ಯ ಅಥವಾ ತಳಿಗೆ ಟಿಡಿಎನ್‌ ಅಗತ್ಯತೆಯನ. 
ಗೊತ್ತಾದ ಟಿಡಿಎನ್‌ ಅಂಶದ ಆಹಾರ ಪದಾರ್ಥವನ್ನು ಕೊಟ್ಟು ಜಿ ೇವನಾವಶ್ಯಕ ಮತ್ತು 
ಉತ್ಪಾದನೆಯ ರೂಪದಲ್ಲಿ ಪ್ರತಿಕ್ರಿಯೆಯನ್ನು ಅಳೆಯುವ ಮೂಲಕ ನಿರ್ಧರಿಸಲಾಗು 
ತ್ತದೆ. 


ಜೀರ್ಣಕಾರಿ ಶಕ್ತಿ ಜನಕ (ಡೈಜೆಸ್ಟಬಲ್‌ ಎನೆರ್ಜಿ-ಡಿಇ) : ಇದನ್ನು 
ಟಿಡಿಎನ್‌ ನಂತೆಯೇ ಆದರೆ ಒಂದು ರೀತಿಯ ಸರಳ ಕ್ರಮದಲ್ಲಿ ನಿರ್ಧರಿಸಲಾಗುತ್ತದೆ. 
ಉರಿಗಾವಿನ ಶಾಖವನ್ನು ಅಳೆಯಲು ರೂಪಿಸಿರುವ ಬಾಂಬ್‌ ಕ್ಯಾಲೊರಿ ಮೀಟರ್‌ ' 
ಎಂದು ಕ. ಡುವ ಒಂದು ಸಾಧನದಲ್ಲಿ ಆಹಾರವನ್ನು ಸುಡುವ ಮೂಲಕ ಅದರ 
ಒಟ್ಟು ಶಕ್ತಿಯ ಪ್ರಮಾಣವನ್ನು ಅಳೆಯಲಾಗುತ್ತದೆ. ಸಗಣಿಯ ಸಾಮರ್ಥ್ಯವನ್ನೂ 
ಅದೇ ರೀತಿ ಇರ್ಧರಿಸಲಗುತ್ತದೆ. ಪ್ರಾಣಿಯ ದೇಹದಲ್ಲಿ ಅದೃಶ್ಯವಾಗುವ, ಸಗಣಿ 
ಯಲ್ಲಿ ಹೊರಬರದಿರುವ, ಶಕ್ತಿಯನ್ನೇ ಜೀರ್ಣಕಾರಿ ಶಕ್ತಿ ಎಂದು ಕರೆಯುವುದು. 


A 


ಜೀರ್ಣಕಾರಿ ಶಕ್ತಿಯನ್ನು ಕ್ಯಾಲೊರಿಗಳು ಅಥವಾ ಉಷ್ಣಾಂಕ (ಥರ್ಮ್ಸ್‌ ೯) ಎಂದರಿ 
ಕರೆಯಲಾಗಿದೆ. ಈ ಪದ್ದ ತಿಯಲ್ಲಿ ಶಕ್ತಿಜನಕದ ಅಳತೆಯ. ಮೂಲ ಘಟಕವೆಂದರೆ 
ಸಣ್ಣ ಕ್ಯಾಲೊರಿ. ಅಂದರೆ" ಒಂದು ಗ್ರಾಮ್‌ ನೀರಿನ ಶಾಖವನ್ನು 3.5 ಸೆಗ್ರೆನಿಂದ 
4.5೨ ಸಗ ವರೆಗೆ ಏರಿಸಲು ಸಾಕಾಗುವಷ್ಟು € ಅಕ್ಷರದ ರೂಪದಲ್ಲಿ ಕರೆಯುವ ದೊಡ್ಡ 
ಕ್ಯಾಲೊರಿ ಸಾಮಾನ್ಯವಾಗಿ ಮಾನವನ ಪೌಷ್ಟಿಕಾಹಾರದ ಶಕ್ತಿಜನಕದ ಅಗತ್ಯಗಳನ್ನು 
ಹೇಳುವಾಗ ಬಳಸುವ ಘಟಕ. ಅದು 1000 ಸಣ್ಣ ಕ್ಯಾಲೊರಿಗಳನ್ನು ಪ್ರತಿನಿಧಿಸೂ 
ತ್ತದೆ. ಒಂದು ಉಷ್ಣಾಂಕ ಎಂದರೆ 1000 ದೊಡ್ಡ ಕ್ಯಾಲೊರಿಗಳು ಅಥವಾ 


1,000,000 ಸಣ್ಣ ಕ್ಯಾಲೊರಿಗಳು. 


ಜೀರ್ಣಕಾರಿ. ಶಕ್ತಿಯಿಂದ ಆಹಾರಗಳ ಮೌಲ್ಯಮಾಪನ ಪದ್ಧತಿ ಅಮೆರಿಕ 
ಸಂಯುಕ್ತ ಸಂಸ್ಥಾನಗಳಲ್ಲಿ ಹಿಂದೆ ಪರಿಮಿತವಾಗಿದ್ದುದು ಕಂಡುಬರುತ್ತ ಡೆ ಕ್ಯಾಲೋರಿ 
ಗಳನ್ನು ನೇರವಾಗಿ ನಿರ್ಧರಿಸಬಹುದಾದ್ದರಿಂದ ಮತ್ತು ಅಗತ್ಯ ಸಲಕರಣೆಗಳು ಧಾರಾಳ 
ವಾಗಿ ದೊರಕುವ ಅವಕಾಶವಿರುವುದರಿಂದ ಈ ಪದ್ಧತಿ ಬಹುಶಃ ಮುಂದೆ ಹೆಚ್ಚು 
ಬೆಳಕಿಗೆ ಬರಬಹುದು. 

ಜೀವಸ್ತು ಕರಿಸಬಲ್ಲ ಶಕ್ತಿ (ಮೆಟಜೊಲಿಜೆಬಲ್‌ ಎನರ್ಜಿ-ಎಮ್‌ ಇ) : 
ದೊಡ್ಡ ಪ್ರಾಣಿಗಳಿಗೆ ಆಹಾರ ಕೊಡುವ ಬಗ್ಗೆ ಹೇಳುವಾಗ ಈ ಪದವನ್ನು 
ಯಾವಾಗಲೂ ಬಳಸುವುದಿಲ್ಲ. ಆದರೆ, ಅದು ತಿಳಿದಿರಬೇಕೆಂಬ ದೃಷ್ಟಿಯಿಂಡ 
ಆಗಿಂದಾಗ ಬಳಸಲಾಗಿದೆ. ಇದು ಆಹಾರದ ಒಟ್ಟು ಶಕ್ತಿಯಿಂದ ಸಗಣಿ, ಮೂತ್ರ 
ಮತ್ತು ಉರಿಯಬಲ್ಲ ಅನಿಲಗಳು ಮೆಲುಕು ಪ್ರಾಣಿಗಳಲ್ಲಿ ಹೆಚ್ಚಾರಿ ಇದು ಜೌಗು ಗಾಳಿ 
(ಮಿಥೇನ್‌) ಮೂಲಕ ಆಗುವ ಶಕ್ತಿ ನಷ್ಟಗಳ ಕಳೆತವನ್ನು ಅವಲಂಬಿಸಿದೆ. 


68 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಉತ್ಪಾದನಾ ಉದ್ದೇಶಗಳಿಗೆ ಒದಗದ ಶಕ್ತಿಯನ್ನು ಒಟ್ಟು ಜೀರ್ಣವಾಗುವ ಪೌಷ್ಟಿಕಾಂಶ 
ಗಳು ಅಥವಾ ಜೀರ್ಣವಾಗುವ ಶಕ್ತಿಗಳಿಂದ ಹೆಚ್ಚಾಗಿ ಈ ಪದ್ಧತಿಯಲ್ಲೇ ಲೆಕ್ಕ 
ಹಾಕಲಾಗುತ್ತದೆ. ಕ 


ನಿವ್ವಳ ಶಕ್ತಿ (ನೆಟ್‌ ಎನೆರ್ಜಿ-ಎನ್‌ ಇ : ದೇಶದಲ್ಲಿ ಬಳಕೆಯಲ್ಲಿರುವ 
ವಾಸ್ತವ ಆಹಾರ ಪೂರೈಕೆಯ ಮೌಲ್ಯ ಅಥವಾ ಪೌಷ್ಟಿಕ ಅಗತ್ಯತೆಗಳನ್ನು ವ್ಯಕ್ತ 
ಪಡಿಸುವ ಒಂದು ಪದ್ಧತಿಯಾಗಿ ಇದು ಬಳಸಲ್ಪಡದೆ, ಕೆಲವು ಸಂದರ್ಭದಲ್ಲಿ ಹಾಗೆ 
ಬಳಸುವ ಪದ್ಧ ತಿಗೆ ಆಧಾರವಾಗಿದೆ. ಇದು ಶಕ್ತಿ ಅಗತ್ಯತೆ ಅಥವಾ ಆಹಾರ ಮೌಲ್ಯ 
ಗಳನ್ನು ತಿಳಿಸುವ ಒಂದು ಅತ್ಯಂತ ನಿರ್ದಿಷ್ಟ ಶಾಖ ಹೆಚ್ಚಳಗಳಲ್ಲಿಯೂ ಶಕ್ತಿ ವಿಸರ್ಜನೆ 
ಅಥವಾ ಜೀರ್ಣಕಾರ್ಯ ಹಾಗೂ ರಕ್ತಗತವಾಗುವಿಕೆ (ಅಂದರೆ ಪ್ರಾಣಿಯ ದೇಹದಿಂದ 
ಹೊರಹೊರಟ ಶಾಖ) ಗಳನ್ನು ನಿರ್ಧರಿಸಬಹುದು. ಈ ನಿವ್ವಳ ಶಕ್ತಿಯನ್ನು 
ನಿರ್ಧರಿಸಬಹುದು. ಈ ನಿವ್ವಳ ಶಕ್ತಿಯನ್ನು ನಿರ್ಧರಿಸುವುದು ಬಹಳ ವೆಚ್ಚದ ಮತ್ತು 
ಕ್ಲಿಷ್ಟ ಕ್ರಮ. ಆಹಾರಗಳಿಗೆ ಸಂಬಂಧಿಸಿದಂತೆ ಅದರ ಬಗ್ಗೆ ಪರಿಮಿಶ ಮಾಹಿತಿ ಮಾತ್ರ 
ದೊರೆಯುತ್ತದೆ. ಏನೇ ಇದ್ದರೂ. ಸದ್ಯಕ್ಕೆ ಅದೇ ಅತ್ಯಂತ ನಿರ್ದಿಷ್ಟ ಮಾಪನ 
ವಾದ್ದರಿಂದ ಆದರ ಬಗ್ಗೆ ಇನ್ನೂ ಹೆಚ್ಚಿನ ಉಪಯುಕ್ತ ಮಾಹಿತಿಯ ಅಗತ್ಯವಿದೆ. 
ನಿವ್ವಳ ಶಕ್ತಿಯ ಮೌಲ್ಯಗಳನ್ನು ನಿರ್ಧರಿಸುವ ಬಗ್ಗೆ ಗಮನಾರ್ಹ ಕ್ರಿಯಾತ್ಮಕ 
ಸಂಶೋಧನೆಗಳು ಈಗ ನಡೆಯುತ್ತವೆ. 


ಅಂದಾಜು ನಿವ್ವಳ ಶಕ್ತಿ (ಎಸ್ಬಿನೇಟಿಡ್‌ ನೆಟ್‌ ಎನರ್ಜಿ - ಇ 
ಎನ*ಇ) : ಮಾರಿಸನ್‌ ಕಂಡುಹಿಡಿಯುವ ಅಂದಾಜು ನಿವ್ವಳ ಶಕ್ತಿಯ (ಇಎನ್‌ಇ) 
ಪ್ರಮಾಣಗಳನ್ನು ಪ್ರಾಣಿಗಳ ಶಕ್ತಿ ಅಗತ್ಯಗಳು ಹಾಗೂ ಆಹಾರಗಳ ಕೊಡುಗೆಗಳನ್ನು 
ತಿಳಿಸುವಾಗ ಬಳಸಲಾಗುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಇದನ್ನು ನಿರ್ಧರಿಸುವ 
ಕ್ರಮವೆಂದರೆ, ಅಧ್ಯಯನದಲ್ಲಿರುವ ಆಹಾರದ ಉತ್ಪಾದನಾ ಮೌಲ್ಯವನ್ನು ಸೂಕ್ತವಾದ 
ನಿಷ್ಕೃಷ್ಟ ನಿವ್ವಳ ಶಕ್ತಿಯ ಮೌಲ್ಯ ದೊರೆಯುವಂತಹ ಕಾಳು ಅಥವಾ ಇತರ ಆಹಾರ 
ಗಳೊಂದಿಗೆ ಎಚ್ಚರಿಕೆಯಿಂದ ಹೋಲಿಸುವುದು. ಇದಕ್ಕೆ ವಾಸ್ತವ ಆಹಾರ ಪ್ರಯೋಗ 
ವನ್ನು ಬಳಸಿಕೊಳ್ಳಬೇಕು. ಈಗ ವಿಚಾರ ಮಾಡಲಾಗುತ್ತಿರುವ ಆಹಾರದ 
ಅಂದಾಜು ನಿವ್ವಳ ಶಕ್ತಿಯ ಪ್ರಮಾಣವನ್ನು ಗೊತ್ತಾದ ಶಕ್ತಿಯ ಪ್ರಮಾಣದ 
ಆಹಾರದಿಂದಾಗುವ ಉತ್ಪಾದಾನೆಯೊಂದಿಗೆ ಅದರ ಉತ್ಪಾದನೆಯನ್ನು ಹೋಲಿಸುವ 
ಮೂಲಕ ಲೆಕ್ಕ ಹಾಕಲಾಗಿದೆ. ೬ 

ಅನೇಕ ಸಂದರ್ಭಗಳಲ್ಲಿ ಆಹಾರ ಪ್ರಮಾಣವನ್ನು ನೆಲೆಗೊಳಿಸುವಲ್ಲಿ ಅಂದಾಜು 
ನಿವ್ವಳ ಶಕ್ತಿಯನ್ನು ಬಳಸಲಾಗಿದೆ. ಯು. ಎಸ್‌. ಡಿ. ಎ. ಅವರಿಂದ ರೂಪಿಸ್ಟಟ್ಟ 
ಎಲೆಕ್ಟ್ರಾನಿಕ್‌ ಪದ್ಧತಿಯಿಂದ ಪರಿಷ್ಕರಿಸಲ್ಪಟ್ಟ ಹೈನು ಮಂದೆ ಸುಧಾರಣಾ ದಾಖಲೆಗಳ 


ಹೈ ನುದನಗಳಿಗೆ ಆಹಾರ ಕೊಡುಪಿಕೆ 69 


ಆಹಾರ ಪೂರೈಕೆ ಕಾರ್ಯಕ್ರಮದ ಮೌಲ್ಯಮಾಪನಕ್ಕೂ ' ಈ ಪದ್ಧತಿಯನ್ನೇ ಬಳಸ 
ಲಾಗಿದೆ. ಇದನ್ನು ಹೆಚ್ಚು ವಿವರವಾಗಿ ಆರನೆಯ ಅಧ್ಯಾಯದಲ್ಲಿ ಚರ್ಚಿಸಲಾಗಿದೆ. 


ಪಶುಗಳ ಮೇವಿನ ಅಗತ್ಯ ಹಾಗೂ ಮೇವಿನ ಶಕ್ತಿಯ ಅಂಶಗಳು ಒಂದೇ 
ಬಗೆಯ ಘಟಕದಲ್ಲಿದ್ದರೆ ಪಶುಗಳ ತೃಪ್ತಿಕರ ಮೇವು ಅಭಿವೃದ್ಧಿಯ ಶಕ್ತಿಯ ಮೌಲ್ಯ 
ಮಾಪನದಲ್ಲಿ ಈ ಒಂದೊಂದು ಕ್ರಮವನ್ನು ಬಳಸಬಹುದು. ಅಂದಾಜು ನಿವ್ವಳ 
ಶಕ್ತಿಯ (ಇಎನ್‌ಇ) ಒಂದು ಅನುಕೂಲಕರ ಅಂಶವೆಂದರೆ, ತೀಕ್ಷಾಹಾರ ಮತ್ತು 
ಪಶು ಆಹಾರದ ಮೌಲ್ಯವನ್ನು ಹೋಲಿಸಿ ಲಾಭದಾಯಕ ಮೇವು ನೀಡಿಕೆಯ ನಿರ್ದಿಷ್ಟ 
ನಿರ್ಣಯಕ್ಕೆ ಬರುವಲ್ಲಿ ನಿಖರತೆಗೆ ಬರುವುದು. ಪಶು ಆಹಾರದ ಒಟ್ಟು ಜೀರ್ಣಕಾರಿ 
ಪೌಷ್ಟಿಕಾಂಶ (ಟಿಡಿಎನ್‌) ಮತ್ತು ಸಂಬಂಧಪಟ್ಟ ಕ್ರಮಗಳ ಅನನುಕೂಲವೆಂದರೆ, 
ತೀಕ್ಷಾಹಾರಕ್ಕಿಂತ ಪಶು ಆಹಾರದ ಮೌಲ್ಯ ಹೆಚ್ಚಾಗುವುದು. ಜೀರ್ಣ ಮತ್ತು 
ರಕ್ತಗತವಾಗುವ ಕ್ರಿಯೆಯಲ್ಲಿ ತೀಕ್ಷಾಹಾರಕ್ಕಿಂತ ಪಶು ಆಹಾರದ ಹೆಚ್ಚು ವ್ಯಯ 
ವಾಗುವುದೇ ಇದಕ್ಕೆ ಕಾರಣ. ಕ 


ಅಮೇರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ಹೈನುದನಗಳು ಮತ್ತು ಇತರ ಪ್ರಾಣಿಗಳಿಗೆ 
ಬೇಕಾದ ಪೌಷ್ಟಿಕಾಂಶಗಳನ್ನೊಳಗೊಂಡ ಮೇವಿನ ಪಟ್ಟಿಯಲ್ಲಿ ಒಂದಕ್ಕಿಂತ ಹೆಚ್ಚಿನ 
ಬಗೆಯಲ್ಲಿ ಶಕ್ತಿಯ ಅವಕಾಶವನ್ನು ಸಾಧಾರಣವಾಗಿ ಸೂಚಿಸುತ್ತದೆ. ವಿವಿಧ ತೂಕದ 
ಹೈನುದನಗಳಿಗೆ ಬೇಕಾಗುವ ಪಶು ಆಹಾರದ ಒಟ್ಟು ಜೀರ್ಣಕಾರಿ ಪೌಷ್ಟಿಕಾಂಶ 
(ಟಿಡಿಎನ್‌) ಹಾಗೂ ಜೀರ್ಣಕಾರಿ ಶಕ್ತಿಜನಕ (ಡಿಇ) ಗಳ ಬಗ್ಗೆ ಕೋಷ್ಟಕ 3.1 
ರಲ್ಲಿ ಮಾಹಿತಿಯನ್ನು . ಕೊಟ್ಟಿದೆ. ಅದೇ ರೀತಿ ಕರುಗಳು ಮತ್ತು ಕಡಸುಗಳ 
ಬಗ್ಗೆಯೂ ಮಾಹಿತಿಯನ್ನು ಅಧ್ಯಾಯ 6ರಲ್ಲಿ ಕೊಟ್ಟಿದೆ. 

ವಿವಿಧ ಪ್ರದೇಶಗಳಲ್ಲಿ ಪಶು ಆಹಾರಗಳಲ್ಲಿನ ಶಕ್ತಿಯ ಅಂಶದಲ್ಲಿ ಹಾಗೂ 
ಹಿಂಡುಗಳಲ್ಲಿ ವ್ಯತ್ಕಾಸವಿರುವುದರಿದ ಸಾಮಾನ್ಯವಾಗಿ ಅಪೇಕ್ಷಿಸಿರುವಂತೆ ಕೋಷ್ಟಕ 
3.1 ರಲ್ಲಿ ಕೊಟ್ಟಿರುವುದಕ್ಕಿಂತ ಶೇಕಡಾ 10-15 ಠಷ್ಟು ಹೆಚ್ಚಿನ ಶಕ್ತಿಯನ್ನು ಒದಗಿಸ 
ಬೇಕಾಗುತ್ತದೆ. 


ಅಗತ್ಯ ಶಕ್ತಿ: ಪ್ರಾಯಕ್ಕೆ ಬಂದ ರಾಸು1ಳ ತೂಕಕ್ಕನುಗುಣವಾಗಿ ಬೇಕಾದ 
ಶಕ್ತಿಯ ಮೊತ್ತವನ್ನು ಕೋಷ್ಟಕ 3.1 ರಲ್ಲಿ ಕೊಟ್ಟಿದೆ. ಹೈನ:ದನಗಳಿಗೆ ಆಹಾರ 
ನೀಡುವಲ್ಲಿ ನಿಕಟ ಸಂಬಂಧ ಹೊಂದಿರುವವರು ರಾಸುಗಳಿಗೆ ಬೇಕಾದ ಆಹಾರದ 
ಮೌಲ್ಯಮಾಪನ ಮಾಡುವಾಗ ಕೆಲವು ಪ್ರಾತಿನಿಧಿಕ ಮೌಲ್ಯಗಳನ್ನು ಗಮನದಲ್ಲಿಟ್ಟು 
ಕೊಳ್ಳುವುದು ಸೂಕ್ತ. ಕೋಷ್ಟಕ ತಿ.1 ರಲ್ಲಿ ಸೂಚಿಸಿರುವಂತೆ 1,000 ಪೌಂಡು 
ತೂಕದ ಒಂದು ಹಸುವಿಗೆ 7, ಪೌಂಡು ಪಶು ಆಹಾರದ ಒಟ್ಟು ಜೀರ್ಣಕಾರಿ 
ಪೌಖ್ಟಕಾಂಶ (ಟಿಡಿಎನ್‌) ಬೇಕಾಗುತ್ತದೆ. 1,200 ಪೌಂಡು ತೂಗುವ ಹಸುವಿಗೆ 


ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 
ಇ 


ke BR 


(0೧7೦ "ಡ) | 


ನಜ" 


ನ್‌ 





7) 








(0 | $80 ° z0 ss00 9800 — ಇಂಡ lave — 
10 | s 40 100 0900 800 - %06 Teg ಇ ದಾ 
('0 | $9°0 10 $600 0100 — ಜಂ ಗೆಳ, -- ತ್ಲ್‌ 
10: | 1910. 80 %00 ೫900 ೫೦೫೫೮೪೩ -- ಡ್‌ 
ಏಳೋ ಬಢೀಜ ,ಖಂಊ ೦% ೪%) pope ಜನಂ ಜೀನ, cae 
L 8 ("ZI 09 00 el 09 0`2 oz — 

(@ra 000೯ ¢ 200 2 crops) youre why 

z z vit 00 40 99] iz pe —. 0091 
|| || ..., 0611 06 080 16'। 61 ದಾ — 001 
ot 01 99 08 000 ₹೯ 91 ನ "110001 
8 8 1೪ 0L 090 ₹1 ೪! — ದ್‌್‌ 0001 
9 9 Ll 09 0೪0 $60 ₹| — — » 008 

yppfnor ye wen 

~~ ಹ 
ಆ ಚ ತ ಕ್ರಿ 1 ತ KR 92 ಕ es RI 
ಕ್ಷ vu ಸ ] 1 

ತ ತೆ ಡಕ ತಕ್ಷ ತಕ 3 8% ಈಖ] ತ್ಯೇ 
2 ಹ್ಗ 3 Ft 

ತ್ಡ 
ಜ್ಯಾ ಸಾ ರಾಸ, ಸಸಯ ಸ ಹು ಒಮ ಷ್ಟ 

ecappcea’ee ಐಲ ಳಂ ೪% ಓಂ ೫ೇಂ 





( 


(vos ಸಣಣ ಸೋಣ ಬೂ Ure Ten Ne 06 ಇ) 
cavroca hes sueap ue ಟಕಿಟನೀಣಿ ಭು: | ೯ ಜಗಾ 


7! 


ಹೈನುದನಗಳಿಗೆ ಆಹಾರ ಕೊಡುಪಿಳೆ 


‘PFU ap Fram ಉರ. ಟ್‌ ಹ ಗ "೩ 

೨೦೫ ಟೀಂ 002 ಇಚ ಜಲ 'p Fer hp ep (a cose "ಐಎ 'ಗಔಲಛೀಂಜಣಾ Fn ಜಂ "ಕ cae 
(ಟರಜಂಜ w hp ಟಿ “ಗೆ 1 ೩೬೮ Recess ರಿ ೪ಜ೬ಜುಣ-0 Ces V Sona Heccpeg ema Led (ಣಜ 
‘ಔನ aac ನತ Kune ox acd 
#0 Rcopan ಟೀ ಗೇ ೫೬೫೬-0೧ 
'ಟಣಭ ಆಜ ನಡಿ ಜನಂ ಜಾ VeRpAR 

Ung pofepcdeupae ‘wera Rp Nesey ಬೀಜ 


" `ಐ0%00 ೮೫ ಕ ಇ ಇಂ Ree 2ಬ 200 78 ೫೩, EY ‘pupa cepoppR icp ೫೫೦೮೧೭೬ 


capeopeon ಟ8/4ರೇಬರ ೮% Frcs ಬಂಡಿ ‘woo Aus Ce 


£ "Ge ಟೆ ೦೪೪೦೧ £ Sees ‘Recep ಏ೧೦೨ವ೫೦೪ ೫೮ "9 '(0|| '|ಐ)। 000"2) poop 18 Go %2 ೦ 
ತೆಟುಣ ೨೧೫ ಐಂಇ ಓ ನೀಲ ಊಂ puna ಗೌಣ pp ೧೫%ಂಜಂನ೩ುಟಂಣ pheucse Ree ೦೭೩3೪0೬ 


‘eh pann 
ಶೂಸಿಂಧ ಇ ಗರಭಟಲಆಜಂ೫ ಜಲ್‌ "ನಟನ a ೧ಬ "ane Teor ಛಾ "ಬಡಾ "೦ಉಂ%ಗೈ೦ಭ “aus 
ಖೀ ಔಂಭ ೀಐಗಾಜಟಐಇ ಓಖಟರಜಂಜ Taw ಗಿಟಗಜಣುಣ ಇ ಏ೦೮/ 2೮೪೦೦೬ ಥಿಟಿತಹಿಲುಣ ಧಡ PTT 
Esa ಫಸಳ ೫ರ/ಣಾಣ cacace Recs pon ಧಾ ಭಂಜ tay reap A Teor ಡೌ ree "ಹೂ ಧಡ 
“ea savpenotes ‘sents “eyes ‘we “ono ‘weep ಐಂಕಿಟಉಂಂುಗಿಗೊ £eoGuan cacacp 








ಈ a 


ನಾ 96 6| 61 819£ 181 091 0೯12 (3 ಕಾಕ್‌ ಜ್‌ 00¥z 
ಮ 08 9| 9| €11£ 96'। S| oz’ LT kr wk 0007 
ಜ್‌ ೪9 tl ₹! |'97 611 02'1 181 [44 ಹ್‌ ಬತ 009| 
ಘಾ 8% 0। 0। 802 £'0। 001 96 | 81 karl ಗ್‌ 0011 


೪೫೫೧೦೫ Avdve ಬಣಣ 


72 ಆಧುನಿಕ ಹೈನಾಗಾರ ದನೆಗಳ ನಿರ್ವಹಣೆ 


ಈ ಪ್ರಮಾಣ 8 ಪೌಂಡುಗಳು. 1.500 ಪೌಂಡು ತೂಗುವ ಹಸುವಿಗೆ 9.5 
ಪೌಂಡು ಬೇಕಾಗುತ್ತದೆ. ಪುಷ್ಟವಾಗಿ ಬೆಳೆಯದ ಬಡಕಲಾದ ಹಸುಗಳಿಗೆ ಸಾಮಾನ್ಯ 
ವಾಗಿ ಕೊಡುವುದಕ್ಕಿಂತ ಹೆಚ್ಚು ಆಹಾರ ಕೊಡುವುದು ಸೂಕ್ತ. ಮೊದಲನೆಯ 
ಮತ್ತು ಎರಡನೆಯ ಕರು ಹಾಕಿದ ಹಸುಗಳ ಬೆಳವಣಿಗೆಗೆ ಸಾಧ್ಯವಾಗುವಂತೆ ಸಾಕಷ್ಟು 
ಆಹಾರ ನೀಡಬೇಕು ಆಥವಾ ಕೋಷ್ಟಕ 3.1 ರಲ್ಲಿ ಸೂಚಿಸಿರುವುದರ ಜೊತೆಗೆ ಪ್ರತಿದಿನ 
4 ಪೌಂಡುಗಳಷ್ಟು ಪಶು ಆಹಾರದ ಒಟ್ಟು ಜೀರ್ಣಕಾರಿ ಅಂಶಗಳನ್ನು ಸೇರಿಸಬೇಕು. 
ಬಯಲಿನಲ್ಲಿ ಮೇಯಲುಬಿಟ್ಟ ಹಸುಗಳಿಗೆ ಅವುಗಳ ಹೆಚ್ಚಿನ ಚಟುವಟಿಕೆಗಳಿಗಾಗಿ 
ಶೇಕಡಾ 40ರಷ್ಟು ಅಧಿಕ ಶಕ್ತಿ ಬೇಕಾಗುತ್ತದೆ. 

ಕರೆಯುವ ಹಸುಗಳಿಗೆ ಪೌಸ್ಟಿಕ ಆಹಾರ: ಕರೆಯುವ ಹಸುಗಳ 
ಪೌಷ್ಟಿಕ ಆಹಾರದ ಬಹುಪಾಲು ಹಾಲಿನ ಉತ್ಪಾದನೆಗೆ ಹೋಗುತ್ತದೆ. ಪ್ರತಿ ಪೌಂಡು 
ಹಾಲಿನ ಉತ್ಪಾದನೆಗೆ ಬೇಕಾದ ಶಕ್ತಿಯ ಅಂಶವನ್ನು ಕೋಷ್ಟಕ 3.1 ರಲ್ಲಿ ಕೊಟ್ಟಿದೆ. 
ಅಧಿಕ ಕೊಬ್ಬಿನ ಅಂಶವನ್ನೊಳಗೊಂಡ ಹಾಲಿನ ಉತ್ಪಾದನೆಗೆ ಸುಮಾರು ಶೇಕಡಾ 4.5 
ರಷ್ಟು ಕೊಬ್ಬಿನ ಅಂಶವನ್ನೊಳಗೊಂಡ ಒಂದು ಪೌಂಡ್‌ ಹಾಲಿನ ಉತ್ಪಾದನೆಗೆ 
ಸುಮಾರು ಶೇಕಡಾ 15ರಷ್ಟು ಹೆಚ್ಚಿನ ಶಕ್ತಿ ಒದಗಿಸಬೇಕು. ಕರೆಯುವ ಹಸುಗಳಿಗೆ 
ಆಹಾರ ನೀಡಿಕೆಯ ಲೆಕ್ಕ ಹಾಕುವಾಗ ಶೇಕಡಾ 4.0 ಯಷ್ಟು ಕೊಬ್ಬನ್ನೊಳಗೊಂಡ 
ಪ್ರತಿ ಪೌಂಡ್‌ ಹಾಲಿನ ಉತ್ಪಾದನೆಗೆ 0.32 ಪೌಂಡಿನಷ್ಟು ಒಟ್ಟು ಜೀರ್ಣಕಾರಿ 
ಪೌಷ್ಟಿಕಾಂಶ ಕೊಡುವುದನ್ನು ಮರೆಯಬಾರದು. 

ಕರಾವಿನ ಪ್ರಾರಂಭದ ದಿನಗಳಲ್ಲಿ ಹಸುವಿಗೆ ಸಾಕಷ್ಟು ಪ್ರಮಾಣದ ಆಹಾರ 
ಒದಗಿಸುವುದರ ಕಡೆಗೆ ಗಮನವಿರಬೇಕು. ಅನೇಕ ಸಂದರ್ಭಗಳಲ್ಲಿ ಹೆಚ್ಚು ಕರೆಯುವ 
ಹಸುಗಳು ಅಗತ್ಯವಾದಷ್ಟು ಆಹಾರ ತೆಗೆದುಕೊಳ್ಳಲು ಶಕ್ತವಾಗಿರುವುದಿಲ್ಲ. ಆದ್ದರಿಂದ, 
ಕರೆಯುವ ಸಾಮಥ್ಯನ್ಯಕ್ಕೆ ತಕ್ಕಂತೆ ಹಸುಗಳಿಗೆ ತೀವ್ರ ಆಹಾರವನ್ನು ನೀಡಬೇಕು. 

' ಗಬ್ಬದ ಅವಧಿಯಲ್ಲಿ ಹೆಚ್ಚಿನ ಆಹಾರ : ಹಸುಗಳ ಗಬ್ಬದ ಅವಧಿ 
ಯಲ್ಲಿ ಬೇಕಾದ ಅಗತ್ಯ ಆಹಾರದ ಕಡೆಗೆ ಗಮನವಿರಬೇಕು. ಈ ಸಂದರ್ಭದಲ್ಲಿ 
ಬೇಕಾಗುವ ಒಟ್ಟು ಆಹಾರ ಹೆಚ್ಚೇನಲ್ಲ. ಆದರೂ ಹಸುವಿನ ಈ ಮುಖ್ಯ ಘಟ್ಟದಲ್ಲಿ 
ಸಾಕಷ್ಟು ಆಹಾರ ಪೂರೈಸಬೇಕು. ಗಬ್ಬದ ಕಡೆಯ 2-3 ತಿಂಗಳುಗಳಲ್ಲಿ ಕೋಷ್ಟಕ 
3.1 ರಲ್ಲಿ ಸೂಚಿಸಿರುವ ಆಹಾರವು ಹಸುವಿಗೆ ಬೇಕಾದ ಶಕ್ತಿಯನ್ನು ಒದಗಿಸುತ್ತದೆ. 
ದಷ್ಟಪುಷ್ಟವಾಗಿ ಬೆಳೆದ ಹಸುಗಳು ಸಾಮಾನ್ಯ ಹಸುಗಳಿಗಿಂತ ಕಡಮೆ ಆಹಾರವನ್ನು 
ಅಪೇಕ್ಷಿಸುತ್ತವೆ. ಬಡಕಲು ಹಸುಗಳಿಗೆ ಹೆಚ್ಚು ಆಹಾರ ನೀಡಬೇಕು. 
ಪ್ರೊಟೀನ್‌ 

ಪ್ರಾಣಿಯ ಬೆಳವಣಿಗೆಯಲ್ಲಿ ಅಂಗಸತ್ವರೆಚನೆಗೆ ಆ ಅಂಗಸತ್ವಗಳೆ ನಿರ್ವಹಣೆಗೆ, 
ಮತ್ತು ಹಾಲಿನಲ್ಲಿನ ಪ್ರೋಟೀನ್‌ಗಳ ಒಂದು ಮೂಲವಾಗಿ ಪ್ರೊಟೀನ್‌ ಸಂಯೋಗ 


ಹೈನುದನಗಳಿಗೆ ಅಹಾರ ಕೊಡುವಏಕೆ 73 


ವಾಗಬಲ್ಲ ಪಡಾರ್ಥಗಳು ಅಗತ್ಯ. ಸಾಮಾನ್ಯ ಕೆಲಸ ನಿರ್ವಹಿಸಲು ಪ್ರೊಟೀನ್‌ದ 
ಅಗತ್ಯವಿಲ್ಲ. ಹೆಚ್ಚುವರಿ ಪ್ರೊಟೀನ್‌ ಶಕ್ತಿ ಉತ್ಪಾದನೆಗಾಗಿ ದೇಹದಿಂದ ಸ:ಲಭವಾಗಿ 
ಜೀವದ್ರವ್ಯ ಪರಿಣಾಮವಾಗುತ್ತದೆ. ಇದನ್ನು ನೇರವಾಗಿ ಬಳಸಿಕೊಳ್ಳ ಬಹುದು. 
ಅಥವಾ ಕೊಬ್ಬಾಗಿ: ಸಂಗ್ರಹಿಸಿಟ್ಟುಕೊಳ್ಳಬಹುದು. ಈ ಕಾರಣದಿಂದ ಇತರ ಶಕ್ತಿ 
ಹಾರ ಮೂಲಗಳಿಗಿಂತ ಸುಲಭ ಬೆಳೆಗೆ ಸಿಗುವ ಸಂದರ್ಭಗಳಲ್ಲಿ ಪ್ರೊಟಿ:ನ್‌ನ್ನು ಹೆಚ್ಹಾಗಿ 

ಕೊಡುವುದು ಆತ ಜಂತ ಲಾಭದಾಯಕ. ಹೈನುದನಗಳು ಇತರ ಪೌಷ್ಟಿಕಾಂಶಗಳಿಗೆ 
ಸಂಬಂಧಿಸಿದಂತೆ ಒಳ್ಳೆಯ ಸಮತೋಲನ ಆಹಾರದಲ್ಲಿ ಸುಮಾರು ಕ್ಕಿ ರಷ್ಟು ಪ್ರಮಾಣನ 
ಪ್ರೊಟೀನ್‌ ಅಂಶವನ್ನು ಯೂರಿಯಾ ಅಥವಾ ಇತರ ಸಾರಜನಕ ಮೂಲಗಳಿಂದ 
ಬೆಳೆಸಿಕೊಳ್ಳಬಹುದು. 


ಪ್ರೊಟೀನ್‌ ಪ್ರಮಾಣ : : ಆಹಾರದಲ್ಲಿರುವ ಸಾರಜನಕವನ್ನು ಆಳೆಯುವ 
ರಾಸಾಯನಿಕ ವಿಶ್ಲೇಷಣೆಯಿಂದ ಪ್ರೊಟೀನ್‌ ಅಂಶವನ್ನು ನಿರ್ಧರಿಸಲಾಗುತ್ತದೆ. 
:ಸಾರಜನಕವು ನಿರ್ದಿಷ್ಟ ಪ್ರೊಟೀನ್‌ಗಳ ನಿರಂತರ ಶೇಕಾಡಂಂಶದಿಂದ ಉಂಟಾಗುವುದ 
ರಿಂದ, ಒಂದು ನಿರ್ದಿಷ್ಟ ಆಹಾರದಲ್ಲಿನ ಪ್ರೊಟೀನ್‌ ಪ್ರಮಾಣವನ್ನು ಈ ಮೌಲ್ಯದಿಂದ 
ಲೆಕ್ಕ ಹಾಕಲು ಸಾಧ್ಯವಿದೆ. ಸಾಮಾನ್ಯ ಆಹಾರ ಪದಾರ್ಥಗಳಲ್ಲಿ ಶೇಕಡಾ 16 ರಷ 
ಸಾರಜನಕವಿರುತ್ತದೆಂದು ಭಾವಿಸಲಾಗಿದೆ ಹೀಗೆ ಒಂದು ಆಹಾರದಲ್ಲಿನ ಸಾರಜ ನಕ 
ಶೇಕಡಾಂಶವನ್ನು 6.25ರಿಂದ ಗಣಿಸಿದಾಗ ಪ್ರೊಟೀನ್‌ ಶೇಕಡಾಂಶ ದೊರೆಯುತ್ತದೆ. 
ನಿಜವಾದ `ಪ್ರೊಟೀನ್‌ದಿಂದಲ್ಲದ ಇತರ ಸಾರಜನಕವನ್ನು ಸೇರಿಸಬಹ.ದಾದ್ದರಿಂದ. 
ಮೇಲ್ಕಂಡ ರೀತಿಯಲ್ಲಿ ಪಡೆದ ಪ್ರೊಟೀನ್‌ ಪ್ರಮಾಣವನ್ನು ಕ್ರೂಡ್‌ (ಒರಟು) 
ಪ್ರೊಟೀನ್‌ ಎಂದು ಕರೆಯಲಾಗಿದೆ. ಪಶು ಆಹಾರದ ಪಟ್ಟಿಯಲ್ಲಿ ತೋರಿಸಿರುವ 
ಮತ್ತು ಮೇವು ಎಂದು ಕರೆಯಲ್ಪಡುವ ಪ್ರೊಟೀನ್‌ ಅಂಶಗಳು ಒರಟು ಪ್ರೊಟರ್ಟಿನ್‌ಗಳೇ 
ಆಗಿವೆ. 

ಜಾನುವಾರುಗಳಿಗಾಗಿ ಮಾಡಲ್ಪಡುವ ಆಹಾರ ಶಿಫಾರಸುಗಳಲ್ಲಿ ಸಾಮಾನವಾಗಿ 
“ ಜೀರ್ಣಕಾರಿ ಪ್ರೊಟೀನ್‌” ಎಂದು ಕರೆಯಲಾಗುತ್ತದೆ. ಇದನ್ನು ನಿರ್ಧ ೯ರಿಸುವ 
ಕ್ರಮವನ್ನು “ಟಿಡಿಎನ್‌' ಬಗೆಗೆ ಚರ್ಚಿಸಿದಾಗ ತಿಳಿಸಲಾಗಿದೆ. ಕೋಷ್ಟಕ 3.2 
ರಂತಹ ಆಹಾರ ಸಂಯೋಜನೆಯ ಬಹುತೇಕ ಕೋಷ್ಟಕಗಳಲ್ಲಿ ಜೀರ್ಣಕಾರಿ ಹಾಗೂ 
ಒರಟು ಪ್ರೊಟೀಸ್‌ಗಳೂ ಸೇರಿವೆ: 


ಕರು ಮತ್ತು ಕಡಸುಗಳ ಬೆಳವಣಿಗೆಗೆ ಶಿಫಾರಸು ಮಾಡಲ್ಪಟ್ಟರುವ 
ಪ್ರೊಟೀನ್‌ ಪ್ರಮಾಣಗಳು : ವಾಸ್ತವವಾಗಿ ಮೆಲುಕು ಹಾಕದ ಎಳೆ ಕರುಗಳಿಗೆ 
ಸಂಬಂಧಿಸಿದಂತೆ, ಪ್ರೊಟೀನ್‌ನ 'ಗುಣ ಮತ್ತು ಪ್ರಮಾಣಗಳೆರಡನ್ನೂ ಪರಿಗಣಿಸ 
ಬೇಕಾಗುತ್ತದೆ. ನಾಲ್ಕು ಅಥವಾ ಆರು ವಾರಗಳ ನಂತರ ಅಥವಾ ಕರು ಮೆಲಕು 


74 ಆದುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಹಾಕಲು ಆರಂಭಮಾಡಿದಾಗ ಪ್ರೊಟೀನ್‌ದ ಗುಣಮಟ್ಟದ ಪ್ರಾಮುಖ್ಯತೆ ಕಡಮೆಯಾಗು 
ತ್ತದೆ. ಎಳೆಗರುಗಳಿಗೆ ಹಾಲಿನಿಂದ ಅತ್ಯುತ್ತಮ ಪ್ರೊಟೀನ್‌ ಸಿಗುತ್ತದೆ. ಆದರೆ 
ಸಂಶೋಧಕರು ಇದಕ್ಕೆ ಕೆಲವು ತೃಪ್ತಿಕರ ಪ್ರತಿವಸ್ತುಗಳನ್ನು ಕಂಡುಹಿಡಿದಿದ್ದಾರೆ. 
ಇದನ್ನು ವಿವರವಾಗಿ ಚರ್ಚಿಸಿರುವ "ಕರುಗಳಿಗೆ ಆಹಾರ ಪೂರೈಕೆ" ಎಂಬ ವಿಭಾಗದಲ್ಲಿ 
ತಿಳಿಸಲಾಗಿದೆ. ಆ 

ಜೀವನಾವಶ್ಯಕತೆಗೆ ಶಿಫಾರಸು ಮಾಡಲ್ಪಟ್ಟ ಪ್ರೊಟೀನ್‌ ಪ್ರಮಾಣ 
ಗಳು : ಪ್ರೌಢ ವಯಸ್ಸಿನ ಪ್ರಾಣಿಗಳ ಜೀವನಾವಶ್ಶಕತೆಗೆ ಅಗತ್ಯವಾದ ಜೀರ್ಣಕಾರಿ 
ಪ್ರೊಟೀನ್‌ ಮಟ್ಟಗಳಿಗೆ “ಕುರಿತು ಮಾಹಿತಿ ಕೋಷ್ಟಕ 3.1 ರಲ್ಲಿದೆ. ಜಿ:ರ್ಣಕಾರಿ 
ಪ್ರೊಟೀನ್‌ ಅಗತ್ಯಗಳು ಶಕ್ತಿಜನಕ ಅಗತ್ಯಗಳಿಗಿಂತ ಹೆಚ್ಚು ನೇರವಾಗಿ ದೇಹದ ತೂಕಕ್ಕೆ 
ಅನುಗುಣವಾಗಿ ಬದಲಾವಣೆಯಾಗಬೇಕಾಗುತ್ತದೆ. ಸುಮಾರು 1000 ಪೌಂಡು 
ತೂಗುವ ಒಂದು ಹಸುವಿಗೆ ದಿನಕ್ಕೆ ಸುಮಾರು 0.60 ಪೌಂಡು ಜೀರ್ಣಕಾರಿ ಪ್ರೊಟೀನ್‌ 
ಬೇಕಾಗುತ್ತದೆ. ಅದೇ 1200 ಪೌಂಡು ತೂಕದ ಹಸುವಿಗೆ 0.70 ಪೌಂಡು 
ಬೇಕಾದರೆ, 1500 ಪೌಂಡು ತೂಕದ ಹಸುವಿಗೆ ಸುಮಾರು 0.85 ಪೌಂಡಿನಷ್ಟು 
ಪ್ರೊಟೀನ್‌ ಬೇಕಾಗುತ್ತದೆ. 


ಹಾಲೂಡಿಕೆ ಸಮಯಕ್ಕೆ ಶಿಫಾರಸು ಮಾಡಲ್ಪಟ್ಟರುವ ಪ್ರೊಟೀನ್‌ 
ಪ್ರಮಾಣಗಳು : ಹಾಲಿನ ಉತ್ಪಾದನೆಗೆ ಮೇವಿನ ಪ್ರೊಟೀನ್‌ ಬಳಕೆ ಈಗ 
ತಿಳಿದಿರುವ ಅತ್ಯಂತ ಸಮರ್ಥವಾದ ಜೀವವಿಜ್ಞಾನ ಪ್ರಕ್ರಿಯೆ:ಗಳಲ್ಲಿ ಒಂದಾಗಿದೆ. 
ಒಂದು ಸರಿಯಾದ ಸಮತೋಲನ ಆಹಾರದಲ್ಲಿ ಹಾಲು ಉತ್ಪಾದನೆಗಾಗಿ ಕೊಡುವ 
ಜೀರ್ಣಕಾರಿ ಪ್ರೊಟೀನ್‌ನಲ್ಲಿ ಹೆಚ್ಚು ಕಡಮೆ ಶೇಕಡಾ 83 ಭಾಗ ಹಾಲಿನಲ್ಲಿ ಸ್ರವಿಸು 
ತ್ತದೆ. ಶೇಕಡಾ 4 ಭಾಗ ಕೊಬ್ಬಿನ ಅಂಶವಿರುವ ಪ್ರತಿಯೊಂದು ಪೌಂಡು ಹಾಲಿಗೆ 
0.045 ಪೌಂಡುಗಳಷ್ಟು ಜೀರ್ಣಕಾರಿ ಪ್ರೊಟೀನ್‌ ಅಗತ್ಯವಿದೆ. ಇದನ್ನು ಒಂದು 
ಸರಾಸರಿ ಅಂಕಿಯಾಗಿ ನೆನಪಿನಲ್ಲಿಟ್ಟುಕೊಳ್ಳಬಹುದು. ಹಾಗೆಯೇ ಶೇಕಡಾ 3 ಭಾಗ 
ಕೊಬ್ಬಿನ ಅಂಶವಿರುವ ಹಾಲಿಗೆ .0,040 ಪೌಂಡೂ, ಶೇಕಡಾ 5 ಭಾಗ ಕೊಬ್ಬಿನ 
ಅಂಶವಿರುವ ಹಾಲಿಗೆ 0.050 ಪೌಂಡೂ ಜೀರ್ಣಕಾರಿ ಪ್ರೊಟೀನ್‌ ಅಗತ್ಯವಿರುತ್ತದೆ. 


ಗರ್ಭಧಾರಣೆಗೆ ಅಗತ್ಯವಾದ ಪ್ರೊಟೀನ್‌ ಹೆಚ್ಚಿನ ಪ್ರಮಾಣ: 
ಗರ್ಭಧಾರಣೆಯ ಬೆಂಬಲಕ್ಕೆ ಹೆಚ್ಚುವರಿ ಶಕ್ತಿಜನಕ ಅಗ್ಯವಿರುವಂತೆಯೇ ಹೆಚ್ಚುವರಿ 
ಪ್ರೊಟೀನ್‌ ಅಗತ್ಯವೂ ಇದೆ. ಕೋಷ್ಟಕ 3.1 ರಲ್ಲಿ ತೋರಿಸಿರುವಂತೆ ಗರ್ಭಧಾರಣೆಯ 
ಕೊನೆಯ ಎರಡು ಅಥವಾ ಮೂರು ತಿಂಗಳಲ್ಲಿ ದಿನಕ್ಕೆ ಸುಮಾರು 0.60 ಪೌಂಡು 


ಹೈನುದನಗಳಿಗೆ ಆಹಾರ ಕೊಡುವಿಕೆ 75 


ಕೊಬ್ಬು 


ಕೊಬ್ಬಿನ ಪ್ರಮಾಣವನ್ನು ಅಳೆಯುವ ಕ್ರಮಗಳು : ತೀಕ್ಷಾಹಾರ 
ಮತ್ತು ಮೇವುಗಳಲ್ಲಿರುವ ಕೊಬ್ಬಿನ ಪ್ರಮಾಣವನ್ನು ಅದನ್ನು ಕೂಡಲೇ ಕರಗಿಸಬಲ್ಲ 
ಈಥರ್‌ ಅಥವಾ ಇತರ ಪದಾರ್ಥಗಳ ಸಾರ ತೆಗೆತದಿಂದ ನಿರ್ಧರಿಸಲಾಗುತ್ತದೆ. 
ನಿಜವಾದ ಕೊಬ್ಬಿನ ಜೊತೆಗೆ, ವರ್ಣದ್ರವ್ಯ ಮತ್ತಿತರ ಪದಾರ್ಥಗಳು ಕರಗುತ್ತವೆ. 
ಅನೇಕ ಮೇವುಗಳಲ್ಲಿ ಕೆರೋಟಿನ್‌ ಸಾರ ಪದಾರ್ಥದ ಬಹುಪಾಲು ಪತ್ರಹರಿತ್‌ ಮತ್ತು 
ಪೀತಹರಿತ್‌ಗಳನ್ನೊಳಗೊಂಡ ವರ್ಣದ್ರವ್ಯವಾಗಿರುತ್ತದೆ. ಇದರಿಂದಾಗಿ ಈಥರ್‌ ಸಾರ 
ಎಂಬ ಪದವನ್ನು ಅನೇಕ ಸಾರಿ ಕೊಬ್ಬು ಪದಕ್ಕೆ ಬಳಸಲಾಗುತ್ತದೆ. ಈ ಬಳಕೆ ಹೆಚ್ಚು 
ಸಮಂಜಸವೂ ಆಗಿದೆ, 


ಕರುಗಳು ಮತ್ತು ಕಡಸುಗಳಿಗೆ ಶಿಫಾರಸು ಮಾಡಲ್ಪಟ್ಟ ಕೊಬ್ಬಿನ 
ಪ್ರಮಾಣ : ಚಿಕ್ಕ ವಯಸ್ಸಿನ ಕರುಗಳಿಗೆ ಆಹಾರದಲ್ಲಿ ನಿರ್ದಿಷ್ಟ ಪ್ರಮಾಣದ 
ಕೊಬ್ಬು ಇರಬೇಕಾಗುತ್ತದೆ. ಶೇಕಡಾ ಒಂದರಿಂದ ಎರಡು ಅಂಶ ಕೊಬ್ಬು ಇರುವ 
ಆಹಾರ ಅತ್ಯಂತ ಒಳ್ಳೆಯ ಫಲಿತಾಂಶ ನೀಡಿರುವುದು ಕೆಲವು ಪ್ರಯೋಗಗಳಿಂದ 
ತಿಳಿಯುತ್ತದೆ. ಕೊಬ್ಬು ಕರಗಿಸುವ ಜೀವಸತ್ವಗಳು 'ಬೆಳವಣಿಗೆಗೆ' ಅಗತ್ಯ. 

ಚಿಕ್ಕ ವಯಸ್ಸಿನ ಕರುಗಳಿಗೆ ಒಳ್ಳೆಯ ಹೊಂದಿಕೆಯಾಗುವುದೆಂದರೆ ಹಾಲಿನ 
ಕೊಬ್ಬು. ಹಾಲಿನಕೊಬ್ಬಿನ ಬದಲಾಗಿ ಇತರ ಪ್ರಾಣಿಕೊಬ್ಬುಗಳು ಮತ್ತು ಜಲಜನಕ 
ಸಂಯೋಗ ಮಾಡಿದ ಸಸ್ಯತೈಲಗಳಲ್ಲಿ ಸುಖವಾಗಿ ಬಳಸಬಹುದು. ಕರುಗಳ ಆಹಾರ 
ದಲ್ಲಿ ಕೊಬ್ಬಿನ ಮೂಲವಾಗಿ ಸ್ವಾಭಾವಿಕ ಸಸ್ಯತೈಲಗಳನ್ನು ಶಿಫಾರಸುಮಾಡಿಲ್ಲ. 
ಹಾಲಿನಲ್ಲಿರುವ ಕೊಬ್ಬಿನ ಪ್ರಮಾಣ ಕರುಗಳಿಗೆ ಸಾಕಷ್ಟಾಗುತ್ತದೆ. ಸರಾಸರಿ ಹಾಲಿನಲ್ಲಿ 
ಶೇಕಡಾ 28-30 ಭಾಗ ಕೊಬ್ಬಿನ ಪ್ರಮಾಣ ಇರುತ್ತದೆ. ಅತ್ಯುತ್ತಮ ತಳಿಯ 
ಹಸುವಿನ ಹಾಲಿನಲ್ಲಿ ಕರುಗಳನ್ನು. ಅತ್ಯಂತ ಯಶಸ್ವಿಯಾಗಿ ಬೆಳೆಸಲು ಬೇಕಾಗುವು 
ದಕ್ಕಿಂತಲೂ ಹೆಚ್ಚಾಗಿ ಕೊಬ್ಬಿನ ಅಂಶ ಇರಬಹುದು. 

ಸಾಧಾರಣವಾಗಿ ಶೇಕಡಾ 10ರಿಂದ 12 ಭಾಗ ಕೊಬ್ಬಿನ ಅಂಶವಿರುವ ಹಾಲಿನ 
ಪುನಃ ಸ್ಥಾಪಕಗಳು (ಈ ಎಳೆಗರುವಿನ ಆರಂಭದ ವಾರಗಳಲ್ಲಿ ಹಾಲಿಗೆ ಬದಲಾಗಿ 
ರೂಪಿಸಿದ ತಿಂಡಿ ತಿನಿಸುಗಳು) ಸಾಕಷ್ಟು ಯಶಸ್ವಿಯಾಗಿವೆ. ಇದರ ಒಂದು ಅರ್ಥ 
ಭಾಗ ಅಥವಾ ಅದಕ್ಕಿಂತ ಕಡಮೆ ಪ್ರಮಾಣ ಪ್ರಾಯೋಗಿಕ ಆಹಾರದಲ್ಲಿ ತೃಪ್ತಿಕರವಾಗಿ 

ಮೆಲುಕುಚೀಲ ಕೆಲಸ ಮಾಡಲಾರಂಭಿಸಿದ ಮೇಲೆ ಕಡಸಿನ ಆಹಾರದಲ್ಲಿ ಕೊಬ್ಬು 


ಒದಗಿಸುವುದು ಅಂತಹ ಸಮಸ್ಯೆಯಲ್ಲ. ಸಾಮಾನ್ಯ ಆಹಾರದಲ್ಲೇ ಸಾಕಷ್ಟುಕೊಬ್ಬಿನ 
ಅಂಶವಿರುತ್ತದೆ. 


76 ಕ ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಜೀವನಾವಕಶೃಕತೆ, ಹಾಲೂಡಿಕೆ ಮತ್ತು ಗರ್ಭಧಾರಣೆಗಳಿಗೆ ಶಿಫಾರಸು 
ಮಾಡಲ್ಪಟ್ಟ ಕೊಬ್ಬಿ ನ ಪ್ರ ಮಾಣ : ಮೆಲಕು ಪ್ರಾಣಿಗಳ ಜೀವನಾವಶ್ಯಕತೆ 
ಮತ್ತು ಹಾಲೂಡಿಕ ಅವಧಿಯ ಲ್ಲಿ ಸಾಮಾನ್ಯವಾಗಿ ಒದಗಿಸುವ ಆಹಾರದಲ್ಲೇ ಸಾಕಷ್ಟು 
ಪ್ರಮಾಣದ ಕೊಬ್ಬಿನ ಅಂಶ ಪೂರೈ ಕೆಯಾಗುತ್ತದೆ. ಹಾಲಿನ ಉತ್ಪಾದನೆ ಮತ್ತು 
ದೇಹದ ಅಗತ್ಯ ಗಳಿಗೆ ಬೇಕಾದ ಕೊಬ್ಬಿ ನ ಅಂಶವು ಶರ್ಕರಪಿಷ್ಟಾದಿಗಳ ಜೀರ್ಣ ಪದಾರ್ಥ 
ಗಳಿಂದ ಪ್ರಾಣಿಯ ದೇಹದಲ್ಲೇ ಉತ್ಪಾ ದನೆಯಾಗಬಹುದು. ಇತರ ಮೂಲಗಳಿಗಿಂತ 
ಕೊಬ್ಬಿ ನ ರೂಪದಲ್ಲಿ .ಶಕ್ತಿಜನಕಗಳನ್ನು ಸುಲಭವಾಗಿ ಕೊಳ್ಳಬಲ್ಲ ವಿನಾ ಉಳಿದಂತೆ 
ಸಾಮಾನ್ಯವಾಗಿ ಪ್ರಾಣಿಯ ಆಹಾರದಲ್ಲಿ ಇರುವುದರ ಜೊತೆಗೆ ಮತ್ತಷ್ಟು ಕೊಬ್ಬಿನ 
ಅಂಶವಿರುವ ಸಾರಗಳನ್ನು ಕೊಡುವದು ಅಷ್ಟೇನೂ ಲಾಭದಾಯಕವಲ್ಲ. 


] 


ಖನಿಜಾಂಶಗಳು 


ನಿರ್ಧರಿಸುವ ಕ್ರಮಗಳು : ಪಶುಆಹಾರವನ್ನು ಸುಟ್ಟು ಅದರ ಬೂದಿ 
ಯನ್ನು ತೂಗುವ ಮೂಲಕ ಅದರಲ್ಲಿನ ಒಟ್ಟು ಖನಿಜಾಂಶವನ್ನು ನಿರ್ಧರಿಸಲಾಗುತ್ತ ದೆ. 
ಇದು ಸರ್ವಸಾಮಾನ್ಯ ಪದ್ಧತಿಯಾದರೂ' ಪರಿಪೂರ್ಣ ಕ್ರಮವಲ್ಲ, ಪ್ರತ್ಯೇಕ 
ಖನಿಜಾಂಶಗಳನ್ನು ಅದಕ್ಕೆ ನಿರ್ದಿಷ್ಟವಾಗಿರುವ ರಾಸಾಯನಿಕ ಪದ್ಧತಿಗಳಿಂದ ನಿರ್ಧರಿಸ 
ಲಾಗುತ್ತದೆ. ದನಗಳಿಗೆ ಮಜ: ಖನಿಜಾಂಶಗಳ ಪ್ರಮಾಣವನ್ನು ಇತರ ಪೌಷ್ಟಿಕಾಂಶ 
ಗಳಂತೆಯೇ (ಅಂದರೆ ಅಧ್ಯಯನದಲ್ಲಿರುವ ಖನಿಜಾಂಶಕ್ಕೆ ವಿಸಾ) ಸಾಕಷ್ಟು ಅಹಾರ 
ಕೊಟ್ಟು ಸಾಮಾನ್ಯಕ್ರಿಯೆಗೆ ಎಷ್ಟು ಸೇರಿಸಬೇಕೆಂಬುದರ ಮೇಲೆ ನಿರ್ಧರಿಸಲಾಗುತ್ತದೆ. 


ಶಿಫಾರಸು ಮಾಡಲ್ಪಟ್ಟಿ ಖನಿಜಾಂಶಗಳು : ಜಾನುವಾರು ಪೌಷ್ಟಿಕಾಹಾರ 
ದಲ್ಲಿ 15 ಖನಿಜಾಂಶಗಳು ಅಗತ್ಯವೆಂದು ಕಂಡುಬಂದಿದೆ. ಇವೆಲ್ಲ ಬಹುತೇಕ ಹೈನು 
ದನಗಳಿಗೆ "ಬೇಕಾದ ಖನಿಜಾಂಶಗಳು. ಇವುಗಳಲ್ಲಿ ಬಹುತೇಕ ಅಂಶಗಳು ನಿತ್ಯದ 
ಆಹಾರದಲ್ಲೇ ದೊರೆಯುವುದರಿಂದ ಇದಕ್ಕಾಗಿ ತೀವ್ರವಾಗಿ ಯೋಚಿಸಬೇಕಾಗಿಲ್ಲ. 


ಹೈನು ದನಗಳಿಗೆ ಪೋಷಕಆಹಾರ ಕೊಡುವಾಗ ಉಪ್ಪು. ರಂಜಕ ಮತ್ತು ಸುಣ್ಣ 
ಗಳನ್ನು ತಪ್ಪದೆ. ಉಪಯೋಗಿಸಬೇಕು. ದನಗಳಿಗೆ ಪ್ರತಿದಿನ. ಬೇಕಾಗುವ ಸುಣ್ಣ, 
ರಂಜಕಗಳ ಸೂಚಿತ ಪ್ರಮಾಣಗಳನ್ನು ಕೋಷ್ಟಕ 3-1 ರಲ್ಲಿ ಕೊಟ್ಟಿದೆ. 


ವಾಗಿ ತೀಕ್ಷ್ಣಾಹಾರ ಮಿಶ್ರಣಕ್ಕೆ ಶೇಕಡಾ ಒಂದು ಭಾಗದಷ್ಟು ಉಪ್ಪು 
ಬೆರೆಸುವುದರಿಂದ ಮತ್ತು ಕರುವಿಗೆ ಕೆಲವು ತಿಂಗಳಾದ ನಂತರ ಉಪ್ಪಿನ ಮೂಲವನ್ನು 
ಒದಗಿಸುವುದರಿಂದ ಬೆಳವಣಿಗೆಗೆ ಬೇಕಾದ, ಉಪ್ಪಿನ ಅಂಶ ದೊರೆಯುತ್ತದೆ. ಪ್ರೌಢ 
ಹಾಲೂಡಿಕೆಯ ಪ್ರಾಣಿಗಳಿಗೆ ದಿನಕ್ಕೆ ಸುಮಾರು ಒಂದು. ಔನ್ನಿನಷ್ಟು ಉಪ್ಪು ಬೇಕಾಗು : 
ತ್ತದೆ, ` ಇದನ್ನು ಮೇಲೆ ಹೇಳಿದಂತೆ ಒದಗಿಸಬಹುದು. 


ಹೈನುದನಗಳಿಗೆ ಆಹಾರ ಕೊಡುವಿಕೆ 77 


ಅಮೆರಿಕೆಯ ಸಂಯುಕ್ತಸಂಸ್ಥಾನಗಳ ಕೆಲವು ಪ್ರದೇಶಗಳಲ್ಲಿ ಮಣ್ಣಿನಲ್ಲಿ 
'ಕೋಬಾಲ್ಟ್‌ ಅಂಶದ ಕೊರತೆ ಇರುವುದು ಕಂಡುಬಂದಿದೆ ಈ ಪ್ರದೇಶದಲ್ಲಿ ಬೆಳೆದ 
ಮೇವಿನಿಂದ ಸಾಮಾನ್ಯ ಮೆಲುಕುಪ್ರಾಣಿಗಳ ಪೌಖ್ಟ್ಬಕಾಹಾರಕ್ಕೆ ಸಾಕಷ್ಟು ಕೋಬಾಲ್ಟ್‌ 
ಒಸನಗುವುದಿಲ್ಲ. ಕೋಬಾಲ್ಟ್‌ ಪೂರೈಕೆ ಅಗತ್ಯವಿರುವ ಸ್ಥಳಗಳಲ್ಲಿ ಒಂದು ಟನ್‌ 
ಮೇವಿಗೆ 2 ಔನ್ನಿನಷ್ಟು ಕೋಬಾಲ್ಟ್‌ ಲವಣ ಸಾಕಾಗುತ್ತದೆ. ಈ ದೇಶದ ಬಹಳ 
ಪ್ರದೇಶದಲ್ಲಿ ದನಗಳ ಆಹಾರಕ್ಕೆ ಐಯೋಡಿನ್‌ ಸಹ ಬೆರೆಸಬೇಕಾಗುತ್ತದೆ. ಅದರಲ್ಲೂ 
ಗ್ರೇಟ್‌ ಲೇಕ್ಸ್‌ ಸುತ್ತಮುತ್ತಣ ಪ್ರದೇಶ ಮತ್ತು ವಾಯುವ್ಯ ಪ್ರಾಂತ್ಯಗಳಿಗಂತೂ 
ಇದು ಅತ್ಯಗತ್ಯ. ಇದನ್ನು ಐಯೋಡಿನ್‌ ಬೆರೆಸಿದ ಮತ್ತು ಕೊಡುವುದರಿಂದ ಸುಲಭ 
ವಾಗಿ ಪೂರೈಸಬಹುದು. 


ದೇಶದ ನಾನಾಭಾಗಗಳಲ್ಲಿ ಬೆಳೆದ ಮೇವುಗಳಲ್ಲಿ ಮ್ಯಾಗ್ನೀಷಿಯಂನ ಕೊರತೆಯೂ 
ಸಾಕಷ್ಟಿದೆ. ಈ ಮೇವಿನಿಂದ ಜೀವಿಸುವ ಉಗ ಕಷ ಪದ ಸಂದರ್ಭಗಳಲ್ಲಿ ಒಂದು 
ರೀತಿಯ ಸೆಳವು ಕಂಡುಬರುತ್ತದೆ. ಆಹಾರದಲ್ಲಿ ಹೆಚ್ಚು ಮ್‌ ಸ್ನೀಷಿಯಂ ಕೊಡುವುದು 
ಈ ಪರಿಸ್ಥಿತಿಯನ್ನು ತಡೆಗಟ್ಟುವಲ್ಲಿ ಎಲ್ಲ ಕಾಲದಲ್ಲೂ. ಪರಿಣಾಮಕಾರಿಯಲ್ಲ. ಈ 
ಬಗ್ಗೆ ತೃಪ್ತಿಕರ ಶಿಫಾರಸುಮಾಡುವ ಮುನ್ನ ಪರಿಸ್ಥಿತಿಯ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ 
ಅಗತ್ಯವಾಗುತ್ತದೆ. 


ಅತಿ ಮರಳಿನ ಅಥವಾ ಸರಿಯಾದ ಸಂಯೋಜನೆಯಿಲ್ಲದ ಮಣ್ಣಿನಲ್ಲಿ ಬೆಳೆದ 
ಬೆಳೆಗಳಲ್ಲಿ ಅನೇಕ ಖನಿಜಾಂಶಗಳ ಕೊರತೆಯಿರಬಹುದು, ಇಂತಹ ಪರಿಸ್ಥಿತಿಗಳಲ್ಲಿ ಆ 
ಕೊರತೆಯನ್ನು ಸಾಮಾನ್ಯ ಆಹಾರದೊಂದಿಗೆ ತುಂಬಬೇಕಾಗುತ್ತದೆ. ಆಗತ್ಯವೆನಿಸಿದಾಗ 
ಸಾರಮಿಶ್ರಣಿಕ್ಕೆ ಟನ್ನಿಗೆ ಕೆಲವು ಸೆಂಟುಗಳಂತೆ ಸಾಕಷ್ಟು ಖನಿಜಾಂಶಗಳನ್ನು ಬೆರೆಸ 
ಬಹುದು. ಹೆಚ್ಚು ಬೆಲೆಯ ಖನಿಜಾಂಶ ಪೂರಕಗಳನ್ನು ಇದಕ್ಕಾಗಿ ಕೊಳ್ಳುವ ಅಗತ್ಯವಿಲ್ಲ. 


ಜೀವಸತ್ವಗಳು 


ದೇಹದ ವರ್ಣದ್ರವ್ಯ ಪರಿಣಾಮಕ್ಕಿ ಅಗತ್ಯವಾದ ಪ್ರತಿಕ್ರಿಯೆಗಳ ನಿರ್ವಹಣೆಗೆ 
ನೆರವಾಗಲು ಎಲ್ಲ ಪ್ರಾಣಿಗಳಿಗೂ ಜೀವಸತ್ವಗಳು ಬೇಕಾಗುತ್ತವೆ. ಇತರ ಪೌಷ್ಟಿಕಾಂಶ 
ಗಳಿಗೆ ಸಂಬಂಧಿಸಿದಂತೆ ಹೇಳುವುದಾದರೆ, ಈ ಜೀವಸತ್ವಗಳು ಕೇವಲ ಅತ್ಯಲ್ಪ 
ಪ್ರಮಾಣದಲ್ಲಿ ಅಗತ್ಯವಾಗುತ್ತವೆ. 
ಜೀವಸತ್ವಗಳೆ ಅಳತೆ ಪೆದ್ಧತಿಗಳು : ಆನೇಕ ಜೀವಸತ್ವಗಳನ್ನು ನಿರ್ದಿಷ್ಟ 
ಛು 
ರಾಸಾಯನಿಕ ಮತ್ತು ಭೌತಿಕ ತಂತ್ರಗಳಿಂದ ಅಳೆಯಬಹುದು. ಆದರೆ ಸಾಮಾನ್ಯವಾಗಿ. 
ಜೀವವಿಜ್ಞಾನ ಪದ್ಧತಿಗಳನ್ನೇ ಅನುಸರಿಸಲಾಗುತ್ತಿದೆ. ಇದಕ್ಕಾಗಿ, ಇನ್ನೂ ಪರಿಶೀಲನೆ. 
ಯಲ್ಲಿರುವ. ಕೆಲವು: ಜೀವಾಣುಗಳಿಗೆ ಅಥವಾ ನಿರ್ದಿಷ್ಟ ಪರೀಕ್ಷಿತ. ಹಲವು ಜೀವಾಣುಗಳಿಗೆ 


78 ಆಧುಸಿಕ ಹೈನಾಗಾರ ದನಗಳ ನಿರ್ವಹಣೆ 


ಕೆಲವೊಂದು ವಸ್ತುವನ್ನು ತಿನಿಸಿ, ಒಟ್ಟು ಬೆಳವಣಿಗೆ. ಅಸ್ಥಿರಚನೆ ಅಥವಾ ಇತರ 
ಬದಲಾವಣೆಗಳ ರೂಪದಲ್ಲಿ ಪ್ರತಿಕ್ರಿಯೆಯನ್ನು ಅಳೆಯಲಾಗುತ್ತದೆ. ಜೀವಸತ್ವಗಳ 
ಅಗತ್ಯಗಳನ್ನು ಖನಿಜಾಂಶಗಳ ರೀತಿಯಲ್ಲೇ ನಿರ್ಧರಿಸಲಾಗಿದೆ. ' 


ಅಗತ್ಯವಾದ ನಿರ್ದಿಷ್ಟ ಜೀವಸತ್ವಗಳು : ಪ್ರೌಢ ಮೆಲುಕು ಚೀಲದಲ್ಲಿ 
& ಕಾಂಪ್ಲೆಕ್ಸ್‌ ಜೀವ್ರಶತ್ವಗಳು ಜೀವಾಣುಗಳಿಂದ ಸಂಯೋಗವಾಗುವುದಾಗಿ ಆಗಲೇ 
ತಿಳಿಸಿದೆ. ಸಿ-ಮತ್ತು 8-ಜೀವಸತ್ವಗಳನ್ನುಎಲ್ಲ ಪ್ರಾಣಿಗಳಿಗೂ ಹೊರಗಿನ ಮೂಲ 
ಗಳಿಂದಲೇ ಒದಗಿಸಬೇಕು. ದನಗಳ ಅಂಗಸತ್ವದಿಂದಲೇ ಸಾಕಷ್ಟು ಪ್ರಮಾಣದಲ್ಲಿ 
€ ಜೀವಸತ್ವ ಉತ್ಪಾದನೆಯಾಗುತ್ತದೆ. ಮೇವು ತಿಂದಾಗ ಈ ಜೀವಸತ್ವವು ಮೆಲುಕು 
ಚೀಲದಲ್ಲಿ ಕರಗಿಹೋಗುತ್ತದೆ. 


£-ಜೀವಸತ್ವವು ಸಾಮಾನ್ಯ ಸ್ನಾಯು ಜೀವಸ್ತುಕರಣದೊಂದಿಗೆ ಸೇರಿಕೊಂಡು 
ಹಾಲಿನ ಆಮ್ಲಜನಕ ಸಂಯೋಗದ ಸ್ವಾದ ನಿಯಂತ್ರಣದಲ್ಲಿ ಪಾತ್ರವಹಿಸಬಹುದು. 


ಕೆಲವೊಂದು ಬಗೆಯ ರಕ್ತಕೊರತೆಯನ್ನು ತಡೆಗಟ್ಟಲು ಕ್ಕಿ ಜೀವಪ್ರಾಣಿಗಳಲ್ಲಿ 
ಮುಖ್ಯವಾದುದು. ಸಾಕಷ್ಟು ಪ್ರಮಾಣದ ಕೋಬಾಲ್ಟ್‌ ಪಡೆಯುವ ಪ್ರಾಣಿಗಳಲ್ಲಿ 
ಇದು _ ಕೊರತೆಯಾಗಿರಬಹುದು. ಈ ಖನಿಜಾಂಶವು ಕ್ಕಿ ಅಣುವಿನ ಒಂದು 
ಮುಖ್ಯಭಾಗ. ಕೋಬಾಲ್ಟ್‌ ಇಲ್ಲದಿದ್ದರೆ, ಕ್ಚ್ರ ರ ಸಾವಷಿನ್ಯ ಪ್ರಮಾಣಗಳೂ 
ಸಂಯೋಗವಾಗುವುದಿಲ್ಲ. 


ಹಸುಗಳಿಗೆ ಬೇಕಾಗುವ ಕೈರೋಟಿನ್‌ ಪ್ರಮಾಣವನ್ನು ಕೋಷ್ಟಕ 3-1 ರಲಿ 
ಕೊಟ್ಟಿದೆ. ದನಗಳ ಮೇವಿನಲ್ಲಿ £-ಜೀವಸತ್ವ ಎಷ್ಟಿರಬೇಕೆಂಬುದು ಇನ್ನೂ 


ಸಿ-ಜೀವಸತ್ವ : ಪ್ರಾಣಿಯ ಅಂಗಸತ್ವಗಳಲ್ಲಿ ಅಥವಾ ಹಾಲಿನಂತಹ 
ಉತ್ಪಾದನೆನಳಲ್ಲಿ ದಾತ್ರ ಸಿಗುತ್ತದೆ. ಸಸ್ಯಗಳಲ್ಲಿ ಉಂಟಾಗುವ ವರ್ಣದ್ರವ್ಯ ಕೆರೋ 
ಟಿನ್‌ ಪ್ರಾಣಿಗಳ ದೇಹದಲ್ಲಿ & ಜೀವಸತ್ವವಾಗಿ ಪರಿವರ್ಶನೆಗೊಳ್ಳುತ್ತದೆ. ಎಲ್ಲ 
ಪ್ರಾಣಿಗಳಿಗೂ ದಿನಕ್ಕೆ ಪ್ರತಿ ನೂರು ಪೌಂಡು ತೂಕ ಆಹಾರಕ್ಕೆ 6 ಮಿಲಿಗ್ರಾಮ್‌ 
ಗಳಷ್ಟು ಕೆರೋಟಿನ್‌ ಬೇಕಾಗುವುದೆಂದು ಶಿಫಾರಸುಮಾಡಲಾಗಿದೆ. ಹೆಚ್ಚುವರಿ 
ಕೆರೋಟಿನ್‌ ಹಸುವಿಗೆ ಗರ್ಭಧಾರಣೆಯ ಕೊನೆಯ ಕೆಲವು ತಿಂಗಳುಗಳಲ್ಲಿ ದಿನಕ್ಕೆ 30. 
ಮಿಲಿಗ್ರಾಮ್‌ಗಳಷ್ಟು ಪ್ರಮಾಣದಲ್ಲಿ ಒದಗಿಸಬೇಕು. ಮೇವಿನಲ್ಲಿರುವ ಕೆರೋಟಿನ್‌ 
ಪ್ರಮಾಣವು ಹಾಲಿನಲ್ಲಿರುವ ಸಿ-ಜೀವಸತ್ವ ಅಥವಾ ಕೆರೋಟಿನ್‌ ಪ್ರಮಾಣದ ಮೇಲೆ 
ನೇರವಾಗಿ: Bs ರರಷ್ತು ಇರ 


ಹೈನುದನೆಗಳಿಸೆ ಅಹಾರ ಕೊಡುವಿಕೆ ; 79 


೦-ಜೀವಸತ್ವ : ಸಾಮಾನ್ಯವಾಗಿ ಬಿಸಿಲಿನಲ್ಲಿ ಒಣಗಿಸಿದ ಮೇವು ಅಥವಾ 
ಪ್ರಾಣಿಗಳನ್ನು ಸೂರ್ಯನ ಬೆಳಕಿಗೆ ಬಿಡುವುದರ ಮೂಲಕ ಸಾಕಷ್ಟು ಪ್ರಮಾಣದಲ್ಲಿ 
0-ಜೀವಸತ್ವ ಪೂರೈಕೆಯಾಗುತ್ತದೆ. ಚರ್ಮದಲ್ಲಿರುವ ರಾಸಾಯನಿಕಗಳು ನೀಲವಿಕಕಿರಣ 
ಬೆಳಕಿನ ಕ್ರಿಯೆಯಿಂದ ೧-ಜೀವಸತ್ವ ಪರಿವರ್ತನೆಯಾಗುತ್ತವೆ. ಸಾಮಾನ್ಯ ಹೈನು 
ಪರಿಸ್ಥಿ ತಿಯಲ್ಲಿ 0-ಜೀವಸತ್ವ ಪೂರೈಕೆ ಸಮಸ್ಯೆಯೇನಲ್ಲ. ಸಣ್ಣ ಕರುಗಳನ್ನು 
ಸೂರ್ಯನ ಬೆಳಕಿಗೆ ಬಿಡದಿದ್ದಲ್ಲಿ 100 ಪೌಂಡು ತೂಕದ ಪ್ರಾಣಿಗಳಿಗೆ 400 ಅಂತರ 
ರಾಷ್ಟ್ರೀಯ ಘಟಕಗಳಷ್ಟು ೦-ಜೀವಸತ್ವ ಒದಗಿಸುವುದು ಲಾಭದಾಯಕ. ಇದು 
ಧಾರಾಳ ಪ್ರಮಾಣವೆಂಬುದರಲ್ಲಿ ಸಂಶಯವಿಲ್ಲ. 


ನೀರು 


ಹೈನುದನಗಳ ಆಹಾರದಲ್ಲಿ ನೀರು ಅತ್ಯಂತ ಸುಲಭ. ಆದರೆ ಅತ್ಯಂತ ಮುಖ್ಯ 
ವಾದ ಅಂಶ, ಪ್ರೌಢ ಹಸುಗಳು ದಿನಕ್ಕೆ ಸರಾಸರಿ 12 ರಿಂದ 15 ಗ್ಯಾಲನ್ನುಗಳಷ್ಟು 
ನೀರು ಕುಡಿಯುತ್ತವೆ. ಅಧಿಕ ಇಳಂವರಿ ಹಸುಗಳು ಇದಕ್ಕೆ ಮೂರರಷ್ಟು ಪ್ರಮಾಣದ 
ನೀರನ್ನು ಬಳಸಿಕೊಳ್ಳುತ್ತವೆ. ನೀರು ಸುಲಭವಾಗಿ ದೊರೆಯುವಂತಿರುವುದು ಮುಖ್ಯ 
ವಾದುದು. ನಿರಂತರವಾಗಿ ನೀರು ದೊರೆಯುವಕಡೆ ಇರುವ ಹಸುಗಳು ದಿನಕ್ಕೆ 
ಎರಡು ಅಥವಾ ಒಂದು ಸಲ ನೀರುಕುಡಿಯುವ ಹಸುಗಳಿಗಿಂತ ಶೇಕಡಾ 10 ರಷ್ಟು 
ಹೆಚ್ಚಾಗಿ ಹಾಲುಕೊಡುತ್ತವೆಂದು ಕಂಡುಬಂದಿವೆ. ಪ್ರಾಣಿಗಳ ಸುಖಕರ ಬೆಳವಣಿಗೆಗೆ 
ಸ್ವಚ್ಛನೀರಿನ ಮೂಲವೂ ಸಹ ಮುಖ್ಯವಾದುದು. 


ಆಹಾರದ ಪೌಷ್ಟಿಕಾಂಶಗಳು 


ಸಾಮಾನ್ಯ ಮೇವುಗಳಲ್ಲಿ ಮತ್ತು ಪಶುಗಳಿಗೆ ಕೊಡುವ ತೀಕ್ಷಾಹಾರಗಳಲ್ಲಿ 
ಆಯ್ದ ಪಟ್ಟಿಯಲ್ಲಿನ ಪೌಷ್ಟಿಕ ಅಂಶವನ್ನು ಕೋಷ್ಟಕ 3.2 ರಲ್ಲಿ ಕೊಟ್ಟಿದೆ. ಇವು 
ಸರಾಸರಿ ಅಂಕಿಗಳು. ಈ ಸಂದರ್ಭದಲ್ಲಿ ಆಹಾರದ ಬೇರೆ ಬೇರೆ ಮಾದರಿಗಳು * 
ಗಣನೀಯವಾಗಿ ವ್ಯತ್ಯಾಸವಾಗಬಹುದೆಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಹೈನು 


ದನಗಳ ಅಗತ್ಯಕ್ಕೆ ಅನುಗುಣವಾಗಿ ಸಾಕಷ್ಟು ಆಹಾರವನ್ನು ಆರಿಸಬೇಕಾದರೆ. ಆಹಾರದ 
ಪೌಷ್ಟಿಕಾಂಶದ ಬಗ್ಗೆ ತಿಳಿವಳಿಕೆ ಇರಬೇಕಾದುದು ಅಗತ್ಯ. 


ಮೇವುಗಳು : ಕೆಲವು ವೇಳೆ ಕಂಟು ಎಂದು ಕರೆಯಲಾಗುವ ಮೇವುಗಳು 
ಸಾಮಾನ್ಯವಾಗಿ ಜಾನುವಾರುಗಳಿಗೆ ಕೊಡುವ ಪೈರುಗಳ ಸಸ್ಯಭಾಗದಿಂದ ಕೂಡಿರುತ್ತದೆ. 
ಸಾಮಾನ್ಯ ಪದಾರ್ಥಗಳೆಂದರೆ, ಹುಲ್ಲು ಸೈಲೇಜ್‌ ಹಾಗೂ ಕಾಳ:ಬೇಳೆ ಸ್ಮೆಲೇಜ್‌, ಈ 
ಮೇವುಗಳು ತೀಕ್ಷಾಹಾರಗಳಿಗೆ ಹೋಲಿಸಿದರೆ ಗಾತ್ರದಲ್ಲಿ ದೊಡ್ಡದಾಗ ಹೆಚ್ಚು ನಾರಿ 
ನಿಂದ ಕೂಡಿದ್ದು ಕಡಮೆ ಸತ್ವವುಳ್ಳದ್ದಾಗಿರುತ್ತದೆ. 


ಆಧುನಿಕೆ ಹೈನಾಗಾರ ದನಗಳ ನಿರ್ವಹಣೆ 








ಇ ¥7 0 £₹'! 66'0 6199 
ಇ ₹70 5|"। 01 ೭6 
ಬ್ಯಾ; 610 ೫೦0 00'। ೯68 
161 07'0 09 | 1|'। 0166 
ತ್‌ 010 ££'0 €೪8'0 Ut 
629 €₹'0 691 9111 ULS 
೪28 91'0 091 01'1 1೫5 
£೯£. 010 0|`| 960 Ll 
678 ₹10 zz’ 20’ €'0S 
€'0Z ೫10 ಟಟ! 90'( ¥'\S 
'9 ೫2೭0 Ly'\ 20'1 4106 
8 L 9 6 1 
ಇ 4 SRL "ವ ಸಾಜ“ ಜ್‌ ಗಾ 
೬ 11.1 
ಳೆ ಕ ತ್ರೆ ತ್ರೆ ತೆ ಕ ಕ್ಥೆ 3 
a. 
ಸ್ಯ 3 
ಇ 





9'6 
|'8 
e's 
8'6 
೭'0 
0:91 
*'1। 
೯6 
20 
2'1। 


ಟ್ರಾ 
೦ 


[xe] 


| 
| 
| 
| 


(meg) 
೫ಜಿ ಯಜ 
೧ಊತಲೂಭ 


(೬2೩2) 
೩೦೧೮ 


[4 
ZI 
¥'01 
TU 
te 

lz 
LL 
6°21 
1೫! 
8`6। 
esl 


| 


[a] 








ಕಶಿ 
1 








668 3೫೫% 'ಜಾೀಭಲಇ ತಜಿ Ki 
688 ಹಯ ‘4a ಓಜಾ ಎಧು ಅ 
8'88 7ಇಗಿಇ ಸಲ "ಔಂಜಣಟಣ Ca 
116 ಔಂಜಲಇ ಡೀ ದಿ" 3 
0'06. ಜಲ % Qn 
16 ಔಾಳಟಬಣ tee ae. '೧೬ ನ; 
te 'ಾಳಳ೫% ಇಡ. 'ಎಲುರಾಬಜ 
€06 KS ಜಲಾಲ "ದೀಜೀನ 208 ೫% 
6'06 buen sede noo £/$ 'ಫಟಂಭಧೀನಿಂಹಿ ಉಗ 
‘06 tues 2/1 ೫೦0 1/01 ನಭ ಜಇ 
$'06 ೪ನ ಗೇ "ಧೇಂಜಧೀಯಂಕಿ ಬಳ 

| 
ಇಳ 
ಕ 
35. 

fe, 

ಭ್ಯ 

ತ 


by 


8880 ನು 0೫೨೪ Tees 2೫೨೮೦೦೫ oxeoy :Te ake 


8। 


ಹೈನುದನೆಗಳಿಗೆ ಅಹಾರ ಕೊಡುಪಿಕೆ 


9£ 
|`6 


800 
[AN 
81'0 
600 
610 
61'0 


61'0 
610 


0₹'0 


800 


೫0'0 
91'0 


1೭'0 


0೭0 
62'0 


9£'0 
೭.0 
100 
0'0 
1('0 
0610 


060 
00'। 


£0'| 


6)'0 


11'0 
690 


88'0 


88 | 
£6'1 


88'0 
16'0 


00 | 
06 0 
96'0 
6610 


080 
¥6'0 


66'0 


260 


260 
£0'। 


601 


60! 
oz’) 


Lt 
| 58% 
168 
811% 
Lp 
888 


9'6£ 
¥ 9 


U6 
515% 


LS 
0116 


8116 


8°15 
$'6s 


6°0 
0'₹ 
Uh 
40 
619 
8% 
9 
419 
UL 
0 


00 
Ly 


TL 
2) 


vb 
0'9 
|'8 
| 
₹8 
88 
5'1| 
0'€| 
£'೫। 
86 


ತ್ರ 
99 


0'। 
6'8| 


6116 
೭16 
("88 
868 
|'88 
268 


|`68 
1'68 


1'68 


£'08 


೪'06 
|'88 


9'68 


£88 
5168 


ಐ ಚಾ 


೫8೦೫ ''೦ ೫೯೪ "ಹೇಜಟಇ OR 


ಇಂ "Low hee | xe ‘aan 0 
ಬೀ ಇ “Bun "Hasna 
ಹೇ ಎಣಣ 
ಊೇಣಣಟಣಇ 3ಣ್ಗಿಇ್ಳ 
೧೦೦೪ ೨೫ ‘pe ce 
ke 3 ೬೫೫೩೩ ಕ್ಕೆ ಇ ean ee 
೫೦೫೦೪ ನಂ x "ಇಂ "ಗೇಜಟಇ ಇ 
cea 
Peep ane "ಡೇಜಲಣಇ ph 
೫೫೫೦೧೫ ೫೦% 
8001ರ ‘Rave "ಗೇಜಲಇ ಇಬ 
ಜೀ ಥೆಣಂಲ 
"ಬಂಕ ೦೫% 'ಧುಂಧಲನಿ ಏಗ 
¥ peers "೧808 ಐಡಿ)೮೫೫*ೀ ಜಂಬ 
೨೦೫೨ ೮ 06 ೩೧೧ 0£ 
ಎ ಅ "ಬಂಧ ೪೮೪೪ ಗಾಲ್‌ ಎನುದ 
coy 


“ಜಾಯಾ ಎರ 'ಬಢೀಣ ಹೇಜ ಊಟ ಎ೦೪) ಅ 


೫೫೧ ಹೇ 'ಡಿಂ. "ಧಾಜಲಇ ೨೦ಜಾ ಜಾ 
೨೮೪೪ "ean ನಡಾ 


ಆಧುನಿಕ ಹೈನಾಗಾರ ದನಗಳ ನಿರ್ವಕ್‌ಜೆ 


82 


es 100 600 080 86 ೯'| [4 5°82 Cpu ಆಯ 
“Feuer Ueyook “sop "ಸಾಲಫಿನಫಂಜಂಂp 
8's 100 000 0 ea zy ೯? PL puegyopg ಊಜು 
Rue Ueryoox “yop "82೮೫೫೪೦೫೦೫, 
ಇ ತಾ ಆ ££'0.. 191. 1'| 0'2 *'77 we ಸ್ಯ 
2೮೫೪ 01% ಟಂ6 "42೮೪೫ ಜಣ 
91೪1 400. 1೯0. eo FT 6 ¥'S 6'6z ೪೮೪೪ Kad 2೫೮% "0 
೫11, 210. , 1590 ೯0 ge Cp £'9 219£ ಕ een ‘pexcepeoca 
si 800 seo 0 $e 4 | Lt ಡಿಗ್ಗಿ ೮04೩ "೦೫೦೫ ನಿಲ್ಲಚಾ "ಲಂಬಿ 
cay pu Cece coop ಇಂಥ 
ಘ್‌ ೬010 sto 28006 90 €9 6£ 9'76 i Soe ರಾಉಊ 
ಳಾ 510... 890 101 816 0% 6: 8:88 ಎಂಬು ಟೀ ೪/ i 
ಭಂಜ 0೩% ಎಂ ಇ KS ೪೮೫೯ 
€'? 510. #0 $8ರಿ 61೫8 61 ೯6 0168 . 00800 ನೀ “Bomwn pe 
Th 0 ೪ £0'। 116. ze ೪9 0°68 op cpempep 30k " Ru 5 
₹6 ಆಗಾ ಷಾ ೪1. 9196 (|19 t6 0'68 ಉಜಣಂಂಜ್ಯ 
೩೦% ppcowpee Ban ope 
೪) (0. 5೯0. 660 |'% 0£ 99 068 ಭಧ &ೀ "ಸೇಜಜಇ ೪೮೫೪ 
9£1 22106. 0111 860 968 8'6 911 1'88 ane ಗೇ "ಇಂಂ "4 "pun ೪೪ ಉಂ) ೪% 
|"! "io 8೯6. Wi ps ee 29 6'88 evans ಇಳ Way Ravn 
ಣಾ 90 £00 160 ಈ . ಕ LL 1'16 ೇಜಖಇ 08೫% ೨೮೦ 


NE 
8 L 9 $ p [3 (4 I 
cums aaa NE ANE MENTE (0 





83 


ಹೈನುದನಗಳಿಗೆ ಆಹಾರ ಕೊಡುಪಿಕೆ 


0111 
tot 
(LI 


010 
££'0 
07'0 
80'0 
60'0 
೫010 
60'0 
600 
90'0 


ರಾ 


90'0 


01'0 


10'0 


90'0 


890 
90'0 
90'0 


910 
810 
1|'0 
€೯೯'0 
80'0 
೭£'0 


02'0 


80'0 


1|'0 


60'0 


8£'। 
65°) 
1S’ 


6£'0 
(£'0 


67'0 
620 
I€0 
0£'0 
z£'0 
1£0 
0೫`0 


87'0 


920 


6£0 


2'89 
8:8/ 
LLL 


Ll 
»'8। 


81೫! 
9111 
US| 
0'¥| 
9'S| 
Ss S| 
L'6\ 


01೫1 


6'11 


Ut! 


£' 9 16 806 
619 118 6168 
0°01 Lt ೪'68 
6೩೦೫೫೪ (೪2) 8ಂಉ% 
9 | 010£ 
81 ££ 610೯ 
6'। 2೭'₹ 116] 
6? [A 4 8117 
8'0 91 p's 
6! Ze 611 
81: CE ಕಟ 
0'₹ 9£ 961 
0₹ Uv €'8z 
9'0 91 Lec 
6'0 8'| £'0z 
|`| WA £'97 


Reus 004 "5930 
ಉಟ sate "ತಿಂಲಾ 
ಇಂ ಬನಿ ಎಡ 2 ಧಾ 


Cpa ೫೦೩೮೩ "ಜಂ ಹಲ ಸೋಣ ೪ಉಾಲಭಳ 
ಜ ೮೫೦೫ 
kp ೫೫೦ Loca “ep ಧೇ “ನಂ ೪೮೪೯. 
Cam envy 
ಬೀನ ದಲ EY 
ಇಳ ಡಿ 
"a pen 
“poy ಬನ" ೮೪ 1 ಇಗ: "ಇಂಗು ಜಥ 
“poy ಎಣೆ Uae "ಇಂಗಿ ಇರೇ 
ಭಂಆಭಗಇ ಮಧಿಲಳಂ ಲ 
¥ hg ¢ a8 ‘Woot ೫೩2; “eo 
Uwg (2) ೮00308 Tee ARE 


€೫೦೫೬£೯೯ 
೮ 


teen Hey ous “oT 
"8೦೫ cA Ue 

“en verook ‘op "62೮೫9೪ ಊಂ 

om ones vhs he "ಇಂಬ ‘TREK 


ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


84 


£'0 
ಕ! 


£8'0 
68'0 
6910 
25'0 
850 
0¥'0 
LL0 
LE" 
89'0 


0r'0 
by’ 0 
t¥'0 
500 
200 
91'0 
9೫0 
6£'0 
ಓ!'0 


ಣ್‌! 
6! 
061 
6911 
(911 
1911 
2೯1 
29'1 
91 


011/4 
E'qg 
UL 
೭" £8 
628 


6'6(' 


¥'SL 
208 
0°18 


’6z 
4'0& 
೫`82 
66 

64 

619£ 
8'1₹ 
ez 
6'6l 


8'6/ 
6 
ಓ'9 
೪5 
("81 
et 


3 
ese 
8c 
1 
1 
61% 
£'6₹ 
6:98 
[AAA 


12 
8'6 





6€'06 
6°06 
$°06 
1'06 
868 
L'06 
¥'06 
1£6 
6°16 


“one ೪3 ಆಜ೦೫೧೨ ರಾ "ಐಂಇ ಜಟ 
"೫ರ ಬಂ R೦೬ "ಛಂ ua 

ಇ ಬಣ 

ಅಸಿಬ "ಜರ ಆಳ 

» pen "ರೇ ಲಲ 

Rn ೫೦೫೧೩ PANTER 

೫೫೪ ಜೀಂಟಂ8 ಐನ ಲಭಿಸದ 

ಹಿಂಜಿ BUY ಜರಿಯ Hh “aR 

gE Re 

ಯ ಜೀಟಬಇ ಹಿರಿ his "ಸಿ3೫ ಜೀಡಿ 

ಯಿ ಐಇಟಟಣ ಶಕ ಇಡಿ, "63೪೪79 ಈರನ 

ನ "ಹಿ ಆ0ಜೀಜಂದ 

೭ಸ್‌ ಖಂಭಿ ಆತಿ ೫ "ಸಭಯ 
ಇಡಿ WE pew ಥಿ) ೪ನ ಳಾ 

cpp NU TgOEN asthe "ಬಂಣ್ಲ ಜಟ್ಟ ೦8 
"ಜಟ ನಂಿಛಬ್ರು ೩೦೮೦ "ಭ್ರಂಣ ಜ್ಗಂg 
“uu ೧೫೦೧೪ CRN 

ಗ "ಬ ಐಇಟಖಣಇ ep 

ಳಂ ೮೦೦೩ ಏಂಂಟಊ "೪% ನಂ 











85 


ಹೈನುದನಗಳಿಗೆ ಆಹಾರ ಕೊಡುವಪಿಕೆ 


62'0 
0೫'0 
೫0 


(90 


೧ೂಣಣ0 


650 
8೭'0 
1£'0 
£0°| 
1೪'0 
₹81 


6910 
150 


££'0 
80'0 
£0'0 
01'0 


೪0'0 
60'0 


2೭0 


1₹'0 


₹0 
£00 
£0'0 
9₹'। 
£1'0 
90'0 


070 
!1'0 


60'0 
680 
910 
[AN 


19 
೭9'। 
ಣ। 
19°| 
96'। 
96'। 


ತ] 
09'1 
691 
291 
೭೭'। 
tr} 
ze" 
06'। 
₹91 


9" | 
tr’ 
1|'| 
02'। 
££'0 


66 
1"08 
4'08 
9'6L 
ULL 
O°LL 


9'L8 
¥'6L 
9118 
£'08 
209 
0'11( 
|'69 
Ch 
₹'08 


[441 
1'0( 
6196 
9166 
€'9| 


€'8 
918 
£'£| 
ell 
I'd 


89£ 


೯೭ 


6'8 
6'8 
2೭'0£ 
೫'£ 
₹6 
|'₹ 
1 
Llp 


0'( 
v'6 
0'₹ 
ge 
ಸ್‌ 


6'6 

20 
8'6। 
6'£। 
86% 
81೧ 


6'(£ 
6°01 
0'1। 
6'£( 
*'22 
sel 
616 

೪1 
816% 


0'6 


'0'1। 


ve 
19 
6£ 


1'68 
68 
"06 
¥'68 
£`68 
L'68 


0'06 
0'68 
8'68 
6't6 
0'£6 
9'06 
£'06 
$'l6 
0°26 


2೭16 


zoe 


S'hL 
0'9( 
821 


pose sade ‘cote Oey 
awn ‘ete ‘Hey 
£೦೫ "ಬಂಡ "ಲಾಟ 
೮/6೫ "ಬ€೩ "ಲಾಟ 
ಅ 
2೫8 ಇಟಿ ಲ೦೫ 
& ನಂಟಿನ "ಇಂಣ್ಯ 32೫20೮೯೦0೮೪ 
೧೫೫೯ 
ಐಂಲಲಟ ೩೪೦೧0 "ಇಂಕು ೨೫99 ಉಂಡಿ 
" eee 
vote ‘ACE 
30308 "ನಿಲ 
ಅ “ 
೧ಟ೩೧ AE yee 
ಟೀ ಜಟ Hyp ೫೦ ೧ಡಿ "೦೮ 
೬ ಇಣ 
ಅ Pl] ೪) 
ಆ. NUNN ಇ Pye 
ಟಬ "ಲಿ ಇಂಡ ಉಣ 


ಸಂಭ ] 
ಐಂ೮೫೮೬ ೩೦೮೧೦ "ಐಡಿ ೪೦% ೬೧೩ 


eee sade ಣ್ಣ 

Rae heron sade "ಎಳ್ಳ 
Rus ‘aoa 

3೫2% "ಇಂಡ 

೧೫೫೮೫೫ "೧೮೫೪ ; 


ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


86 


7೪೦೮೩೦೫ £ ಬಂಂಬರಿ- ಲಲ "ಇಂ ಇ೫ಂ ೩ suoy "ದಜ soe 

18561 ೯'ಂಣ ಎ೧೫. op te "ogo snR es 99 ೫೫೩% sates ೨,೫೫2೦ ape ‘Geta 
vate 1 ((961 “wpapocsoe" sac “Qe ce Tap) ಗಂಜ ಆ ಎಡ ಜಾತಿ ೫೪೫೩ eewpa ueccma es 
PHRCR ೦2 ಎಬುಟ ೦೫1 ney len 8೦೮೦೪೮) ER ey ೧೦೫೪೮ SUR RVR 'ಐಲಂಊಾಣಟ cape eso 
೪ೀಜಂಜಣ ೧೩ ಐಂಲ 9% ಭಂ ಗೌಜಸಿಜಲಣ ೧೬೨೮೪ ಬಂ) npeacnp 8/'ಬಅ'ಲ'ಗ್ರ ಊಟ ANROeKK ೦೬2 
೨೫೨೫ (9661698 “op ‘na Rw 2೧೧ se) '2%೪೫ಇ ೦00680೫ ಯಥಿಅ2೦ಜ so yen ಗೋ ಇಲಾ ಇಳದ Ay 
Ky $8೧ ಜಂoಳan Gu ‘pyerpogcre copoecey Vans ಭಟ ಗಸಿ ೫ ಇಂಗ 3822 ಜ.೬ಟಂಇುಳ ಸಾ 
೨೫೧ ೧೫೧ ಬಜಂ ಅಷ ಆ ಇಡಲ "ಅ ಗೌಜಹಿಂಣಣ ಆಗೇ 08 ಬು "ಅ ow ca "ದರಗ ಇ po Reg 

ಥೂ28 ಸಾಲ ಜಾ "nn ೮೬೨೪೫೦೫ yep Fe ೧೫ Prop ಇಟ ೫೦೦ 28 «೫೩22 Ro (8 0a) 'ಕ'ಲ 








q 
'ಔಲ ದೀ ಆಚ causes casa pout Rap ಬಂಗಿ ಜಗ aur cusp Une ೫ 
ಕ ಎ ಫಳ೦ಲಢಂಣಭನ ಭಣ ಇಂಚೀಜಣಿ 0222 "6661 "ಬ ಜೀಜಿ 080೮೦೫ Rha 2227 ‘eps 
3೫4೦ ೪ "6೫೦೩ ೨೬೦ ೧೫ ಎಇಜಂಊ ಔಡ "೫2602೮೫೧ ೫೦೧ ೨೪೪೦೮೫ "ಇದೇ ,ಟಂಬುಳಿ ಬಂಡ "ಳಿ 
೪" 160. .610ಿ. 9611. 696 EY vi Cee ಗಂಧಂ ತ೫ಖಂ ೬ "ಊಟ 
ಎಡ 9(60 1106 8°) ve 791 $8೫681 868 Ran suo ಇ ‘avy 
ra ti $0 tet €%ಈ FU go Va: ೫೬೫ "ರಲ 


SENT Ea EE EELS NT RE 45355441 


8 L 9 ೯ 7 ೯ ₹ | 








ಹೈನುದನಗಳಿಗೆ ಅಹಾರ ಕೊಡುಪಿಕೆ 87 


ಪಶುಗಳ ತೀಕ್ಷ್ಣಾಹಾರಗಳನ್ನು ಈ ಹೆಸರಿನಿಂದ ಕರೆಯಲು ಮೇವು 
ಸಿದರೆ ಇವು ಹೆಚ್ಚು ಸತ್ವಾಂಶಭರಿತವಾಗಿರುವುದೇ ಕಾರಣ. ಸಾಮಾನ್ಯ ಕಾಳ 
ಶೇಕಡಾ 70 ರಿಂದ 80 ರಷ್ಟು ಒಟ್ಟು ಜೀರ್ಣಕಾರಿ ಪೌಷ್ಟಿಕಾಂಶಿವಿರುತ್ತದೆ. ಕೊಬ್ಬು 
ಹೆಚ್ಚಾ ಗಿರುವ ಬೀಜಗಳು ಅಥವಾ ಅವುಗಳ ಉತ್ಪ್ಸನ್ನಗ ಚ್ಚು 


«1 
tL 
tl 
re 
4 

.- ದ 
et 
೫) 
pS 
ಹ (ಸಿ 


೦2 
ಕೆಲವು ಬೀಜಗಳಲ್ಲಂತೂ ಶೇಕಡಾ 100 ಕ್ಕೂ ಹೆಚ 
ವಿರುವುದುಂಟು. ವಕಾನವ ಬಳಕೆಗಾಗಿ ಸಂಸ್ಕರಿಸಲ್ಪಟ್ಟ ಧಾನ್ಯಗಳ ಉಪಪದಾರ್ಥ 
ಗಳನ್ನೂ ಸಹ ತೀಕ್ಷಾಹಾರಗಳೆಂದೇ ಪರಿಗಣಿಸಲಾಗಿದೆ. ಇವುಗಳಲ್ಲಿ ಅನೇಕ ಪದಾರ್ಥ 
ಗಳನ್ನು ದನಗಳ ಆಹಾರಗಳ ಪಟ್ಟಿಯಲ್ಲಿ ಲಾಭದಾಯಕವಾಗಿ ಸೇರಿಸಲಾಗಿದೆ. 


ಅಂಚಿನಲ್ಲಿರುವ ತಿನುಸುಗಳು : ಮೇಲೆ ಹೇಳಿದ ಯಾವ ಗುಂಪಿಗೂ 
ಸೇರಿಸಲುಗದ ಈ ಪುಡಿ ಹಾಗೂ ತೌಡಿನ ತಿನುಸುಗಳಲ್ಲಿ ಓಟ್‌ ತೌಡು ಮತ್ತು ಧಾನ್ಮ 
ಗಳು ಮತ್ತಿತರ ಪದಾರ್ಥಗಳಿಂದ ಸಂಸ್ಕರಣದ ಸಂದರ್ಭದಲ್ಲಿ ದೊರೆಯುವ ಕೆಳಮಟ್ಟದ 
ಇತರ ಪದಾರ್ಥಗಳು ಸೇರ:ತ್ತವೆ. ಈ ಕೆಲವು ಪದಾರ್ಥಗಳನ್ನು ಸಾಮಾನ್ಯವಾಗಿ 
ತೀಕ್ಷಾಹಾರ ಎಂದು ಮಾರಾಟ ಮಾಡಲಾಗುತ್ತದೆ. ಆದರೆ, ಆಹಾರ ಮೌಲ್ಯದ 
ದೃಷ್ಟಿಯಿಂದ ಇವು ಮೇವುಗಳಿಗೆ ಹತ್ತಿರವಾಗುತ್ತವೆ. 


2೬. 


ಪಶು ಆಹಾರದಲ್ಲಿನ ಶಕ್ತಿ ಅಂಶಗಳು 
ಪೋಷಣಾ ಆವಶ್ಯಕತೆಗೆ ಸಂಬಂಧಿಸಿದ ಭಾಗವು ಸತ್ವಾಂಶಗಳ ಆವಶ್ಯಕತೆಗಳನ್ನು 
ವ್ಯಕ್ತಪಡಿಸುವ ವಿವಿಧ ವಿಧಾನಗಳ ವಿವರಗಳನ್ನು ಹಾಗೂ ದನಗಳ ಆಹಾರದ ಸತ್ತಾಂಶ 
ಗಳ ಪಟ್ಟಿಯನ್ನು ಒಳಗೊಂಡಿದೆ. ಕೋಷ್ಟಕ 3.2ರಲ್ಲಿ ಟಿ. ಡಿ. ಎನ್‌. ಮತ್ತು 
ಡಿ. ಇ. ವಿಧಾನಗಳು ಸೇರಿವೆ. 


ದನಗಳ ಆಹಾರದ ಸತ್ವಾಂಶಗಳನ್ನು: ವ್ಯಕ್ತಪಡಿಸಲಾದ ಸಂಖ್ಯಾನುಸಾರ ಮೌಲ್ಯ 
ಗಳು ಈ ಎರಡು ವಿಧಾನಗಳಲ್ಲಿ ವಿಭಿನ್ನವಾಗಿವೆ. ಟಿ. ಡಿ. ಎನ್‌. ವಿಧಾನದಲ್ಲಿ 
ಶೇಕಡಾ ಮಾನದಲ್ಲಿ ಅಥವಾ ಪ್ರತಿ 100 ಪೌಂಡು ಆಹಾರದಲ್ಲಿ ಎಷ್ಟೆಂದು ಸೂಚಿಸಿದ್ದು 
ಡಿ. ಇ. ವಿಧಾನದಲ್ಲಿ ಆಹಾರದ ಪ್ರತಿ ಪೌಂಡಿಗೆ ಇಂತಿಷ್ಟು ಉಷ್ಣಾಂಕಗಳೆಂದು ಸೂಚಿಸಿ 
ರುವುದನ್ನು ಗಮನಿಸಬೇಕು. ಧಾನ್ಯಗಳಲ್ಲಿ ಸತ್ವಾಂಶಗಳು ಪ್ರತಿ 100 ಪೌಂಡಿಗೆ 
70 ರಿಂದ 80 ಪೌಂಡುಗಳ ಟಿ.ಡಿ. ಎನ್‌. ಇರುವುದು ಗಮನಾರ್ಹವಾಗಿದೆ. 
ಜೀವಾಣುವಿರುವ ಅಥವಾ ಕಡಮೆ ತಂತುವಿರುವ ಧಾನ್ಯದ ಉಪಳುತ್ಪನ್ನಗಳಲ್ಲಿ 
ಟಿ. ಡಿ. ಎನ್‌. ಹೆಚ್ಚಳ ಕಂಡುಬರುತ್ತದೆ. 


ಮೇವಿನ ವಸ್ತುಗಳಿಗಾಗಿ ಉಪಯೋಗಿಸಿದಾಗ ಇ. ಎನ್‌. ಇ. ವಿಧಾನವು 
ವಾಸ್ತವಿಕ ಆಹಾರಮೌಲ್ಯಗಳ ನಿಕಟ ಅಂದಾಜನ್ನು ಪದೆಪದೇ ಒದಗಿಸುತ್ತದೆ. ಇದು 
ಏಕೆಂದರೆ, ಇ. ಎನ್‌. ಇ, ದನಗಳು ಮೇವನ್ನು ಸೇವಿಸಿದಾಗ ಮೆಲುಕುಚೀಲದಲ್ಲಿ 


| 


88 ಆಧುನಿಕ ಹೈನಾಗಾರ ದನಗಳ ಸಿರ್ವಹಣೆ 


ಹುದುಗುವಿಕೆ ಮತ್ತು ಜೀವದ್ರವ್ಯಕರಣಗಳಲ್ಲಿಯ ಹೆಚ್ಚು ನಷ್ಟಗಳನ್ನು ಗಣನೆಗೆ ತೆಗೆದು 
ಕೊಳ್ಳಲ್ಪಡುತ್ತದೆ. 


ಒಣ ಮೇವುಗಳಲ್ಲಿ ಶಕ್ತಿಯ ಮೌಲ್ಯದ ಶ್ರೇಣಿ ವಿಶಾಲವಾಗಿರುತ್ತದೆ. ಇದನ್ನು 
ಕೋಷ್ಟಕ 3.2 ರಲ್ಲಿ ಕಾಣಬಹುದು. ವಿವಿಧ ವರ್ಗಗಳ ಮೇವುಗಳಲ್ಲಿ ಈ ಅಂತರ 
ವಿಭಿನ್ನವಾಗಿದೆ. ಆದರೆ, ಬಹಳ ಮುಖ್ಯವಾದ ಅಂಶ ಕೊಯ್ಲಿನ ಕಾಲ. ಒಂದೇ 
ಹೊಲದಲ್ಲಿ ಮುಂಚಿತವಾಗಿ ಕಟಾವುಮಾಡಲಾದ ಮೇವಿನಲ್ಲಿ ಬಲಿತ ನಂತರ ಕಟಾವು 
ME ಮೇವಿಗಿಂತ ಹೆಚ್ಚಿನ ಆಹಾರ ಮೌಲ್ಯವಿರುತ್ತದೆ. ಕಾಯ್ದಿಟ್ಟ ಹಸಿರು 
€ವು ಮತ್ತು ಹುಲ್ಲು ಗಾವಲಿನ' ಮೇವುಗಳಲ್ಲಿ ಶಕ್ತಿಮೌಲ್ಯಗಳು ಕಡಮೆಯಾಗಿರುತ್ತದೆ. 
Ne ದರೆ, ಈ ಮೇವುಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಿ ್ಲಿರುತ್ತದೆ. 


ಏಕಕಾಲದಲ್ಲಿ ಕೊಯ್ಲುಮಾಡಲಾದ ಒಣಹುಲ್ಲು, ಕಾಯ್ದಿಟ್ಟ ಹಸುರುಮೇವ, 
ಹುಲ್ಲುಗಾವಲ ಸಸ್ಯಗಳು, ಕೊಯ್ಲಿನ ಅಥವಾ ಸಸಿಗ್ರಹಣೆಯ ಕಾಲದಲ್ಲಿ ಹೆಚ್ಚು 
ಹಾಳಾಗಿರದಿದ್ದ ರೆ ಒಣಪದಾರ್ಥದ ಆಧಾರದ ಮೇಲೆ ಸಮಾನ್ಕವಾದ ಪೋಷಕಮೌಲ್ಯ 
ಗಳನ್ನು ಹೊಂದಿರುತ್ತದೆ. 


ಪಶು ಆಹಾರದಲ್ಲಿ ಪ್ರೋಟೀನು ಸತ್ವ 


ಕೋಷ್ಟಕ 3.2 ರಲ್ಲಿ ಪಶುಆಹಾರದ ಸತ್ವಕ್ಕೆ ಸಂಬಂಧಿಸಿದ ಸರಾಸರಿ ಮೌಲ್ಯ 
ಗಳನ್ನು ನೋಡಬಹುದು. ಹಿಂದೆ ನಮೂದಿಸಲಾದಂತೆ ಜಾನುವಾರುಗಳ ಪ್ರೋಟೀನು 
ಅವಶ್ಯಕತೆಯನ್ನು ಪಚನಸಾಧ್ಯಪ್ರೋಟೀನು ಆಗಿ ವ್ಯಕ್ತಪಡಿಸಲಾಗಿದೆ. ಹಲವೊಮ್ಮೆ 
ಒಂದು ನಿರ್ದಿಷ್ಟ ಪ್ರಮಾಣದ ಪಶುಆಹಾರದಲ್ಲಿ ಒಟ್ಟು ಪ್ರೋಟೀನು ಮಾತ್ರ ಅದರಲ್ಲಿ 
ದೊರೆಯುವ ಮೌಲ್ಯವಾಗಿರುವುದಾಗಿ ತಿಳಿಯುತ್ತದೆ. ಒಂದು ನಿರ್ದಿಷ್ಟ ಪ್ರಮಾಣದ 
ಆಹಾರದಲ್ಲಿ ಅಂದಾಜು ಪಚನಸಾಧ್ಯಪ್ರೋಟೀನನ್ನು, ಕೋಷ್ಟಕ 3.2 ರಲ್ಲಿ ಕೊಡಲಾದ 
ಅದೇ ವಿಧವಾದ ಆಹಾರದ ಸರಾಸರಿ ಮೌಲ್ಯವನ್ನು ಒಟ್ಟು ಪ್ರೋಟೀನು ಸತ್ವದೊಂದಿಗೆ 
ತುಲನೆಮಾಡಿ ಕಂಡುಹಿಡಿಯಬಹ:ದಾಗಿದೆ. ಅಂತಹ ಅಂದಾಜನ್ನು ಲೆಕ್ಕವಾಡುವಾಗ 
ಜಾನುವಾರಿನ ವರ್ಗ ಮತ್ತು ಆದರ ವಯಸ್ಸನ್ನು ಪರಿಗಣಿಸಬೇಕು. ಉದಾರಣೆಗೆ, 
ಸಸ್ಮಜನ್ಯ ಮೂಲಗಳಿಂದ ಪಡೆದ ಪ್ರೋಟೀನು NN ಅಷ್ಟು ಚೆನ್ನಾಗಿ 
ಉಪಯು ಕ್ರವಾಗುವುದಿಲ್ಲ. 


ಪಶುಆಹಾರಗಳು ಪ್ರೋಟೀನು ಸತ್ವದಲ್ಲಿ ಬಹಳಷ್ಟು ನಿನ್ನವ. ಕುದುರೆ 
ಮಸಾಲೆ ಕ್ಲೋವರ್‌ಗಳು, ಲೆಸ್‌ಪೆಡೆಜ, ಸೋಯೂಬೀನ್‌ ಮತ್ತು ಕಡಲೆಕಾಯಿ ಒಣ 
ಮೇವು ಇವುಗಳನ್ನೊಳಗೊಂಡ . ಲೆಗ್ಯೂಮ್‌ಗಳಲ್ಲಿ ಪೋಷಕಾಂಶ ಅಧಿಕವಿದೆ. 
ಸಾಮಾನ್ಯವಾಗಿ ಹುಲ್ಲಿನಲ್ಲಿ ಲೆಗ್ಯೂಮ್‌ಗಳ ಅರ್ಧಕ್ಕಿಂತ ಕಡಮೆ ಪ್ರೋಟೀನ್‌ ಇದೆ. 


ಹೈ ನುಷಸಗಳಿಗೆ ಆಹಾರ ಕೊಡುಖಿಕೆ 89 


ಹುಲ್ಲುಬೆಳೆಗೆ ಅಧಿಕ ಪ್ರಮಾಣದಲ್ಲಿ ಸಾರಜನಕವಿರುವ. ರಸಾಯನ ಗೊಬ್ಬರವನ್ನು 
ಕೊಟ್ಟಲ್ಲಿ, ಅವುಗಳಲ್ಲಿಯ ಪ್ರೋಟೀನುಸತ್ವ ಸರಿಸುಮಾರು ಲೆಗ್ಕೂಮ್‌ಗಳಷ್ಟು 
ಬಹುದು. ಒಣ ಮೇವುಮಾಡಲು ಕೊಯ್ಯಲಾದ ಸಸ್ಯಗಳಲ್ಲಿ ಅವು ಬಲಿತಂತೆ ಲ್ಲ 
ಪ್ರೋಟೀನುಸತ್ವ ಕಡಮೆಯಾಗುತ್ತ ಹೋಗುತ್ತದೆ ದೆ. ಬೀಜ ಮಾಗುವ ಕಾಲದಿ 
ಅವುಗಳಲ್ಲಿಯ ಪ್ರೋಟೀನು ಅಂಶ ಅತ್ಯಂತ ಕಡಮೆ ಇರುತ್ತದೆ. ಸಸ್ಯ ಬಲಿತಂತೆ 
ಅವುಗಳಲ್ಲಿಯ ಪ್ರೋಟೀನು ಪಚನ ಸಾಧ್ಯತೆ ಕೂಡ ಕಡಮೆಯಾಗುತ್ತ ಹೋಗುತ್ತದೆ. 
ಹೀಗಾಗಿ, ಬಹಳ ವಿಳಂಬವಾಗಿ ಕೊಯ್ದ ಮೇವುಗಳಲ್ಲಿ ಪಚನಸಾಧ್ಯ ಪ್ರೋಟೀನಿನ 
ಅಂಶ ತೀರ ಕಡಮೆ ಇರುತ್ತದೆ. 


ಕ 


ಪ್ರೋಟೀನು ಸತ ವು ವೆ ಮೇವುಗಳಲ್ಲಿ ಸ್ಲಿರವಾಗಿರದೆ. ವಿವಿಧ 

ತೀಕ್ಷಾಹಾರ ತಿನುಸು ಗಳಲ್ಲಿ ಅದರ ಪ್ರಮಾಣ ವಿಭಿನ್ನವಾಗಿರುತ್ತದೆ. 

'ತೀಕ್ಷಾ ಹಾರ ತಿನುಸುಗಳಲ್ಲಿ ಪ್ರಧಾನವಾಗಿ ಎಣ್ಣೆ ಹಿಂಡಿಗಳಲ್ಲಿ ಪ್ರೋಟೀನು ಅಧಿಕವಾಗಿರು 
ತ್ತದೆ. ಸೋಯಾಬೀನ್‌ ಹಿಂಡಿ, ಹತ್ತಿ ಬೀಜದ ಹಿಂಡಿ, ಆಗಸೇ ಬೀ 
ಇತ್ಯಾದಿ ಹಿಂಡಿಗಳನ್ನು ಸಾಮಾನ್ಯವಾಗಿ ಮಿಶ್ರಮೇವು ಆಹಾರಗಳ ಪ್ರೋಟೀನು 
ಹೆಚಿ ರ್ವಿಸುವುದಕ್ಕಾಗಿ ಅಥವಾ ಪಶುಆಹಾರದಲ್ಲಿ ಇರುವ ಪ್ರೋಟೀನು ಸತ್ವಕ್ಕೆ ಪೂರಕವಾಗಿ 
ಬಳಸಲಾಗುತ್ತಿದೆ. ಒಟ್ಟಿನಲ್ಲಿ ಧಾನ್ಯದ ಉಪಳುತ್ಪನ್ನ ಗಳಲ್ಲಿ ಇತರ ಸಾಮಾನ್ಯ ಸಣ್ಣ 
ಹ ಧಾನ್ಯಗಳಿಗಿಂತ ಪ್ರೋಟೀನು ಅಂತೆ ಅಧಿಕವಿರುತ್ತದೆ. ಅವಶ್ಯವಿರುವ ಅಮಿನೋ 
ಆಮ್ಲಗಳನ್ನು ಸಂಯೋಗಿಸುವುದಕ್ಕೆ ಮೆಲುಕುಚೀಲ ಸಮರ್ಥವಾಗಿರುವುದರಿಂದ 
ಯಾವುದೇ ಒಂದು ನೈಸರ್ಗಿಕ ಪ್ರೋಟೀನು ಮೂಲ ಅಥವಾ ಯೂರಿಯಾ ಇಲ್ಲವೇ 
ಇತರ ಸಂಯೋಜಿತ ಪ್ರೋಟೀನು ಒಟ್ಟಿನಲ್ಲಿ ಶೇಕಡಾ 30 ರಷ್ಟಿರುವ ಇತರ ಪದಾರ್ಥ 
ಗಳು ಜಾನುವಾರಿಗೆ ಸಾಕಾಗುವುದು. 


ಪಶಾಆಹಾರದಲ್ಲಿ ಕೊಬ್ಬಿ ನ ಅಂಶ 


ಮೆಲಃಕಾಡಿಸುವ ಪಾಣಿಗಳ ಆಹಾರದಲ್ಲಿ ಕೊಬ್ಬಿನ ಸತ್ವ ಒಂದು ಸಮಸ್ಯೆಯಲ್ಲ. 
ಈ ಪೋಷಕಾಂಶವು ಅಮುಖ್ಯವಾದ ಅಂಶವಾಗಿರುವ. ಮೇವುಗಳಲ್ಲಿ ಈಥರ್‌ ಸಾರವು 
ನಿಜಕೊಬ್ಬನ್ನು ಒಳಗೊಂಡಿರುವುದಕ್ಕಿಂತಲೂ ಕ್ಲೋರೋಫಿಲ್‌ ಮತ್ತು ಕ್ಯಾರೋಟೀನ್‌ 
ಗಳಂತಹ ವರ್ಣದ್ರವ್ಯಗಳನ್ನು ಒಳಗೊಂಡಿರುತ್ತದೆ. ಈಗಿನ ಸಂಸ್ಕರಣ ವಿಧಾನಗಳಿಂದ 
ಎಣ್ಣೆ ಕಾಳಿನ ಹಿಂಡಿಗಳಲ್ಲಿ ಅಲ್ಪಸ್ವಲ್ಪ ಕೊಬ್ಬಿನ ಅಂಶ ಮಾತ್ರ ಉಳಿಯುತ್ತದೆ. 


ಕೆಲವು ಸಂದರ್ಭಗಳಲ್ಲಿ ಕೊಬ್ಬು ಹೆಚ್ಚಾಗಿರುವ ತಿನಿಸು ಅಥವಾ ಸಸ್ಯಸಂಸ್ಕರಣ 
ದಿಂದ ದೊರೆಯುವ ಪೋಲಾಗುವ ಕೊಬ್ಬಿನ ಅಂಶವು ಆಹಾರ ಶಕ್ತಿಯ ಆರ್ಥಿಕ ಮೂಲ 
ವಾಗಿದೆ. ಪ್ರಾಣಿಜನ್ಯ ಕೊಬ್ಬನ್ನು ಪ್ರೌಢ ಮೆಲುಕಾಡುವ ಜಾನುವಾರಗಳಿಗೆ ತಿನಿಸಿನಲ್ಲಿ 


90 ಆಧುನಿಕ ಹೈನಂಗಾರ ದನಗಳ ನಿರ್ವಹಣೆ 


ತೀರ ಕಡಮೆ ಮಟ್ಟಗಳಲ್ಲಿ ಶಿಫಾರಸುಮಾಡಲಾಗಿರುತ್ತದೆ. ಏಕೆಂದರೆ ಅವು ಅವುಗಳಿಗೆ 
ಮೆಚ್ಚಿ ಗೆಯಾಗುವುದಿಲ್ಲ. 
ಪಶುಆಹಾರದಲ್ಲಿ ಖನಿಜಾಂಶ 


ಮೆಲುಕಾಡುವ ಪಶುಗಳ ಆಹಾರದಲ್ಲಿನ ಪ್ರಮುಖ ಖನಿಜಗಳೆಂದರೆ, ಸುಣ್ಣ. 
ರಂಜಕ ಮತ್ತು ಉಪ್ಪು, ಜಾನುವಾರುಗಳಿಗೆ ಅವಶ್ಯವಿರುವ ಇತರ ಖನಿಜಗಳು 
ಸಾಮಾನ್ಯ ಮೇವುಗಳಲ್ಲಿ ಸಾಕಷ್ಟು ಪ್ರಾಮಾಣದಲ್ಲಿ ದೊರೆಯುತ್ತವೆ. ಕಡಮೆ 
ಖನಿಜಾಂಶ ಮಣ್ಣಿನಲ್ಲಿರುವ ಪ್ರದೇಶಗಳಲ್ಲಿ ಬೆಳೆಯುವ ಸಸ್ಯಗಳನ್ನು ಜಾನುವಾರಗಳಿಗೆ 
ನೀಡುವಾಗ್ಗೆ ಪೂರಕವಾಗಿ ಆಯಾ ಖನಿಜಾಂಶಗಳ ಕೆಲವು ಅಂಶವನ್ನು ಒದಗಿಸಬೇಕಾಗು 
ತ್ತದೆ. ಬಹಃತೇಕ ಎಲ್ಲ ಆಹಾರಗಳಲ್ಲಿ ಉಪ್ಪಿನ ಅಂಶ ಕಡಮೆ ಇರುತ್ತದೆ. ಅದನ್ನು 
ಪೂರಕವಾಗಿ ಒದಗಿಸಬೇಕಾಗಿದೆ. ಉತ್ಕೃಷ್ಟ ದರ್ಜೆಯಲ್ಲಿ ಮೇವಿನ ಅಂಶಗಳಲ್ಲಿ ಸುಣ್ಣ 


ಸಾಕಷ್ಟಿದೆ. ಮೆಲುಕಾಡಿಸುವ ಪ್ರಾಣಿಗಳಿಗೆ ನೈಸರ್ಗಿಕ ರಂಜಕಾಂಶವು ಬಹುತೇಕವಾಗಿ 
ಹಿಂಡಿಗಳಿಂದ ದೊರೆಯುತ್ತದೆ. 


ಕೋಷ್ಟಕ 3.2 ರಲ್ಲಿ ಸೂಚಿಸಲಾದಂತೆ ಮೇವುಗಳಲ್ಲಿ ರಂಜಕದ ಅಂಶ ಬಹಳ 
ಕಡಮೆ, ಕಡಮೆ ರಂಜಕಾಂಶವಿರುವ ಮಣ್ಣಿನಲ್ಲಿ ಬೆಳೆದ ಅಥವಾ ಚೆನ್ನಾಗಿ ಬಲಿತಿಲದ 
ಸಸ್ಯಗಳಲ್ಲಿ ಈ ಖನಿಜದ ಅಭಾವವಿರುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ಲೆಗ್ಯೂಮ್‌ 
ಮೇವುಗಳಲ್ಲಿ ಸುಣ್ಣದ ಅಂಶ ಅಧಿಕವಾಗಿದೆ. ಹುಲ್ಲಿನಲ್ಲಿ ಸುಣ್ಣದ ಅಂಶ ತೀರ ಕಡಮೆ. 
ಲೆಗ್ಯೂಮ್‌ಗಳಲ್ಲಿ ಇರುವುದರ ಮೂರರಲ್ಲೊಂದು ಅಂಶ ಮಾತ್ರ ಇದೆ. ಸುಣ್ಣದ 
ಪ್ರಮಾಣ ಹಸುರು ಮೇವುಗಳಲ್ಲಿ ಕಡಮೆಯಿದ್ದರೂ ಅದು ರಂಜಕದಷ್ಟು ಕಡಮೆ 
ಪ್ರಮಾಣದಲ್ಲಿರುವುದಿಲ್ಲ. . ಕ 

ತೀಕ್ಷಾಆಹಾರ ತಿನುಸಂಗಳಲ್ಲಿ ಸುಣ್ಣ ಮತ್ತು ರಂಜಕದ ಪ್ರಮಾಣಗಳಲ್ಲಿ 
ವಿಭಿನ್ನತೆ ಕಂಡುಬರುತ್ತದೆ. ಧಾನ್ಯಗಳಲ್ಲಿ ರಂಜಕದ ಅಂಶ ಹೆಚ್ಚಿದ್ದರೂ ಸುಣ್ಣದ ಅಂಶ 
ಪ್ರಮಾಣ ಕಡಮೆ ಇದೆ, ಹಲವು ಪಶುಆಹಾರಗಳಾಗಿ ಉಪಯೋಗಿಸುವ ಉಪ 
ಉತ್ಪನ್ನಗಳಲ್ಲಿ ಮುಖ್ಯವಾಗಿ, ಗೋಧಿಯ ತೌಡು ಮತ್ತು ಇತರ ಮಧ್ಯವಸ್ತುಗಳು 
ರಂಜಕದ ಪ್ರಧಾನ ಮೂಲಗಳಾಗಿವೆ. ವಿವಿಧ ಹಿಂಡಿಗಳು ಕೂಡ ರಂಜಕದ ಉತ್ತಮ 
ಮೂಲಗಳಾಗಿವೆ. ಆದರೆ, ಆವುಗಳಲ್ಲಿ ಸುಣ್ಣದ ಅಂಶ ಕಡಮೆ ಇದೆ. 


ಪಶುಗಳ ಆಹಾರದಲ್ಲಿ 'ಜೀವಸತ್ತ(ವಿಟಮಿನ್‌)ಗಳ ಅಂಶ 


ಬೆಳೆದ ಜಾನುವಾರುಗಳ ಆಹಾರದಲ್ಲಿ ಪ್ರಿ.ರ್ಸರ್‌ ಕೆರೋಟಿನ್‌ನಿಂದ ಒದಗುವ 
ಸ - ವಿಟಮಿನ್‌ ಅತ್ಯಂತ ಅವಶ್ಯವಾದ ಜೀವಸತ್ವವಾಗಿದೆ. ವಿವಿಧ ಪಶುಆಹಾರಗಳ 


ಹೈನುದನಗಳಿಗೆ ಆಹಾರ ಕೊಡುವಿಕೆ | 91 


ಕೆರೋಟಿನ್‌ ಸತ್ವದ ಪ್ರಮಾಣವನ್ನು ಕೋಷ್ಟಕ 3.2 ರಲ್ಲಿ ಕಾಣಿಸಲಾಗಿದೆ. ಯಾವುದೇ 

ಹಸುರು ವರ್ಣದಿಂದ ಕೂಡಿದ ಎಲ್ಲ ಮೇವುಗಳಲ್ಲಿ ಕೆರೋಟಿನ್‌ ಇರುತ್ತದೆ. ಒಣಹುಲ್ಲು 

ಅಥವಾ ಕಾಯ್ದಿಟ್ಟ ಹಸುರು ಮೇವಿನಲ್ಲಿ ಹಸುರು ವರ್ಣ ಕಂಡುಬಂದಲ್ಲಿಯೂ 

ಸಾಮಾನ್ಮವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಕೆರೋಟಿನ್‌ ಇದ್ದೇ ಇರುತ್ತದೆ. ಹಸುರು 

ಬಣ್ಣದ ಪ್ರಮಾಣಕ್ಕನುಗುಣವಾಗಿ ಕೆರೋಟಿನ್‌ ಪ್ರಮಾಣ ಯಾವಾಗಲೂ ಇರುತ್ತ 

ದೆಂದೆಲ್ಲ. ಳದಿವರ್ಣದ ಮುಸುಕಿನ ಜೋಳದಲ್ಲಿಯೂ ಕೂಡ ಕೆರೋಟಿನ್‌ 
ರು 


p> 


2 
ut 
[3 


ಸುಗ್ಗಿಯ ನಂತರ ಕಾಳುಗಳನ್ನು ಬಿಸಿಲಿನಲ್ಲಿ ಒಣಗಿಸಿದರೆ ಅವುಗಳಲ್ಲಿ ಸಾಕಷ್ಟು 
: ಪ್ರಮಾಣದ ರಿ - ವಿಟಮಿನ್‌ ಸತ್ವ ಕಂಡುಬರುತ್ತದೆ. ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಲಾದ 
ಒಣಹುಲ್ಲುಗಳಲ್ಲಿಯೂ ವಿಭಿನ್ನ ಪ್ರಮಾಣಗಳಲ್ಲಿ ಸಾಕಷ್ಟು ೦-ವಿಟಮಿನ್‌ ಇರುತ್ತದೆ. 


ಪೂರಕ ಪಶುಆಹಾರಗಳು 


ನೈಸರ್ಗಿಕವಾಗಿ ಸಸ್ಯಗಳಿಂದ ಮತ್ತು ಅವುಗಳ ಉಪಲತ್ಪನ್ನಗಳಿಂದ ತಯಾರಿಸ 
ಲಾದ ಮೇವಿನ ಹೊರತಾದ ಹಲವಾರು ಪದಾರ್ಥಗಳನ್ನು ಹೈನುದನಗಳ ಮೇವಿನಲ್ಲಿ 
ಹೆಚ್ಚಾಗಿ ಉಪಯೋಗಿಸಲಾಗುತ್ತದೆ. ಇವುಗಳಲ್ಲಿ ಹಲವನ್ನು ಅವುಗಳ ಪೋಷಕ 
ಉಪಯುಕ್ತತೆಯ ಮಹತ್ವದೊಂದಿಗೆ ಕೆಳಗೆ ಕೊಡಲಾಗಿದೆ. 


ಯೂರಿಯಾ ಅಥವಾ ಇತರ ಸರಳ ಸಸಾರಜನಕಯುಕ್ತ ಪದಾರ್ಥಗಳು; ಪೇಟೆ 


ಯಿಂದ ಕೊಂಡುತಂದ ದನಗಳಿಗೆ ಕೊಡುವ ಆಹಾರದಲ್ಲಿ ಇವುಗಳನ್ನು ಸೇರಿಸಲಾಗಿ 
ರುತ್ತದೆ. 


A ಮತ್ತು ರಿ-ವಿಟಮಿನ್‌ ಕೂಡಿದ ಪದಾರ್ಥಗಳು: ಈ ವಿಟಮಿನ್‌ಗಳಕೂರತೆ 
ಕಂಡುಬಂದಾಗ ಎಳೆಗರುಗಳ ಮೇವಿನಲ್ಲಿ ಇವುಗಳನ್ನು ಬಳಸುವುದು ಪ್ರಯೋಜನಕಾರಿ. 


ಹಾರ್ಮೋನುಗಳು: ತೀರ ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ತ್ರೆರಾಯಿಡ್‌ ಆಕ್ಟೆವ್‌ 
ಪದಾರ್ಥಗಳನ್ನು ಕೊಟ್ಟಾಗಿನ ಸಂದರ್ಭಗಳ ವಿನಹ ಹೈನುದನಗಳಿಗೆ ಈ ವಸ್ತುಗಳ 
ಉಪಯುಕ್ತತೆ ತೋರಿಬಂದಿಲ್ಲ. 

ಈಸ್ಟ್ಸ್‌ಗಳು ; ಉದ್ವೀಪ್ತಗೊಳಿಸಲಾದ ಈಸ್ಟ್‌ ರ - ವಿಟಮಿನ್‌ ಆಕಾರವಾಗಿರು 
ವುದುದರ ಹೊರತು ಹೈನುದನಗಳಿಗೆ ಇವುಗಳ ಉಪಯುಕ್ತತೆ ತೋರಿಬಂದಿಲ್ಲ. 


' ಸಂಕೀರ್ಣ ಖನಿಜಮಿಶ್ರಣಗಳು ; ಕೊರತೆ ಕಂಡುಬರುವ ಭೌಗೋಳಿಕ ಪ್ರದೇಶ 
ಗಳಲ್ಲಿ ಮಾತ್ರ ಪ್ರಯೋಜನಕಾರಿ. 


92 ಆಧುನಿಕ ಹೈನಾಗಾರ ಜನಗಳ ನಿರ್ವಹಣೆ 


ಎನ್‌ಜೈಮ್‌ ಸಿದ್ಧಪದಾರ್ಥಗಳು : ದೊರೆಯುವ ಸಂಶೋಧನಾ ಮಾಯಿತಿ 
ಯಿಂದ ಹೈನುದನಗಳಿಗೆ ಇವು ಪ್ರಯೋಜನಕಾರಿಯೆಂದು ತೋರಿಬಂದಿಲ್ಲ. 

ನೆೆಲುಕುಚಟೀಲದ ಜ್ಯಾ ಕ್ಹೀರಿಯಾ ಸಿದ್ಧ ನೆಸ್ತುಗಳು : ದೊರೆಯುವ ಸಂಶೋಧನಾ 
ಫಲಿತಾಂಶಗಳಿಂದ ಇವು ತ್ರಯೋ ವ್ಯಕ್ತವಾಗಿಲ್ಲ. 

ಆಹಾರಕ್ಕೆ ರುಚಿ ಕೊಡುವ ಕಾರಕಗಳು : ದೊರೆಯುವ ಸಂಶೋಧನಾ ಮಾಹಿತಿ 
ಹಿಂದ ಇವು ಪೈನುದನಗಳ ಮೇವಿನಲ್ಲಿ ಯಾವುದೇ ಪರಿಣಾಮವನ್ನು ಸೂಚಿಸಿರುವುದು 
ಕಂಡುಬಂದಿಲ್ಲ. 


ವ್ಯ ವಹಾರಿಕ ಮತ್ತು ಮಿತವ್ಯ ಯದ ಆಹಾರಗಳ ತಯಾರಿಕೆ 


ವ್ಯವಹಾರಿಕ ಮತ್ತು ಮಿತವ್ಯ ಈ ಆಹಾರ ತಯಾರಿಕೆಯಲ್ಲಿ ಜಾನುವಾರುಗಳಿಗೆ - 
ಅವಶ್ಯವಿರುವ ಪೌಷ್ಠಿ ಕಾಂಶಗಳಾವುವಂದು ನಿರ್ದರಿಸಿ, ಆ ಎಲ್ಲ ಅಂಶಗಳು ಒಳಗೊಳ್ಳು 
ವಂತೆಯೂ, ರುಚಿಕರವಾಗುವಂತೆ ಯೂ ಅತ್ಯಂತ ಕಡಮೆ ವೆಚ್ಚವಾಗುವಂತೆಯೂ 
ದಕ್ಷತೆ ವಹಿಸುವುದು ಅವಶ್ಯವಾಗಿದೆ. ದನಗಳಿಗೆ ಅವಶ್ಯವಿರುವ ಪೋಷಕಾಂಶಗಳನ್ನು 
ಸುಯೋಜಿಸುವುದರಲ್ಲಿ ಜಠರದಲ್ಲಿನ ಶ್ರೇಷ್ಠತಮ ಸೂಕ್ಷ್ಮಜೀವಿಗಳ ಪಾತ್ರ ಮಹತ್ವದ್ದು. 
ಹೈನುದನಗಳಿಗೆ ಕೊಡುವ ಅಹಾರ ಪದಾರ್ಥಗಳಲ್ಲಿ ವೈವಿಧ್ಯಮಯವಾಗಿರಬೇಕು. 


ಮೇವಿನ ಪ್ರಮಾಣ ಮತ್ತು ವಿಧಗಳು 

ಪಶುಆಹಾರದಲ್ಲಿ ಮೇವು ಪ್ರಧಾನವಾಗಿದೆ. ಕನಿಷ್ಠ ಪ್ರಮಾಣದಲ್ಲಿ ಅದು 
ಹೈನುದನಗಳ ಜೀರ್ಣಾಂಗಗಳ ಸಾಮಾನ್ಯ ಕ್ರಿಯೆಗೆ ಅವಶ್ಯವಾಗಿದೆ. ಕೆಲವು ಪ್ರದೇಶ 
ಗಳಲ್ಲಿ ಮೇವಿನಿಂದ ದೊರೆಯುವ ಶಕ್ತಿಯು ತೀಕ್ಷ್ಯಾಹಾರತಿನುಸುಗಳಿಂದ ದೊರೆಯುವ 
ಶಕ್ತಿಗಿಂತ ಕಡಮೆ ವೆಚ್ಚದಾಗಿರುತ್ತದೆ. ಆ ಪ್ರದೇಶಗಳಲ್ಲಿ ಮೇವನ್ನೇ ಧಾರಾಳವಾಗಿ 
ಒದಗಿಸಿ, ಅದಕ್ಕೆ ಪೂರಕವಾಗಿ ತೀಕ್ಷಾಹಾರತಿನಿಸುಗಳನ್ನು ನೀಡಲಾಗುತ್ತದೆ. ಮೇವು 
ಗಳ ಸೇವನೆಯಲ್ಲಿ ಬಹಳ ವ್ಯತ್ಯಾಸ ಕಂಡುಬರುತ್ತದೆ. ಕೀಳುದರ್ಜೆಯ ಮೇವನ್ನೇ 
ಓಡಗಿಸಿದರೆ ಯಾವುದೊಂದು ಪಶು ದಿನವೊಂದಕ್ಕೆ ಅದರ ದೇಹಭಾರದ ಶೇಕಡಾ 
ಒಂದರಷ್ಟು ಪ್ರಮಾಣದ ಮೇವನ್ನು ಮಾತ್ರ ತಿನ್ನಬಹುದು. ಉಚ್ಚದರ್ಜೆಯ 
ಮಾಗುವ ಮೊದಲು ಕಟಾವುಮಾಡಿದ ಮೇವು ಒದಗಿಸಿದರೆ ದಿನವೊಂದಕ್ಕೆ ತನ್ನ ದೇಹ 
ಭಾರದ ಶೇಕಡಾ ಮೂರೂವರೆಯಷ್ಟು ಪ್ರಮಾಣ ಮೇವನ್ನು ತಿನ್ನಬಹುದು. ಜಾನು 
ವಾರುಗಳು ಇಚ್ಛಾನುಸಾರ ತಿನ್ನುವ ಮೇವುಗಳ ಪ್ರಮಾಣ ಅವುಗಳಲ್ಲಿ ಪೌಷ್ಟಿಕಾಂಶಕ್ಕನು 
ಗುಣವಾಗಿರುತ್ತದೆಂದು ಇತ್ತೀಚಿನ ಸಂಶೋಧನೆಗಳು ಸ್ಪಷ್ಟಪಡಿಸಿವೆ. ಕಡಮೆ 
ಪ್ರಮಾಣದಲ್ಲಿ. ಉಪೇಕ್ಷೆಯಿಂದ ತಿಂದ ಮೇವುಗಳಿಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ 
ಆಪೇಕ್ಷೆಪಟ್ಟು ಸ ವೇ ಕಾ ರನ ಶಕ್ತಿ ದೊರೆಯುವುದೆಂದು 

ಇದರಿಂದ ವಿದಿತವಾಗುತ್ತದೆ. 


ಹೈನುದನಗಳಿಗೆ ಆಹಾರ ಕೊಡುವಿಕೆ 93 


ಒಂದು ನಿರ್ದಿಷ್ಟ ಮೇವಿನ ಸೇವನೆಯ ಪ್ರಮಾಣದ ಅಂದಾಜನ್ನು ಮೇವುಗಳ 
ಪರೀಕ್ಷೆಯಿಂದ ಅಂಡುಗಿಡಿಯು ವುದು ಹೆಚ್ಚು ವಿಶ್ವಸನೀಯ ವಿಧಾನ. ಅಪವಹಾನೆ 
ವ ತ್ತು ಮೇವುಗಳ ದರ್ಜೆಗಳ ಪರಿಜ್ಞಾ ನವಿರುವ ಸಾಕಣೆಗಾರರು ತಮ್ಮ ಜಾನುವಾರು 
ಗಳಿಗೆ ಕೊಡುವ ಮೇವಿನ ಸರಿಯಾದ ಅಂದಾಜು ಮಾಡಬಲ್ಲರು. ಸೇವಿಸಲಾದ 
ಮೇವಿನ ಪ್ರಮಾಣದ ನಿಷ್ಕೃಷ್ಟ ದಾಖಲೆಗಳು ಇದಕ್ಕೆ ಅವಶ್ಯ. 


ಮೇವಿನ ಗುಣವನ್ನು ನಿರ್ಧರಿಸುವುದಕ್ಕೆ ಕೊಯ್ಲಿನ ಕಾಲ ಮುಖ್ಯ ಅಂಶ 
ವಸಂತ ಯತುವಿನಲ್ಲಿ ಮೊದಲು ಸಲ ಕೊಯ್ಲುಮಾಡಿದ ಮೇವು ಶ್ರೇಷ್ಠವಾದುದು. 
ಮೇವಿನ ಪ್ರಥಮ ಬೆಳೆಯ ಅವಧಿಯಲ್ಲಿ ದಿನವೊಂದಕ್ಕೆ ಸರಿಸುಮಾರು ಶೇಕಡಾ 0.5 
ರಷ್ಟು ಪ್ರಮಾಣದಲ್ಲಿ ಒಣ ಪಚನಸಾಧ್ಯತೆಯು ಕಡಮೆಯಾಗುವುದಾಗಿ ಸಂಶೋಧನೆಯ 
ಅಂಕಿಸಂಖ್ಯೆಗಳು ತಿಳಿಸುತ್ತವೆ. 


ಕೆಲವು ಸಂದರ್ಭಗಳಲ್ಲಿ ಹಾಲುಕರೆಯುವ ಹಸುಗಳಿಗೆ ಪ್ರತಿದಿನ ಶ್ರೇಷ್ಠ ದರ್ಜೆಯ 
ಕೆಲವು ಪೌಂಡ:ಗಳಷ್ಟು ಮೇವನ್ನಾದರೂ ಒದಗಿಸುವುದು ಪ್ರಯೋಜನಕರ. 


ಮೇವು ಕೊರತೆಯಿರುವಾಗ ಅಥವಾ ತುಟ್ಟಿಯಾದಾಗ ಆದರ ಪ್ರಮಾಣವನ್ನು 
ಕಡಮೆಮಾಡಿ, ತೀಕ್ಷಾಹಾರತಿನಿಸುಗಳನ್ನು ಹೆಚ್ಚಾಗಿ ತಿನ್ನಿಸುವುದು ಪ್ರಯೋಜನಕರ. 
ಆದರೆ, ಬಹಳಷ್ಟು ಅಂದರೆ ದಿನವೊಂದಕ್ಕೆ ತಲಾ 10 ರಿಂದ 12 ಪೌಂಡು ಒಣಮೇವು 
ಸಮಪ್ರಮಾಣವನ್ನು ಕಡಮೆಮಾಡಿದರೆ ಹಾಲಿನ ಉತ್ಪಾದನೆಯಲ್ಲಿ ಇಳುವರಿಯಕಾಗ 
ಬಸುದು. ಅಲ್ಲದೆ ಹಾಲಿನಲ್ಲಿಯ ಕೊಬ್ಬಿನ ಶೇಕಡಾ ಪ್ರಮಾಣವೂ ಕಡಮೆಯಾಗ 
ಬಹುದು. 

ಸ್ವಂತಕ್ಕೆ ಬೆಳೆಸಿದ ಜಾ ಕೊಂಡ ಮೇವನ್ನು ಹಾಲುಕರೆಯುವ ಹಸುಗಳಿಗೆ 
ತಿನ್ನಿಸುವಾಗ ಆ. ಮೇವು ಕ್ರಿವಿಸಿನಾಶಕ ವಸ್ತುಗಳಿಂದ ಮುಕ್ತವಾಗಿರಬೇಕು. ಇಲ್ಲದಿದ್ದರೆ, 
ಹಾಲಿನಲ್ಲಿ ಅವುಗಳ ಅಂಶ ಉಳಿಯಬಹುದು. 


ಡೈರಿಹಸುಗಳಿಗೆ ಕೊಡುವ ಕಾಯ್ದಿಟ್ಟ ಹಸುರುಮೇವು ಮತ್ತು ಒಣ 
ಹುಲ್ಲು ಗಳಲ್ಲಿನ ತಾರತಮ್ಯ : ಹಸುರು *ಮೇವೆಂದರೆ ಜಾನುವಾರುಗಳಿಗೆ ಬಹಳ 
ಇಷ್ಟ. ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಿನ್ನಿಸಬಹುದು. ಕೆಲವರು ಹೈನುಗಾರರು 
ಬಹುಮಟ್ಟಿಗೆ ಈ ರೂಪದಲ್ಲೇ ದನಗಳಿಗೆ ಮೇವನ್ನು ಒದಗಿಸುತ್ತಾರೆ. ಒಣಹುಲ್ಲು 
ಮಾಡಲಾಗುವ ಬೆಳೆಗಳ ಕಾಯ್ದಿಟ್ಟ ಹಸುರುಮೇವು ಉತ್ತಮ ದರ್ಜೆಯದಾಗಿದ್ದರೆ 
ಜಾನುವಾರುಗಳು ಅವುಗಳನ್ನು ಬಹಳ ಇಷ್ಟಪಡುತ್ತವೆ. ಅವುಗಳನ್ನು ಕೂಡ ಯಥೇಷ್ಟ 
ವಾಗಿ ತಿನ್ನಿಸಬಹುದಾಗಿದೆ. ಕಾಯ್ದಿಟ್ಟ ಹಸುರು ಹುಲ್ಲಿನೊಂದಿಗೆ ಸಾಕಷ್ಟು ಒಣಹುಲ್ಲನ್ನು 
ತಿನ್ನಿಸಿದಾಗ ಮೇವಿನ ಸೇವನೆ ಪ್ರಮಾಣ ಹೆಚ್ಚಾಗಿ ಹಾಲಿನ ಉತ್ಪನ್ನ ಹೆಚ್ಚಾದುದನ್ನು 
ಕೆಲವು ಸಂಶೋಧನೆಗಳು ತೋರಿಸಿಕೊಟ್ಟಿವೆ. ರುಚಿಕರವಾದ ಮುಸುಕಿನಜೋಳದ 


94 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಕಾಯ್ದಿಟ್ಟ ಹಸುರುಮೇವಿನೊಂದಿಗೆ ಪ್ರತಿದಿನ ಐದರಿಂದ ಹತ್ತು ಪೌಂಡುಗಳಷ್ಟು ಒಣ 
ಹುಲ್ಲನ್ನು ಸಾಮಾನ್ಯವಾಗಿ ಕೊಡಬಹುದು. 


ಕಾಯ್ದಿಟ್ಟ ಹಸುರುಮೇವು ಮತ್ತು ಒಣಹುಲ್ಲಿನ ಆಹಾರಮೌಲ್ಯವನ್ನು ತುಲನೆ 
ಮಾಳಿದಾಗ ಒಂದು ಪೌಂಡು ಒಣಹುಲು ಮೂರರಿಂದ ಮೂರೂವರೆ ಪೌಂಡು 
ಕಾಯ್ದಿಟ್ಟ ಸುರುಮೇವಿನೊಂದಿಗೆ ಸಮವಾಗುತ್ತದೆ. ಅವುಗಳಲ್ಲಿರುವ ತೇವದ 
ಅಂಶಗಳೇ ಈ ವ್ಯತ್ಯಾಸಕ್ಕೆ ಕಾರಣ. 


ಡೈರಿದನಗಳಿಗೆ ಹುಲ್ಲುಗಾವಲು : ತಾಜಾ ಹಸಿಹುಲ್ಲು ಡೈರಿದನಗಳಿಗೆ 
ಸ್ವಾದಿಷ್ಟವಾದ ಮೇವಾಗಿದೆ. ಅದು ಮಿತವ್ಯಯದ ಪೌಷ್ಟಿಕಾಂಶಗಳ ಆಕಾರವಾಗಿದೆ. 
ಉತ್ತಮ ಹಸಿಹುಲ್ಲಿನಿಂದ ಹೈನುಉತ್ಪನ್ನ ಹೆಚ್ಚಾಗುವುದು. ಶೀಘ್ರವಾಗಿ ಬೆಳೆಯುವ 
ಹುಲ್ಬುಗಾವಲಿನಲ್ಲಿರುವ ಹ ಹುಲ್ಲಿನಲ್ಲಿ ನ ನೀರಿನ ಅಂಶ ಅಧಿಕವಿದ್ದು, ಹಸುಗಳ ಹೊಟ್ಟೆ 
ತುಂಬಿದಂತೆನಿಸಿದರೂ ಪೌಷ್ಠಿ vi ಕೊರತೆ ಕಂಡುಬರುತ್ತದೆ. ಬೇಸಿಗೆಕಾಲ 
ಬಂದಂತೆಲ್ಲ ಹುಲ್ಲುಗಾವಲುಗಳಲ್ಲಿ ಹುಲ್ಲುಬೆಳವಣಿಗೆ ನಿಂತುಹೋಗಿ, ಮಿತ ಪ್ರಮಾಣದಲ್ಲಿ 
ಮೇವು ದೊರೆಯುತ್ತದೆ. ಈ ಎರಡೂ ಸಂದರ್ಭಗಳಲ್ಲಿ ಪೂರಕಮೇವನ್ನು ಒದಗಿಸು 
ವುದು ಅವಶ್ಯ. ಹುಲ್ಲುಗಾವಲಲ್ಲಿ ಹಸುಗಳ ಓಡಾಟವು ಹೆಚ್ಚಿದಂತೆಲ್ಲ ಹೆಚ್ಚಿನ ಶಕ್ತಿ 
ಯನ್ನು ಒದಗಿಸಲು ಹೆಚ್ಚಿಗೆ ಆಹಾರ ಬೇಕಾಗುತ್ತದೆ. ಶೇಕಡಾ 40 ರಷ್ಟು. ಹೆಚ್ಚಿನ 
ಪ್ರಮಾಣದಲ್ಲಿ ಮೇವು ಕೊಡಬೇಕಾಗುತ್ತದೆ. 


ಡೈರಿಹಸುಗಳಿಗೆ ಹಸುರು ಕೊಚ್ಚು : ಡೈರಿ ಹಸುಗಳಿಗೆ ಹಸುರು ವಸ್ತು 
ಕೊಚ್ಚೆ ಹಾಕುವ ವಿಧಾನ ಗಣನೀಯ ಆಸಕ್ತಿ ಕ್ರಿಯೆನ್ನು ಕಿರಂಸಿದೆ. ತಾಜಾ ವಸ್ತುಗಳನ್ನು 
ಬಳಸಿದರೆ ಇದೊಂದು ತೃಪ್ತಿಕರ ಮೇವಾಗುತ್ತದೆ. ಅದರಲ್ಲಿ ಬಿಸಿಯಾಗುವುದಾಗಲೀ. 
ಹುದುಗುವುದಾಗಲೀ ನಡೆಯುವುದಿಲ್ಲ. ಇದರಿಂದ ಶೆಳಕಡಾ 20-30 ಭಾಗ ಪೌಷ್ಟಿ 
ಕಾಂಶ ಒದಗಿಸಬಹುದು. ಇದರ ಆರ್ಥಿಕತೆಯು ಇದಕ್ಕೆ. ಬೇಕಾಗುವ ಆಳು, ಸಲಕರಣೆ 
ಹಾಗೂ ನಿರ್ವಹಣಾ ವೆಚ್ಚಗಳನ್ನು ಅವಲಂಬಿಸಿದೆ. 


ತೀಸ್ಲಾ ಹಾರಗಳ ಪ್ರಮಾಣ ಮತ್ತು ವಿಧಗಳು 


ಡೈರಿದನಗಳಿಗೆ ಅವುಗಳಿಗೆ ಕೊಡುವ ಮೇವಿಗೆ ಪೂರಕವಾಗಿ ತೀಕ್ಷಾ ಹಾರಗಳನ್ನು 
ಕೋಡಬೇಕಾಗುತ್ತದೆ. ಶಕ್ತಿ, ಪ್ರೋಟೀನ್‌ ಮತ್ತು ಖನಿಜಗಳು ಸಾಮಾನ್ಯವಾಗಿ 
ತೀಕ್ಷ್ಯಾಹಾರದಲ್ಲಿಯ ಪೌಷ್ಟಿಕಾಂಶಗಳು. 


ಶಕ್ತಿಯ ಅವಶ್ಯಕತೆಗಳನ್ನು ನಿರ್ಧರಿಸುವಿಕೆ : ಸಾಮಾನ್ಯವಾಗಿ ಪೂರಕ 
ಶಕ್ತಿಯ ಅವಶ್ಯಕತೆ ತಿನ್ನಿಸಬೇಕಾದ ತೀಕ್ಷಾ ಹಾರ ಪ್ರಮಾಣವನ್ನು ನಿರ್ಧರಿಸುತ್ತದೆ. 
ತೀಕ್ಷಾಹಾರಗಳಿ-ದ ದೊರೆಯುವ ಶಕ್ತಿಯ ಪ್ರಮಾಣವನ್ನು ವಿವಿಧ ರೀತಿಗಳಲ್ಲಿ ವ್ಯಕ್ತ 


ಹೈನುದನಗಳಿಗೆ ಆಹಾರ ಕೊಡುವಿಕೆ 95 


ಪಡಿಸಬಹುದು. ಉತ್ಪಾದಿತವಾಗುವ ಹಾಲಿನ ಪ್ರಮಾಣಕ್ಕೂ ತಿನಿಸುವ ತೀಕ್ಷಾಹಾರ 
ಗಳ ಪ್ರಮಾಣಕ್ಕೂ ಸಂಬಂಧವಿರುವುದಿಲ್ಲ. ಅತಿಯಾಗಿ ತೀಕ್ಷಾಹಾರ ತಿನ್ನಿಸಶಾದವು 
ಗಳಲ್ಲಿ ಕಡಮೆ ಉತ್ಪತ್ತಿ. ಕಡಮೆ ತೀಕ್ಷಾಹಾರ ತಿನ್ನಿ ಸಲಾದವುಗಳಲ್ಲಿ ಹೆಚ್ಚು ಉತ್ಪತ್ತಿ 
ಕಂಡುಬರುವ ಸಂಭವಗಳೂ ಇವೆ. ದನಗಳ ನಿರ್ವಹಣಾ ಅವಶ್ಯಕತೆ, ವೆಚ್ಚ ಮತ್ತು 
ಹಾಲಿನಲ್ಲಿ ಕೊಬ್ಬಿನ ಪ್ರಮಾಣಗಳ ಆಧಾರದ ಮೇಲೆ ತೀಕ್ಷಾ ~- ದನಗಳ ಆಹಾರ 
ದಲ್ಲಿ ಎಷ್ಟಿರಬೇಕೆಂಬುದರ ಲೆಕ್ಕಹಾಕಬೇಕು. ತೀಕ್ಷಾ ಹಾರಗಳ ಅವಶ್ಯಕತೆಗಳನ್ನು 
ನಿರ್ಧರಿಸುವ ಇನ್ನೂ ಉತ್ತಮ ವಿಧಾನವೆಂದರೆ ಪ್ರಾಯಶಃ ಉತ್ಪಾದಿಸಲಾದ ಪ್ರ 
ಎರಡು ಅಥವಾ ಎರಡೂವರೆ ಪೌಂಡ.ಗಳಷ್ಟು ಹಾಲಿಗೆ ಒಂದು ಪೌಂಡು ಪ್ರಮಾಣ 
ತೀಕ್ಷ್ಣಾ ಹಾರಗಳನ್ನು ಪೌಷ್ಟಿಕ ಮೇವಿನ ಜೊತೆಗೆ ತಿನ್ನಿ ಸುವುದಾಗಿದೆ. 

ಡೈರಿ ಹಸುಗಳಿಗೆ ಶಕ್ತಿದಾಯಕ ಮೇ೯ವನ್ನು ಕಡಮೆ ಪ್ರಮಾಣದಲ್ಲಿ ತಿನ್ನಿಸುವು 
ದರಿಂದ ಅವುಗಳಿಗೆ ದೊರೆಯುವ ಪೌಷ್ಟಿ ಕಾಂಶದ ಕೊರತೆಯಾಗುತ್ತ 
ವಿಗೆ ಒದಗಿಸಲೇಬೇಕಾದ ತೀಕ್ಷಾಹ ಹಾರಗಳ ಮಿತವ್ಯಯದ ಪುನ ಕಂಡು 
ಹಿಡಿಯಲು ಪ್ರತಿ ಹಸುವಿನ ಪ್ರತಿಕ್ರಿಯೆ ಅತ್ಯಂತ ಪ್ರುಮುಖ್ಯವಾದ ಅುಶೆ. ಕೋಷ್ಟಕ 
3.1 ರಲ್ಲಿ ಹಾಲು ಉತ್ಪಾದಿಸಲು ಶಕ್ತಿಯ ಸರಾಸರಿ ಅವಶ್ಯಕತೆಯನ್ನು ಕಾಣಿಸಲಾಗಿದೆ. 


ಸ್ನ 


ಈ ಉದ್ದೇಶಕ್ಕೆ ಶಕ್ತಿಯ ವಾಸ್ತವಿಕ ಉಪಯೋಗವನ್ನು ಚಿತ್ರ 2.8 ರಲ್ಲಿ ಸ್ಪಷ್ಟವಾ! 


ಭು 


ಗ 
ಡು ಕೆ! 


ಲ. 


ವ್ಯಕ್ತಪಡಿಸಲಾಗಿದೆ. ಮೇವಿನ ಪ್ರಮಾಣ ಹೆಚ್ಚಿದಂತೆ ಹಾಲಿನ ಉತ್ಸ ಸ್ನದಲ್ಲಿ ಇಳುವರಿ 
ಯಾಗುವುದನ್ನು ಅದರಲ್ಲಿ ನೋಡಬಹುದು. 

ಒಂದು ನಿರ್ದಿಷ್ಟ ಹಸುವಿಗೆ ಕೊಡಬೇಕಾದ ತೀಕ್ಷಾಹಾರದ ಅತಿ ಲಾಭಕರ 
ಮಟ್ಟವೆಂದರೆ ಒಟ್ಟು ಆಹಾರದಲ್ಲಿ ಅದರ ಸೇರ್ಪಡೆಯ "ಪರಿಣಾಮವಾಗಿ ಹಾಲಿನ 
ಉತ್ಪನ್ನದ ಬೆಲೆಯು. ತೀಕ್ಷಾಹಾರ ಬೆಲೆಗಿಂತ ಹೆಚ್ಚಾಗುವಿಕೆಯು. ಈ ಮಟ್ಟದಲ್ಲಿ 
ಮೇವಿನ ಪ್ರಮಾಣವನ್ನು ನಿಯಂತ್ರಿಸುವುದಕ್ಕೆ ನಿರ್ವಹಣೆಯಲ್ಲಿ ಜಾಣ್ಮೆ ಮತ್ತು 
ಪರಿಜ್ಞಾನವಿರಬೇಕು. 

ಪ್ರೋಟೀನ್‌ ಅವಶ್ಯಕತೆಯನ್ನು ನಿರ್ಧರಿಸುನಿಕೆ; ಜಾನುವಾರುಗಳಿಗೆ 
ತಿನ್ನಿಸಬೇಕಾದ.. ಪ್ರೋಟೀನ್‌ ಮಟ್ಟವನ್ನು ಶಕ್ತಿಯ ಮಟ್ಟವನ್ನು ನಿರ್ಧರಿಸುವ 
ರೀತಿಯಲ್ಲಿಯೇ ನಿರ್ಧರಿಸುತ್ತಾರೆ. ತಿನ್ನಿಸಬೇಕಾದ ತೀಕ್ಷಾಹಾರ ಮತ್ತು ಅವಶ್ಯವಿರುವ 
ಪ್ರೋಟೀನ್‌ ಪ್ರಮಾಣಗಳನ್ನು ತಿಳಿದಿದ್ದರೆ ಧಾನ್ಯಗಳ "ಮಿಶ್ರಣದಲ್ಲಿ ಅವಶ್ಯವಿ ವಿರುವ 
ಪ್ರೋಟೀನಿನ ಶೇಕಡಾ ಮಾನವನ್ನು ಲಕ್ಕ. ಹಾಕಲು ಸಾಧ್ಯವಾಗುವುದು. ತೀಕ್ಷಾ ಹಾರ 
ಮಿಶ್ರಣಗಳನ್ನು ಸಾಮಾನ್ಯವಾಗಿ ಕಚ್ಚಾ ಪ್ರೋಟೀನಿನ ಶೇಕಡಾ 12, 14, 16 
ಅಥವಾ ಹೆಚ್ಚು ಪ್ರಮಾಣವಿರುವಂತೆ ತಯಾರಿಸಲಾಗುತ್ತದೆ. ಪಶು ಆಹಾರಗಳಲ್ಲಿ 
ಪ್ರೋಟೀನ್‌ ಸತ್ವವನ್ನು ಲೆಕ್ಕ ಹಾಕುವಾಗ ಪಚನಸಾಧ್ಯವಾದ ಮತ್ತು ಒಟ್ಟು 
ಪ್ರೋಟೀನ್‌ ಪ್ರಮಾಣವನ್ನು ಗಮನದಲ್ಲಿಟ್ಟಕೊಳ್ಳಬೇಕು. 


96 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಮೇವು ಮತ್ತು ತೀಕ್ಷಾಹಾರಗಳೆರಡು ಸೇರಿರು ಸಮಗ್ರ ಪಶು ಆಹಾರದಲ್ಲಿ 
ಶೇಕಡಾ 11 ರಿಂದ 12 ಪ್ರಮಾಣದಲ್ಲಿ ಪ್ರೋಟೀನ್‌ ಇದ್ದರೆ ಅದು ಡೇರಿ ಹಸುಗಳಿಗೆ 
ಸಾಕಾಗುವುದೆಂಬುದು ಒಂದು ಗಮನಿಸಬೇಕಾದ ಅಂಶ. ಪ್ರೋಟೀನ್‌ ಆಂಶ 
ಕಡಮೆಯಿರುವ ಮುಸುಕಿನ ಜೋಳದ ಕಾಯ್ದಿಟ್ಟ ಹಸುರು ಮೇವು ಅಥವಾ ಇತರ 
ಶ್ರೇಷ್ಠ ಸ್ವಾದಿಷ್ಟಕರ ಮೇವನ್ನು ಒದಗಿಸಿದಾಗಿನ ಸಂದರ್ಭಗಳನ್ನು ಬಿಟ್ಟರೆ ವ್ಯವಹಾರಿಕ 
ವಾಗಿ ದನಗಳಿಗೆ ಆಹಾರದಲ್ಲಿ ಶೇಕಡಾ 16ಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಪ್ರೋಟೀನ್‌" 
ಕ್ವಚಿತ್ತಾಗಿರುತ್ತದೆ. ಪ್ರೋಟೀನ್‌ ಅಂಶ ಕಡಮೆ ಇರುವ ಹೆಚ್ಚಿನ ಮೇವುಗಳನ್ನು 
(ಮುಸುಕಿನ ಜೋಳದ ಕಾಯ್ದಿಟ್ಟ ಹಸರುಮೇವಿನ ಹೊರತಾಗಿ) ದನಗಳು ಸೇವನೆ 
ಮಾಡುವುದು ಕಡಮೆ. ಶೇಕಡಾ 16ರಷ್ಟು ಪ್ರಮಾಣದಲ್ಲಿ ಪ್ರೋಟೀನ್‌ ಇರುವ 
ತೀಕ್ಷಾಹಾರೆ ಮಿಶ್ರಣವು ಸಾಕಷ್ಟು ಶಕ್ತಿ ಪೂರೈಸುವುದಾದರೆ ಇಷ್ಟೇ ಪೌಷ್ಟಿಕ 
ಆಹಾರ ಸಾಕು. 


ಶೇಕಡಾ 12 ಅಥವಾ ಕಡಮೆ ಪ್ರಮಾಣದಲ್ಲಿ ಪ್ರೋಟೀನ್‌ಯುಕ್ತ 
ಹಸುಗಳ ಆಹಾರವಾಗಿ ಶಿಫಾರಸು ಮಾಡಲಾದ ಮಿಶ್ರಣಗಳು : (1) ಮುಸುಕಿನ. 
ಜೋಳದ ಕಾಯ್ದಿಟ್ಟ ಹಸುರು ಮೇವು. ಕೊಟ್ಟು ಇಲ್ಲವೆ ಕೊಡದೆ ಮಾಗುವ 
ಮೊದಲೇ ಕಟಾವು ಮಾಡಿದ ಲೆಗ್ಯೂಮ್‌ಗಳು (ಹೊಟ್ಟು ಅಥವಾ ಕಾಯ್ದಿಟ್ಟ 
ಹಸುರುಮೇವು) ಅಥವಾ (2) ಲೆಗ್ಕೂಮ್‌ಬೆಳೆಗಳುಳ್ಳ ಹುಲ್ಲುಗಾವಲು ಆಥವಾ 
ಸಮೃದ್ಧಿಯಾಗಿ ಬೆಳೆದ ಹುಲ್ಲುಗಾವಲು. ಹುಲ್ಲುಗಾವಲಿನಲ್ಲಿ ಹುಲ್ಲು. ಬಲಿಯಲು 
ಪ್ರಾರಂಭಿಸಿದ ಕದಡಲೆ ಹೆಚ್ಚಿನ ಪ್ರೋಟೀನ್‌ ಮಿಶ್ರಣವಾಗಿ ಬದಶಾವಣೆ ಹೊಂದುತ್ತದೆ. 


ಶೇಕಡಾ 14 ರಷ್ಟು ಪ್ರೋಟೀನ್‌ ಯುಕ್ತ ಮಿಶ್ರಣಗಳು ; (1) ಭಾಗಶಃ 
ಲೆಗ್ಯೂಮ್‌ ಮತ್ತು ಭಾಗಶಃ ಲೆಗ್ಯೂಮ್‌ ಹೊರತಾಡ ಒಣ ಮೇವು ಅಥವಾ 
ಕಾಯ್ದಿಟ್ಟ ಹಸುರು ಮೇವು ಅಥವಾ (2) ಹುಲ್ಲು ಹೂವಾಗುತ್ತಿರುವಾಗಿನ 
ಹುಲ್ಲು ಮತ್ತು ಲೆಗ್ಕೂಮ್‌ ಸೇರಿರುವ ಹುಲ್ಲ/ಗಾಪಲು. 


ಶೇಕಡಾ 18 ರಿಂದ 20ರವಕಿಗಿನ ಪ್ರಮಾಣದ ಪ್ರೋಟೀನ್‌ಯುಕ್ತ 
ಮಿಶ್ರಣಗಳು : (1) ಪ್ರಧಾನ ಮೇವಿನ ಪದಾರ್ಥವಾಗಿ ಮುಸುಕಿನ ಜೋಳದ 
ಕಾಯ್ದಿಟ್ಟ ಹಸುರು ಮೇವು ಅಥವಾ (2) ಬಹಳ ಸ್ವಾದಿಷ್ಟವಾದ ಆದರೆ ಕಡಮೆ 
ಪ್ರೋಟೀನ್‌ ಇರುವ ಲೆಗ್ಯೂಮ್‌ ಹೊರತಾದ ಓಣ ಮೇವು ಅಥವಾ ಇತರ 
ಮೇವುಗಳಂ. 


ಆಗ್ಯೂಮ್‌ ಮೇವನ್ನು ಉಪಯೋಗಿಸಲಾದ ಹಲವು ಸಂದರ್ಭಗಳಲ್ಲಿ ಆ 
ಮೇವುಗಳಿಂದ ದೊರೆಯುವ ಪ್ರೋಟೀನ್‌ ಅಂಶ ದನಗಳಿಗೆ ಬೇಕಾಗುವ ಒಟ್ಟು 


ಹೈಸುದನಗಳಿಗೆ ಅಹಾರ ಕೊಡುವಿಕೆ 97 


ಪ್ರೋಟೀನ್‌ ಅಂಶವನ್ನು ಮಿಾರುತ್ತದೆ. ಇಂತಹ ಸಂದರ್ಭಗಳಲ್ಲಿ ಅವುಗಳಿಗೆ ಬೇಕಾದ 
ಶಕ್ತಿಯನ್ನೊದಗಿಸಲು ಯಾವುದಾದರೂ ಕೆಲವು ರುಚಿಕರವಾದ ತೀಕ್ಷ್ಣ ಹಾರಗಳನ್ನು 
ಒದಗಿಸಬೇಕಾಗುತ್ತದೆ. 

ಯೂರಿಯಾ ಮತ್ತು ಸಸಾರಜನಕಯುಕ್ತ ಪದಾರ್ಥ; ಳನ್ನು ಮೆಲುಕಾಡುವ 
ದನಗಳ ಒಟ್ಟು ಪ್ರೋಟೀನ್‌ ಅವಶ್ಯಕತೆಯಲ್ಲಿ ಕೆಲಅಂಶ ಒದಗಿಸಲು ಉಪಯೋಗಿಸ 
ಬಹುದು. ಯೂರಿಯಾವನ್ನು ಮೇವಿನಲ್ಲಿ ಸರಿಯಾಗಿ ಮಿಶ್ರಣಮಾಡಬೇಕು. ಅದು 
ಸೇವಿಸಲಾದ ಒಟ್ಟು ಪ್ರೋಟೀನಿನ ಶೇಕಡಾ 30 ಕ್ಕಿಂತ 'ಹೆಚ್ಚಾಗಬಾರದು. ಡೈರಿ 
ದನಗಳಿಗೆ ಕೊಡಬೇಕಾದ ಆಹಾರದಲ್ಲಿ ಉಪಯೋಗಿಸುವ ಯೂರಿಯಾ ತೂಕದ 
ಶೇಕಡಾ 3ಕ್ಕಿಂತ ಹೆಚ್ಚು ಪ್ರಮಾ ದಲ್ಲಿ ಇರಬಾರದು. ಅಂಥ ಆಹಾರದಲ್ಲಿ 
ಧಾನ್ಯಗಳೂ ಸೇರಿದ್ದರೆ 'ಮಿಶ್ರಮಾ ಲು ಉದ್ದೇಶಿಸಿದ ಪ್ರೋಟೀನ್‌ ತೀಕ್ಷ್ಣತೆಯ 
ಶೇಕಡಾ 5ಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಯೂರಿಯಾ ಇರಬಾರದು: ಈ 


ತೀಕ್ಷಾಹಾರ ಮಿಶ್ರಣಗಳಲ್ಲಿ ಉಪಯೋಗಿಸಲಾಗುವ ವಿವಿಧ ಘಟಕ ವಸ್ತುಗಳ 
ಪ್ರಮಾಣದಲ್ಲಿ ಬಹಳ ವ್ಯತ್ಯಾಸವಿರಬಹುದು. ವೆಚ್ಚವು ಇದನ್ನು ನಿರ್ಧರಿಸುವ ಒಂದು 
ಪ್ರಧಾನ ಅಂಶವಾಗಿರಬೇಕು. ಸ್ಮ ಳೀಯವಾಗಿ ಬೆಳೆಯುವ ಧಾನ ವನ್ನು ಹೆಚ್ಚು 


ಪ್ರಮಾಣದ ಮಿಶ್ರಣದಲ್ಲಿ ಬಳಸುವುದು ಬಹಳ ಮಿತವ್ಯಯಕಾರಿಯಾಗಿದೆ. 


ಖನಿಜ ಅವಶ್ಯಕತೆಗಳನ್ನು ನಿರ್ಧರಿಸುವಿಕೆ: ತೀಕ್ಷಾಹಾರ ಮಿಶ್ರಣದಲ್ಲಿ 
ಪೂರಕ ಖನಿಜಗಳಾಗಿ ಸಾಮಾನ್ಯವಾಗಿ ಶಿಫಾರಸು ಮಾಡುವ ಖನಿಜಗಳ ೆಂದರೆ. ಶೇಕಡಾ 
ಒಂದರಷ್ಟು ಅಡಿಗೆ ಉಪ್ಪು, ಶೇಕಡಾ ಒಂದರಷ್ಟು ಸ್ಟ್ರೀಮ್ಮ್‌ ಬೋನ್‌ ಮೀಲ್‌ 
ಅಥವಾ ಡೈಕ್ಕ್ಯಾಲ್ಸಿಯಂ ಫಾಸ್ಟೇಟ್‌. ಕೆಲ ಪ್ರವಾಣದಲ್ಲಿ ಸುಣ್ಣ ಹಾಗೂ ರಂಜಕಯುಕ್ತ 
ವಸ್ತುಗಳು. ನಿರ್ದಿಷ್ಟ ಕೊರತೆ ಕಂಡುಬರುವ ಪ್ರದೇಶಗಳಲ್ಲಿ ಆಯಕಾ ಖನಿಜಗಳನ್ನು 
ಸೇರಿಸಬಹುದು. 


ಪಶುಗಳಿಗೆ ಕೊಡಚೀಕಾದ ಆಹಾರಗಳ ಲೆಕ್ಕಾಚಾರ 


ಈ ನೆ... 4 ವಿವರಿಸಿದಂತೆ ಪಶುಗಳಿಗೆ ಬೇಕಾದ ಆಹಾರಗಳನ್ನು ಲೆಕ್ಕ ಹಾಕು 
ವಾಗ ಅ” ಶಿಗತ್ತವಾದ ಪೌಷ್ಟಿಕಾಂಶಗಳನ್ನು ದೊರಕುವ ಆಹಾರ ವಸ್ತುಗಳಿಂದ 
ಹೊಂದಿಸಿಕೊಳ್ಳಬೇಕು. ಕೆಳಗಿನ ಉದಾಹರಣೆಯು ಇದಕ್ಕೆ ಒಂದು ಸರಳ ವಿಧಾನ. 
ಕೋಷ್ಟಕ 3.3 ರಲ್ಲಿ ಪ್ರೌಢ ಹೈನುದನಗಳಿಗೆ ಬೇಕಾದ ಪೌಷ್ಟಿಕಾಂಶಗಳ ಪಟ್ಟಿಯಿದೆ. 


98 ಆಧುನಿಕ ಹೈನಾಗಾರ ಡನಗಳ ನಿರ್ವಹಣೆ 


ಕೋಷ್ಟಕ 3.3: ಹೈನುದನಗಳ ಆಹಾರದಲ್ಲಿನ ಪೌಷ್ಟಿ ಕಾಂಶಗಳು* 


(ಶೇಕಡಾ 90 ರಷ್ಟು ಒಣಮೇವು ಅಂಶಗಳನ್ನೊಳಗೊಂಡಿರುವುದನ್ನು ಆಧರಿಸಿದೆ.) 
ಕೊಡಬೇಕಾದ ಆಹಾರದ ಶೇಕಡಾ ಅಥವಾ ಪ್ರತಿ ಪೌಂಡು ಮೇವಿಗೆ 








ನಿತ್ಯದ ಶೇಕಡಾ 
ಒಟ್ಟು ತೂಕಕ್ಕೆ ಜೀರ್ಣಾಕಾರಿ 


» ೨ ಠಿ k 
= ಇ. ಥೌ ಎ. ಇ 2 
= ಕೌ 3 Ky ಇ ೫ ಕಿ 2₹ ೫ ಗೆ 
B 4 4 ಲ್ಲ ಮು PY ಡೆ [4 ಬ ಎಕ 

RE ಸಃ 


ತೂಕ (ಪೌಂ.) (ಶೇ) (ಶೇ) (ಶೇ.) (ಪೌಂ) (ಶೇ) (ಶೇ.) (ಮಿ.ಗ್ರಾಂ/ಪಾಂ) 





ಪ್ರೌಢದನಗಳಿಗೆ ಜೀವನಾಧಾರ ಅಹಾರ 


80 12 18 36 50 1.01 0.12 0.12 23 
1000. 14 1.6 37 50 1.01 0.12 012. 25 


1200 16 1.5 50 1.01 012 0.12 27 
1400 19 1.4 38 50 1.01 0.12 0.12 2.7 
1600 21! |3 38 50 1.01 0.12 0.12 2.8 


ಹಾಲುಕಲೆಯುವ ಹಸುಗಳಿಗೆ ಆಹಾರ 
65 60 12 039025 1.2 


ಬೀಜದಹೋರಿಗಳಿಗೆ ಜೀವನಾಧಾರ ಆಹಾರ 


1200 18 15 56 58 11701202 27 
1600 22 14 55 58 11703013 29 
200 27 13 54 58 117013013 3.0 
20 3 13 52 586 11701404 3. 





(8) ನ್ಯಾಶನಲ್‌ ರಿಸರ್ಚಕೌನ್ಸಿಲ್‌ : ಸ್ಯೂಟ್ರಯೆಂಟ್‌ ರಿಕ್ಕಾರ್‌ಮೆಂಟ್‌ ಅಫ್‌ ಡೇರಿ 
ಕ್ಕಾಟಿಲ್‌ 'ಪಬ್ಲ ಕೇಶನ್‌ 464, ರಿವೈಸ್‌ 8958, ಇದರಿಂದ ಪಣೆಡಿದೆ, 

(8) ಜೀರ್ಣಕಾರಿ ಸತ್ವವನ್ನು ಶೇಕಡಾ 82 ರಿಂದ ಗುಣಿಸಿ ಜೀನದ್ರ ವ್ಯ ಶಕ್ತಿ ಯಾಗಿ ಮಾರ್ಪ 
ಡಿಸಿಕೊಳ್ಳ ಬಹುದು, ` 


ಶೈ ನುಷನಗಳಿಗೆ ಆಹಾರ ಕೊಡುವಿಕೆ 99 


ಉದಾಹರಣಿ 1 

ಸರಾಸರಿ 1200 ಪೌಂಡು ತೂಕದ ಸರಾಸರಿ ಪ್ರತಿದಿನ 45 ಪೌಂಡು ಹಾಲು 
ಕೊಡುವ ಹಸುಗಳ ಹಿಂಡಿಗೆ ಆಹಾರನ ಲೆಕ್ಕಹಾಕಬೇಕಾಗಿದೆ. ಮೇವು ಸಾಧಾರಣ 
ಕುದುರೆಮಸಾಲೆ ಹೊಟ್ಟು ಮತ್ತು ಒಳ್ಳೆಯ ಸೈಲೇಜ್‌ನಿಂದ ಕೂಡಿದೆ. ಪ್ರತಿ ರಾಸಿಗೆ 
ಪ್ರತಿನಿತ್ಯ 15 ಪೌಂಡು ಹೊಟ್ಟು ಮತ್ತು 40 ಪೌಂಡು ಸೈಲೇಜ್‌ ಕೊಡುವಷ್ಟು ದಾಸ್ತಾ 
ನಿದೆ. ಟಿ.ಡಿ.ಎನ್‌., ಡಿ.ಪಿ, ಖನಿಜಗಳು ಹಾಗೂ ಕೆರೋಟಿನ್‌ಗಳನ್ನು ಕೋಷ್ಟಕ 
3.1 ರಿಂದ ತೆಗೆದುಕೊಂಡಿದೆ. ನಿತ್ಯದ ಅಗತ್ಯಕ್ಕೆ 8.0 ಪೌಂಡು ಟಿ.ಡಿ.ಎನ್‌. ಹಾಲಿನ 
ಉತ್ಪಾದನೆಗೆ ಪ್ರತಿನಿತ್ಯ 14.4 ಪೌಂಡು. ಒಟ್ಟು ದಿನಕ್ಕೆ 22.4 ಪೌಂಡು. ಇತರ 
ಅಗತ್ಯ ಪೌಷ್ಟಿಕಾಂಶಗಳನ್ನೂ ಇದೇ ರೀತಿ ಲೆಕ್ಕಹಾಕಿದೆ. ಪೌಷ್ಟಿಕಾಂಶಗಳ ಅಗತ್ಯ 
ಕೋಷ್ಟಕ 3.2ನ್ನು ಅನುಸರಿಸಿದೆ. ಕ 

ಅಗತ್ಯವಾದ ಟಿ.ಡಿ.ಎನ್‌. ವಿಭಾಗಮಾಡಿ ಬೇಕಾಗಬಹುದಾದ ಮೇವುಸಾರವನ್ನು 
ಕಂಡು ಹಿಡಿದುಕೊಳ್ಳಬಹುದು. ಆದರೆ ಒರಟು ಮೇವನ್ನಲ್ಲ. 
ಉದಾಹರಣೆಗೆ : ಗ್ಗ 100-14 ಪೌಂಡುಗಳ ತೀಕ್ಷಾಹಾರ ಬೇಕಾಗುತ್ತದೆ. 


ಡೈರಿ ದನಗಳಿಗೆ ಆಹಾರ ಕೊಡುವಿಕೆ 








k © ಣಿ 
48 ಇತ್ತೆ ಳಿ $$ ಈ 
5 ಬ್ಬ ಕಿ ಜೇ 
ಡ್‌ ಮ ಆ ಕ್ರ £8 
ಬೇಕಾದುದು 22.4 2.7 55 42 48 
ಇಚ್ಛಿ ತವಂದುದುು 25.0 3.0 
ಮೇವು 
ವಿಧ ಮೊತ್ತ ' 
(ಪೌಂಡು) (ಪಾಂಡು) 
ಕುದುರೆಮಸಾಲೆ 15 7.6 1.6 0.22 0.03 123 
ಮುಸುಕಿನ ಜೊಳೇದ 
ಸೈಲೇಜ್‌ 40 7.3 05 004 003 232 
ನೋವಿನಿಂದ 
ಪೂರೈಸಿದುದು 149 21 286.26 0.06 355 
ತೀಕಲ್ಸ್ಞಹಾರ ಮಿಶ್ರಣ 
72% ಓ.ಡಿ. ಎನ್‌. 
-. ಹಾಗೂ 65% 
ಡಿ.ಪಿ. ದರದಲ್ಲಿ '. 14 10.1 0.04. 0.04 


0.9 
20° 39. ಓಿ.30 0.0 


(3) ಒಂದು ಪೌಂಡು 454 ಗ್ರಾವಕ್‌ಗಳು 45 ಗ್ರಾಮ್‌ -1/10 ಪಾಂಡು, 
(0) ಅನೇಕ ಸಂದರ್ಭಗಳಲ್ಲಿ ಶಕ್ತಿ ಮತ್ತು ಪಾಚಕ ಪ್ರೋಟೀನ್‌ಗಳಿಗಾಗಿ ಕನಿಷ್ಠ ಬೇಡಿಕೆ 
ಗಳಿಗಿಂತ ಶೇಕಡಾ 10 ರಿಂದ 15 ರಷ್ಟು ತಿನ್ನಿಸುವರು, 


100 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ತೀಕ್ಷಾ ಹಾರದಲ್ಲಿರಬೇಕಾದ ಶೇಕಡಾ ಜೀರ್ಣಕಾರಿ ಪ್ರೊಟೀನ್‌ ಪಡೆಯಲು 
ಬೇಕಾದ ಜೀರ್ಣಕಾರಿ ಪ್ರೊಟೀನದ ಪೌಂಡುಗಳನ್ನು (ಆದರೆ ಮೇವುಗಳಿಂದ ಒದಗಿಸಲಾ 
ದುದಲ್ಲ.) ಕೊಡಬೇಕಾದ ತೀಕ್ಷ್ಣ ಹಾರ ಪೌಂಡುಗಳಿಂದ ಭಾಗಿಸಬೆ.ಕು. 
' ಉದ ಹರಣೆಗೆ : (-2- |x100-6.5% ತೀಕ್ಷಾಹಾರ ಮಿಶ್ರಣದಲ್ಲಿ ಅಗತ್ಯ 
ವಾದ ಜೀರ್ಣಕಾರಿ ಪ್ರೊಟೀನ್‌. 

ಉಚಿತ ತೀಕ್ಷಾಹಾರಮಿಶ್ರಣವನ್ನು ಪಡೆಯಲು ವಿವಿಧ ಬಗೆಯ ಆಹಾರವಸ್ತು 
ಗಳನ್ನು ಸೇರಿಸಬಹ`ದು. ಸ್ಥಳೀಯವಾಗಿ ದೊರೆಯುವ ಆಹಾರವಸ್ತುಗಳನ್ನು ಬಳಸಿ 
ಶೀಕ್ಷಾಹಾರವಿಶ್ರಣವನ್ನು ತಯಾರಿಸಲು ಕೋಷ್ಟಕ 3.2 ರಲ್ಲಿದೆ. 

ಮೇಲಿನ ಉದಾರಣೆಯಲ್ಲಿಯ ಅಗತ್ಯವಾದ ತೀಕ್ಷಾ ಹಾರಮಿಶ್ರಣವನ್ನು ತಯಾರಿ 
ಸಲು ವಿವಿಧ ಆಹಾರವಸ್ತುಗಳ ಚಕರ. ನ ಇಂತಿವೆ. 


ಹ BR 





ಪ್ರೊಟೀನ್‌ ಸ 
ಮೊತ್ತ ಟಿ.ಡಿ ಎನ್‌. ಒಟ್ಟು ಡಿ.ಪಿ. ಸುಣ್ಣ ರಂಜಕ 





ಪುಡಿಮಾಡಿದ ಮುಸುಕಿನ 


ಜೋಳ 860 688 75 57 0.02 90.23 
ಪುಡಿಮಾಡಿದ ಬಾರ್ಲಿ 500 388 63 50 0.03 0.20 
ಗೋಧಿ ತಾಡು 400 264 64 52 .56 468 
ಕಾಕಂಬಿ 200 109 ನ 4 178 0,16 
ಐಸೋಡೈಜ್ಡ್‌ 

(ಪಿನರಲಾಯಿಜ್ಜ್‌) ಸಾಲ್ಟ್‌ 20 ನರ oo ದಾ ಹಾ 


ಡಿಕ್ಕಾಲ್ಲಿ ಗಿಯಂ ಫಾಸ್ಟೇಟ್‌ 
ಅಥವಾ ಉಗಿಪ್ರಯೆನೀಗದಿಂದ 
ಪುಡಿಮಾಡಿದ ಎಲುಬಂ 20 — ಗಣ್ಣ. - 580 2.72 
\ 2000 1449 208 163 8.19 7.99 
72.4% 10.4% 8.1% 0.4% 0.4% 


ಮೇವಿನಲ್ಲಿ ಕ್ಯಾಲ್ಸಿಯಂ ಮತ್ತು ಕ್ಯಾರೋಟಿನ್‌ಗಳು ಪರಿವರ್ತನಗೊಂಡಿರುವು 
ದರಿದ ತೀಕ್ಷಾ ಹಾರದಲ್ಲಿ ಇವುಗಳ ಹೆಚ್ಚಿನ ಅಗತ್ಯವಿಲ್ಲ. ಆದರೆ, ತೀಕ್ಷಾಹಾರದಲ್ಲಿ 
ಹೆಚ್ಚಿನ ರಂಜಕ ಉಂಬ ಕೊ 

ನೈಸರ್ಗಿಕ ಧಾನ್ಯಗಳಲ್ಲಿನ ಹೆಚ್ಚಿನ ಪೌಷ್ಟಿಕಾಂಶ ಸಾಕಾಗುತ್ತದೆ. ಹಾಗೆ 
ಸಂದರ್ಭಗಳಲ್ಲಿ ಸೋಯಾಬೀನ್‌ ಹಿಟ್ಬ ಮುಂತಾದ ಅಧಿಕ ಶೋರ್‌ ಅಂಶವಿರುವ 
ವಸ್ತುಗಳನ್ನು ಸೇರಿಸಬೇಕು, 





ಹೈನುದನಗಳಿಗೆ ಆಹಾರ ಕೊಡುವಿಕೆ 101 


ಹಾಲುಕರೆಯುವ ಹಸುಗಳಿಗೆ ಬೇಕಾದ ಕೆಲವು ಪೌಷ್ಟಿಕಾಂಶಗಳನ್ನು ಕೋಷ್ಟಕ 
3.5 ರಲ್ಲಿ ಕೊಟ್ಟಿದೆ. 


ಅತ್ಯಂತ ಮಿತವ್ಯ ಯದ ಪದಾರ್ಥಗಳನ್ನು ನಿರ್ಧರಿಸುವಿಕೆ 


ಅನೇಕ ಸಂದರ್ಭಗಳಲ್ಲಿ ಯಾವುದೊಂದು ತೀಕ್ಷಾಹಾರಮಿಶ್ರಣದಲ್ಲಿ ಬಳಸಲಾದ 
ಕೆಲವು ಅಥವಾ ಎಲ್ಲ ಪದಾರ್ಥಗಳನ್ನು ಕೊಳ್ಳೆಬೇಕಾಗಬಹುದು. ಕೋಷ್ಟಕ 3.6'ರಲ್ಲಿ 
ಶಕ್ತಿ ಅಂಶದ ಆಧಾರದ ಮೇಲೆ ವಿವಿಧ ಆಹಾರಪದಾರ್ಥಗಳಿಗೆ ಸಂಬಂಧಿಸಿದ ಮೌಲ್ಯ 
ಗಳನ್ನು ಕುರಿತ ಮಾಹಿತಿಯನ್ನು ಕೊಡಲಾಗಿದೆ. ಮುಸುಕಿನಜೋಳದ ಕಾಳಿನ ನುಚ್ಚನ್ನು 
ಹೋಲಿಕೆಗೆ ಆಧಾರವಾಗಿ ಇಟ್ಟುಕೊಳ್ಳಲಾಗಿದೆ. ಮುಸುಕಿನಜೋಳಕ್ಕೆ ಸಂಬಂಧಿಸಿದಂತೆ 
ಒಂದು ನಿರ್ದಿಷ್ಟ ಅಹಾರದ ಮೌಲ್ಯವನ್ನು ಕಂಡುಹಿಡಿಯಬೇಕಾದರೆ ಕೋಷ್ಟಕ 3.6 ರಲ್ಲಿ 
ಮುಸುಕಿನ ಜೋಳವ ಪ್ರಚಲಿತ ಬೆಲೆಗೆ ಹತ್ತಿರವಾದ ಅಂತಿಮ ಶೀರ್ಷಿಕೆಯ ಅಂಕಣ 
ವನ್ನು ನೋಡಬೇಕು. ಅನಂತರ ಆಹಾರದ ಕುರಿತಾದ ಸಾಲಿನಲ್ಲಿ ಮಾಹಿತಿಯನ್ನು 
ನೇರವಾಗಿ ಕೆಳಗಡೆ ಓದಬೇಕು. ಆಹಾರದ ಸಂಬಂಧದಲ್ಲಿ ಕೋಷ್ಟಕದಲ್ಲಿ ತೋರಿಸ 
ಲಾಡ ಬೆಲೆ ಆ ಆಹಾರದ ಮಾರುಕಟ್ಟೆ ಬೆಲೆಗಿಂತ ಜಾಸ್ತಿಯಾಗಿದರೆ ಮುಸುಕಿನಜೋಳ 
ಕ್ಕಿಂತ ಅದನ್ನು ಕೊಳ್ಳವುದೊಳ್ಳೆಯದು. ಕೋಷ್ಟಕದಲ್ಲಿ ಕಾಣಿಸಿರುವ ಬೆಲೆ ಮಾರು 
ಕಟ್ಟೆಬೆಲೆಗಿಂತ ಅದರ ಬದಲಾಗಿ ಮುಸುಕಿನಜೋಳವನ್ನು ಕೊಳ್ಳುವುದು ಒಳ್ಳೆಯದು. 
ಈ ರೀತಿ ಹಲವಾರು ಆಹಾರಪದಾರ್ಥಗಳನ್ನು ತಾಳೆನೋಡಿ ಶಕ್ತಿಯ ಆಧಾರದ ಮೇಲೆ 
ಅತ್ಯಂತ ಮಿತವ್ಕಯಕಾರಿಯಾದುದು ಯಾವುದೆಂಬುದನ್ನು ನಿರ್ಧರಿಸಬಹುದು. 
: ಕೋಷ್ಟಕ 3.6 ರಲ್ಲಿ ಕೊಡಲಾದ ಅಂಕಿಗಳ ನಡುವೆ ಪ್ರಸಕ್ತ ಮಾರುಕಟ್ಟೆ ಬೆಲೆಗಳನ್ನು 
ಸೇರಿಸಬಹುದು. 


ನೇವು ಅಥನಾ ತೀಳ್ಸ್ಸಾ ಹಾರಗಳಲ್ಲಿ ಯಾವುದು ಶ್ರೇಷ್ಠವೆಂದು 
ನಿರ್ಧರಿಸುವಿಕೆ 


ಹೈನುಗಾರರು ಪಶುಅಹಾರವನ್ನು ಪೂರ್ಣಗೊಳಿಸಲು ಮೇವಿನ ಪದಾರ್ಥವನ್ನು 
ಬಳಸಬೇಕೇ ಅಥವಾ ತೀಕ್ಷಾಹಾರಗಳನ್ನು ಬಳಸಬೇಕೇ ಎಂಬುದನ್ನು ನಿರ್ಧರಿಸುವ 
ಮೊದಲು ಹಲವಾರು ಅಂಶಗಳನ್ನು ಗಮನಿಸಬೆಕಾಗುತ್ತದೆ. ಆಹಾರದಲ್ಲಿ ಮೇವು 
ಎಷ್ಟಿರಬೇಕು ಹಾಗೂ ತೀಕ್ಷಾಹಾರವು ಎಷ್ಟಿರಬೇಕು ಎಂಬುದನ್ನು ನಿರ್ಧರಿಸುವುದಕ್ಕೆ 
ಎರಡು ಮೂಲಗಳಿಂದ ದೊರೆಯುವ ಶಕ್ತಿಯ ವೆಚ್ಚವನ್ನು ಪರಿಗಣಿಸಬೇಕಾಗುತ್ತದೆ. 
ಯಾವುದೊಂದು ನಿರ್ದಿಷ್ಟ ಮೇವಿನ ಮೌಲ್ಯವನ್ನು ಒಂದು ಸಾಮಾನ್ಯ ಧಾನ್ಯಮಿಶ್ರಣ 
(ಶೇ. 72 ಟಿ.ಡಿ.ಎನ್‌.) ದೊಂದಿಗೆ ಹೋಲಿಸುವುದಕ್ಕೆ ಕೋಷ್ಟಕ 3.7 ರದ್ದಿ ಸಾಮಾನ್ಯ 
ಧಾನ್ಯಮಿಶ್ರಣದ ಬೆಲೆಗೆ ಹತ್ತಿರವಾದ ಅಂಕಣವನ್ನು ನೋಡಬೇಕು. ಆ ನಂತರ ಆ 
ಅಂಕಣದಲ್ಲಿ ಕೆಳಗಡೆಯಲ್ಲಿ ಮೇವನ್ನು ಸೂಚಿಸುವ ಸಾಲಿನಲ್ಲಿ ಓದಬೇಕು. ಕೋಷ್ಟಕ 


ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


102 





——————————————————— 





























0001 009 0 ಇಂ || Ro 
002: 0೭ 0 89 0 ಇಂ 
0088 00%. 06 2 6 "ಟಬ "ಶೀ pa ॥| 
ಓತು 008 . 00೫. 0 #4 9 euen (ಡಿ:09 AH ೦೫೫ cpoeRROoG 
0081 0021 009 ೫೦೦ | 6೦೮ 
| 08 00% 0 08 £೯| ಲಳ eek 
00೫1 0088 0 08 | ಸೇ ಇ pe 8೬ ೪% 
00೫1 008 0 7z¢ zl ಇ AY es ಇಗೆ ಇಡ 
0021 008 0 #8 01 * ೧೬೫9 ರಾಳ | 
0081 008 0 08 6 ನಿಡಿ ಬಗಿಸಿಲಭಬಫಂಂಂದ ಜಲಜ ಇಡ 
0081 008 0 Zt ( aus ರೋಣ ಸಜ ಕಾಳಭಜೀಜೀಂಜ 
೩ ಭಿ ಜಣ xe 
4 ಚ ಟ್‌ ಅಆ ಗ ಕ ಟೆ 2 38 43 ¥ 
₹೬ Seuli28% ಕ್ಕಿ 8 4೩ 8% $y ಕತಿ cay Tee & 
PEE En ಸರಿಶ್ಚಿ ಲ (8. 5 4 Kl ಈ 
© . 43 | ದ 3 wu ಹ ಒಡ ಕ ನ 1 
u «i ಘೆ p ಜಿ ೭೫ 
ನಾನಾನಾ ನಾನಾನಾ 
$3 ರು & 


He ee ೬೮೫ 0% 
«ce new ಕೋ cuacweuos yew 60%8ೀಲ nep ಬಟ ನಬೀ ಗಾ : ೯ abv 


103 


ಹೈನುದನಗಳಿಗೆ ಅಹಾರ ಕೊಡುವಿಕೆ 

















೩೨7೧೮೧೮೫ TE ಸ n 'ನಂಂ೦ಊ ಉದ by ses ಐಂ 09 ಬಡ ೧೫೧ ಓಂ 81 ಐನ 
ಸಿಐ 001 Teg "ನಲಂ ೬3೧) ep ace Hoge 02೯ ಭಂ ನಬ ಗ Sp 91 ೬೩8 
೪೧ ಐಟ ಬೀಳ ಬೀಜ“ ೩8) "ಇಲಂ೮ಲ ಐ ನ ಜ ಜಂಟ Hogs 087 ಬ Roe ನೀಲು” Te pe | wag 
ereaspnos Re Rice 8 ‘ಭಂ Sp eT per Hogs 0209 Ree pen” ep 21 ಢೂ 1೪ 
9 V ಊಂ ನಾ” Rn aR ೇ 
A. NE, ವ "4% 8 AN 
} | £99 A ಓಂ 
SR RT ಇಷಾ ಚ 
18 ೫£ ೪% winery 
3 ಬೆ can 641 bp ೪೦% ಖಂ yg 
kaa ಜಡಿ ಜಜ Foe (( ಈ ೪೦% ಉಂಬ A 
೨1 ಆಜ ನ್ಲಿಲಿಣ Ra (( ce ೪% ಜ೬ಟಎಂ 
ಔ ಣಂ cepa ಸ್ಹ £( bb ೪೫ ಬರೀ 
ತ್‌್‌ Ree ಜಗಾ? 08 ೯% Rn RARER 





Me 0001 009 2೧೦ Al ಡಂ 
008 


9 dp RE ಐಇಟಟಇ ಊಂ ೦ ಗ್ಗ 











008 4 4 K Sz ೪೦೧ ಬಿಸಿ ಅಭಿನಫಂಜಂಂ 
008 0% 0 22 jz ೪೧೧ ಜಡ Al 
° 008 0% 0 {9 (7 cays Puan ೦೫೧ 
ಹ 008 0% 0 99 Ill ಓಂ 
me J ee 
008 00 0 19 9 ೫೬೯ Oey 
009 0% 0 (( (| suo ಥೀಂ sswpolky ರಾಊ I 
009 0% 0 98 8। ಹಣ ಲ) ಉ್ಶ್ವಃ 


104 








08% ze ty 40% 0°07 ET +a AUR ೧೬೩೫)೮೫ HEED ropa 
poem 6 ಡಿಗೆ Tsay wg souve cedar 0011 
855 279% 896। 195 832 [3 0°05 ೨೫೨% ಜಸಿ ಕೀಜೀ 
"002 ಛೀಚಟಇ ಧಂ 2 .: 
oye 65 $9 ೮೫5 [Wa 9££ 20a ಐದೇ '6 ೪% ಹಲಲ OOO 
‘Zl ೪%೫೯ Feces 'ಜಜ ಸಿ)೮೫ೀಜೀಜ 
‘ty ೫೩೧% pavers "91 Boman Nope 9 
00% ೪6 647 ₹15 6°92 181% 21 ಔಣ ‘SE ಜಂಬ V 
; Gaurposs ieee 
95 9% 19 5116 0167 60'£ ¢”ua MAURO EIIE ೫007008 CE 
೫೦೬೩ 05 ಗಾಲಾ tor 28 ನೀಟ pour 0091 
: caueze ಜೀಂಉ08 em 
ವ 5 ಶಾ ಭಿ ಓಂ ತಾಜ i 
ಇ a ತ ಐ ಇ್ವಣ ಇಹ 
ಫೆ ಗ 11 1112. 
ಈ ad ; « ಇ 
ಫಸ ದು ಇ ರ ೩೪೭ BC 
ಗ ಚ್ಚ L 11 
ಜ್‌ ಕ್ಕ. ತ್ರಿ 


ನಾನಾ ಮಾನಾ 


ceuppmeu 4h ೧ Teper ಭಿ seepops ಡೀ: € ೯ ah 


105 


“೫೫೬ ೮೬೪೨೪೫೦೫ ಜಂ 991% ಔಣ ಇಚೀಟ ೫200 26 8 (Fe cease) ಒ'೪ 9 
ು ನ್‌ 
“8961 "eo 99% spo he "401೩ op str “noe snore ಐ.ಎ ಡೂ ತಿಣಜಾಂ ಎಬ ಈ 


| 


ಹೈನುದನಗಳಿಗೆ ಅಹಾರ ಕೊಡುವಿಕೆ 





12 


[4 (4 


೭5 


9(£ 


ty 


tr 


68% 


9% 


9'6L 


8001 


6'66 


191 


೪1೪ 


78 


82 


ly 


0 


6117 


0112 


viz 


»'02 


iz 





೭2 


69 


Let 


5? 


01 ಇ ಜಾಇ 
‘0°01 averse "(ಎಜು vp 
wm 
xaos ೫೦೦ 0£ 138) 0'SZ ಉ೮೫೪-ಣು Up 
0°01 83೮೫೫೪೦೦೧೫ 
"0'0£ ೨೫೨೦% ಗಿ2೮೫೫$ೀ೫೦೧೫ "061 ೧೮೬೮೫ 
ಸ 011 ಗಿ3೮೫೫ ಜೀ, 
(Cefn ೧೫0 eo 06 ಇ 
'೮೩) 016) Rican ಎಂಚ Op ಆಜ 
೮5 (೫೬ ಲಾಲ 
ಬೂ ಇ 
"6 "ಇ '% "ಓಜಾ ‘OF ೫2೦% ಐಸಿ) ಜೀಜಂಜ 
"01 ican Re WOES) ೮ 
2೪% ಣು ಇ "01 ಹುಂ ಆಂ "71 0೦೧೪ 
ಕು 
8 ೫೫ ೪೮೩೫೦೦ "6 Rea ಈಜೀ 


ಓಂ 
Sauce 





V 
ಗಾಣ 


106 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಕೋಷ್ಟಕ 3.6: ಹೈನುದನಗಳಿಗೆ ಬೇಕಾದ ಶಕ್ತಿಯ ಅಂಶದ ಅಧಾರಿತ 
ವಿವಿಧ ತೀಕ್ಷಾ ಹಾರಗಳ ಸಂಬಂಧಿಕ ಮಾಲ್ಯ 











ಮೇವು ಇ ಪ್ರತಿ 100 ಪೌಂಡಿಗೆ ಜಿಲೆ (ಡಾಲರುಗಳಲ್ಲಿ) 
ಮುಸುಕಿನಜೋಳದ ಕಾಳು 2.00 7.25 2.50 2.75 3.00 3.25 3.50 
[ 2 3 4 5 6 7% 4 

ಬಾರ್ಲಿ ಹಿಟ್ಟು 
ಗೋಧಿ ಹಿಟ್ಟು 2.00 2.25 2.50 2.75 300 3.25 3.50 
ಮುಸುಕಿನಜೋಳದ 

3 ಹಿಟು 

ಗ ತ 

೫ ಮುಸುಕಿನಜೋಳ 

ಓ ಸಸ್ಯ ಮತ್ತು ತೆನೆಪುಡಿ 

ಅ ಓಟ್ಸ್‌ ಹಿಟ್ಟು 1.80 203 2.25 248 2.70 2.9 3.15 

ತೆ 

$ ಕಾಕಂಬಿ, 

2 ಬೀಟ್‌ ತಿರುಳು 

೫ ನೋಸಂಬಿತಿರುಳು 190 213 237 2.60 284 3.08 3.31 
ಮುಸುಕಿನಜೋಳದ 

ಹಿಟ್ಟು 2.04 2.30 2.55 280 3.06 3.32 3.57 

ಹೋಮಿನಿ ಆಹಾರ 2.10 236 2.63 289 3.15 3.4! 3.68 
ಗೋಧಿ ತೌಡು |,68 189 2.10 2.31 252 2.73 2.94 
ಬ್ರಿವರಿ ಒಣಗಿದ 
ಧಾನ್ಯಗಳು 
ಮುಸುಕಿನಜೋಳದ 


ಗ್ಲೂ ಟನ್‌ ಅಹಾರ 1.78 2.00 2.23 245 267 2.89 3.12 
ಗೋಧಿ ಮಿಡ್ಲಿಂಗ್ಸ್‌ 192 216 2.40 2.64 288 3.12 3.36 
ಗೋಧಿ ರೆಡ್‌ಡಾಗ್‌ 2.14 2.41. 2.68 294 3.2) 348 3.75 


ಹತ್ತಿ ಬೀಜದ ಪುಡಿ 192 216 240 264 2.88 3,12 3.36 
ಅಗಸೆ ಹಿಂಡಿ, 
ಸೋಯಾಬೀನ್‌ J 

ಹಿಂಡಿ 199 224 2.49 2.73 298 3.23 3.48 
ಮುಸುಕಿನಜೋಳದ 

ಗ್ಲೂ ಟಿನ್‌ ಆಹಾರ, 
ಸೋಯಾಬೀನ್‌ 

ಹಿಟ್ಟು " 218 245 2.73 3.00 3.27 3.54 3.82 


೪ 


ಅಧಿಕ ಪ್ರೋಟೀನ್‌ ಮೇವು | ಮಧ್ಯಮ ಪ್ರೋಟೀನ್‌ ಆಹಾರ 





ಹೈನುದನಗಳಿಗೆ ಆಹಾರ ಕೊಡುಪಿಕೆ 107 


ದಲ್ಲಿ ಸೂಚಿಸಿರುವ ಮೌಲ್ಯ ಆ ಮೇವಿನ ಮಾರುಕಟ್ಟೆ ್ಸೈ ಬೆಲೆಗಿಂತ ಜಾಸ್ತಿಯಾಗಿದ್ದರೆ 
ತೀಕ್ಷ್ಞಾಹಾರಮಿಶ್ರಣಕ್ಕಿಂತ ಆ ಮೇವನ್ನು ಕೊಳ್ಳು ್ಸಿವುದೊಳ್ಳೆಯದು. ಪಾ ಸಮಯ 
ದಲ್ಲಿ ಮಾರುಕಟ್ಟೆಬೆಲೆಗಳನ್ನು ಹೊಂದಿಕೊಂಡು ಕಾಣಿಸಲಾದ ಬೆಲೆಗಳ ನಡುವೆ ಹೊಸ 
ಸೇರ್ಪಡೆಗಳನ್ನು' ಮಾಡಿ ಹೊಂದಾಣಿಕೆ ಮಾಡುವುದು ಅವಶ್ಯ ce 


ಕೋಷ್ಟಕ 3.7: ವಿವಿಧ ಮೇವುಗಳ ಮೌಲ್ಯ (ಡಾಲರುಗಳೆಲ್ಲಿ) 


ಸರಾಸರಿ ಧಾನ್ಯಮಿಶ್ರಣ 40.00 50.00 60.00 70.00 80,00 


ಕುದುರೆಮಸಾಲೆ ಹೊಟ್ಟು, 
ಬಹು ಎಲೆಯುಳ್ಳ ದ್ದು 


ಕ್ಲೋವರ್‌ ಹೊಟ್ಟು, ಶ್ರ ಷ್ಠ 
ದರ್ಜೆಯಡು* 29.20 36.50 43.80 51,10 58.40 
ಕುದುರೆಮಸಾಲೆ ಒಣನೇವು, 
ನಂ. 2, ಸಂಮಿಶ್ರ ಒಣನೇವು, 


ಶ್ರೇಷ್ಠ ಚರಂ 27.20 34.00 40.80 4760 54.40 
ತಿಮೋತಿ 'ಓಣಹುಲ್ಲು 


ಸಂಮಿಶ್ರ ಒಣಮೇವು, ಸರಾಸರಿ 


ಕುದುರೆಮಸಾಲೆ ಹೊಟ್ಟು, 
ದೇಟುಯುಕ್ತ "' 23.60 29.50 35.40 41.30 47.20 


ಕ್ಲೊ ವರ್‌ ಒಣಹುಲ್ಲು, 
 ದೇಟುಯುಕ್ತ, 


ಸೋಯಾಬೀನ್‌ ಒಣಮೇವು, 
ಒಳ್ಳೆ ಯದು 
ತಿಮೋತಿ ಒಣಹುಲ್ಲು, ತಡವಾಗಿ 
ಮಾಗಿದ್ದು 
ಸೋಯಾಬೀನ್‌ ಒಣಮೇವುು 
ಕಡಮೆ ದರ್ಜೆಯದು 16.40 20.50 24.60 28.70 32.80 


ಕುದುರೆಮಸಾಲೆ, ಜಾಡಿದ್ದು 
ಹುಲ್ಲಿನ ಸೈಲೇಜ್‌, ಬಾಡಿದ್ದು 12.00 15.00 18,00 21.00 24.00 
(ಲಿಗ್ಮೂರ್ಮ ಒಳಗೊಂಡಿದ್ದು 
ಇಲ್ಲನೇ ಒಳಗೊಳ ದಿರುವುದು) 
ಮುಸುಕಿನಹೋಳದ ಔಟ್‌, 
$ ಸರಿಯಾಗಿ ತೆನೆಯಾಗಿದ್ದು 10.40 13.00 15.60 18.20 20.80 
ಣ್‌ ಜೋಳ 9.20 11.50 13.80 16.10 18.40 
ಮುಸುಕಿನಜೋಳ ಡೆಂಟ್‌, 
ಕೆಲವು ತೆನೆಗಳಿರುವುದು 
ಹುಲ್ಲಿನ ಸೈಲೇಜ್‌, ಬಾಡಿಲ್ಲಡ್ಡು 8.00 10.00 12.00 14.00 16.00 
ಲೆಗ್ಯೂಮ್‌ ಸೈಲೇಜ್‌, ಬಾಡಿಲ್ಲದ್ದು 


ನೀವು 


ಒಣ 


108 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


FURTHER READING 


Crampton, E.W., and ಓ. ಔ, Lloyd, Applied Animal Nutrition, 
San Francisco: W.H. Freeman & Co., 1960. 


Crampton, E. W., and L.E., Lioyd, Fundamentals of Nutrition, 
San Francisco: W. H. Freeman & Co., 1959. 


Hagland, C.R., G.L. Johnson, C. A. Lassiter, and L.D. McGilli- 
ard, editors, Nutririond and Economic Aspects of Feed 
Utilization by Dairy Cows Ames, lowa : lowa State 
Callege Press, 1959. 

Huffman, C.F., “Summer Peeding of Dairy Cattle, A Review”, 
Journal of Dairy Science, 42: 1495, 1956. 

Maynard, L.A., and J.K. Loosli, Animal Nutrition, 4th Ed., 
New York: McGra-Hill Book Co., Inc., 1959. 


Morrisson, F.B., Feeds and Feeding, ZZnd ed., 3rd printing, 
Clinton, lowa: Morrisson Pub. Co-, 1959. x 


National Research Council Pub. 464, Nutrient Requirements of 
Dairy Cattle Washington, D.C.: Naples! Research Council. 
Revised 1958, 


U.S.D.A. Leaflet 433, Selecting An Economical Ration, Wash 
ington, D.C.: U.S. Govenment Printing Office. 1958, 


4 ಹೈನಾಗಾರ ದನಗಳಲ್ಲಿ ಸಂತಾನೋತ್ಪಾದನೆ 


ಸಮರ್ಥ ಕ್ಷೀರೋತ್ಪಾದನೆಗೆ ಡೈರಿ ಜಾನುವಾರಗಳ ಕ್ರಮಬದ್ಧ ಸಂತಾನೋತ್ಪಾ 
ದನೆ ಅವಶ್ಯವಾಗಿದೆ. ಸಂತಾನೋತ್ಪುದನೆಯು ಯಶಸ್ವಿ ಕ್ಷೀರೋತ್ಪಾದನೆಯಲ್ಲಿ 
ಒಂದು ಪ್ರಮುಖ ಅಂಶವಾಗಿದೆ. ಜಾನುವಾರುಗಳ ನಿರ್ವಾಹಕನು ಸಮರ್ಥ ರೀತಿಯಲ್ಲಿ 
ತನ್ನ ಗೋಸುಪತ್ತಿನ ಸಂತಾನೋತ್ಪಾದನೆಯಲ್ಲಿ ಯಶಸ್ಸು ಸಾಧಿಸಬೇಕಾದರೆ ಅವುಗಳ 
ಅಂಗರಚನೆ ಮತ್ತು ಶರೀರಕ್ರಿಯಾ ಶಾಸ್ತ್ರಗಳ ಸಾಮಾನ್ಯ ತಿಳಿವಳಿಕೆ ಪಡೆದಿರುವುದು 
ಅವಶ್ಯ. ಸಂತಾನೋತ್ಪಾದನೆಯಲ್ಲಿಯ ಅನಿಯಮತೆ ಮತ್ತು ಜಾನುವಾರುಗಳಿಗೆ 
ತಗಲುವ ರೋಗಗಳ ಬಗ್ಗೆ ಆತನು ತಿಳಿದಿರಬೇಕಾಗುತ್ತದೆ. 


ಪರಿಪೂರ್ಣ ಫಲೋತ್ಪಾದನೆಯಲ್ಲಿ ಹೆಣ್ಣು ಆರೋಗ್ಯಕರ ಅಂಡಾಣುಗಳನ್ನು 
ಉತ್ಪಾದಿಸುತ್ತದೆ. ಈ ಅಂಡಾಣು ಗಂಡಿನ ಒಂದು ವೀರ್ಯಕೋಶದಿಂದ ಫಲೋತ್ಪಾದನೆ 
ಹೊಂದುತ್ತದೆ. ಫಲಿತ ಅಂಡಾಣು ಶಕ್ತಿಪೂರ್ಣ ಮತ್ತು ಆರೋಗ್ಯಕರ ಪ್ರಾಣಿಗಳಾಗಿ 
ಬೆಳೆಯುತ್ತದೆ. ಗಂಡು ಗರ್ಭೋತ್ಪತ್ತಿಗೆ ಅವಶ್ಯವಿರುವ ಅಂಡಾಣುವನ್ನು ಫಲವತ್ತು 
ಗೊಳಿಸಲು ಅಗತ್ಯವಾದ ಆರೋಗ್ಯಕರ ವೀರ್ಯವನ್ನು ಉತ್ಪಾದಿಸುತ್ತದೆ. ಗರ್ಭೋತ್ಪತ್ತಿಗೆ 
ವೀರ್ಯ ಮತ್ತು ಅಂಡಾಣುಗಳು ಶಕ್ತಿಯುತ ಹಾಗೊ ಚೇತನಭರಿತವಾಗಿರಬೇಕಾಗುತ್ತದೆ. 

ಸಂತಾನೋತ್ಪಾದನೆಯು ಆದರ್ಶ ಪ್ರಮಾಣದಲ್ಲಿ ಒದಗಿಬರುವುದು ಕಷ್ಟ. ಡೈರಿ 
ಜುನುವಾರಗಳಲ್ಲಿ ಪ್ರತಿ ಗರ್ಭಧಾರಣೆಗೆ ಸಾಮಾನ್ಮವಾಗಿ ಎರಡು ಸಲ ಕಟ್ಟಿಸುವುದನ್ನು 
ಕೈಗೊಳ್ಳಬೇಕಾಗುತ್ತದೆ. 

ಹೆಣ್ಣಿನ ಸಂತಾನೋತ್ಪತ್ತಿ ಶರೀರಕ್ರಿಯಾಶಾಸ್ತ್ರ 

ಸಂತಾನೋತ್ಪಾದನಾಭಾಗದ ಅಂಗರಚನೆ 

ಅಂಡಾಶಯ ಅಂಡನಾಳಗಳು, ಗರ್ಭಕೋಶ, ಅದರ ಅಂಗ ಮತ್ತು ಎರಡು 
ಶೃಂಗಸಹಿತ, 'ಗರ್ಭಗೊರಳು, ಯೋನಿ ಮತ್ತು ಯೋನಿಮುಖಗಳು ಹೆಣ್ಣಿನ 
ಸುತಾನೋತ್ಪಾದನಾ ವಿವಿಧ ಅವಯವಗಳು. ಇವುಗಳ ರಚನೆಯನ್ನು ಚಿತ್ರ 4.1ರಲ್ಲಿ 
ರೇಖಾತ್ಮಕವಾಗಿ ತೋರಿಸಲಾಗಿದೆ. ಕ 

ಅಂಡಶಾಯಗಳು ; ಹೆಣ್ಣಿನ ಪ್ರಧಾನ ಸಂತಾನೋತ್ಪಾದನಾ ಇಂದ್ರಿಯಗಳಾಗಿದ್ದು 
ಇವು ಅಂಡಾಣುಗಳನ್ನು ಮತ್ತು ಅತ್ಯಾವಶ್ಯಕ ಚೋದಕಗಳನ್ನು ಉತ್ಪಾದಿಸುತ್ತವೆ. 


ಅವುಗಳು ಟೊಂಕದ ಮೂಳೆಗಳ ಪ್ರದೇಶದಲ್ಲಿ ಬೆನ್ನಿನ ಮಧ್ಯಭಾಗದಲ್ಲಿ ಕೆಳಹೊಟ್ಟೆಯ 


V4 


( » 


110 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಕುಹರದಲ್ಲಿ ಇರುತ್ತವೆ. ಬೆಳೆದ ಹಸುವಿನಲ್ಲಿ ಇವು ಸುಮಾರು ಕ್ಮ ಅಂಗುಲ ವ್ಯಾಸ 
ಗಾತ್ರದವುಗಳಾಗಿರುತ್ತವೆ. ಅಂಡಶಾಯದಲ್ಲಿ ನೂರಾರು ಚೇತನ ಅಂಡಾಣುಗಳಿದ್ದು 
ಪ್ರತಿಯೊಂದೂ ಪ್ರತ್ಯೇಕವಾಗಿ ಪಕ್ವತೆ ಹೊಂದುತ್ತವೆ ಹಾಗೂ ಯತುಚಕ್ರಾವಧಿಯಲ್ಲಿ 


ಗರ್ಭಕೋಶದ ಶೃಂಗ 


ಗರ್ಭನಾಳ 
ಅಂಡಾಶಯ 


ಗರ್ಭಕೋಶದ ದೇಹ 


ಗರ್ಭಗೊರಳು 


ಯೋನಿ 
ಮೂತ್ರನಾಳತೆರವು 





ಭಗಾಂಕುರ 


ಚಿತ್ರ 4.1; ದನಗಳಲ್ಲಿ ಹೆಚ್ಚಿನ ಸಂತಾನೊತ್ಪಾಡನಾ ಭಾಗಗಳ ರೇಖಾಚಿತ್ರ 


ಕಳಟಿಹೋಗಃತ್ತವೆ. ಪ್ರತಿಯೊಂದು ಅಂಡಾಣು ಅಂಡಾಶಯದ ಮೇಲಿನ ದ್ರವ 
ತುಂಬಿದ ಕೋಶಿಕದಲ್ಲಿ ವೃದ್ಧಿ ಹೊಂದುತ್ತದೆ. ಅಂಡಾಣುವನ್ನು ವೃದ್ಧಿಗೊಳಿಸುವುದರ 
ಜೊತೆಗೆ ಕೋಶಿಕ ಬೆದೆಜನಕ ಎಂಬ ಚೋದಕವನ್ನು ಉತ್ಪಾದಿಸುತ್ತದೆ. ಸಂತಾನೋ 
ತ್ಪಾದನೆಯಲ್ಲಿ ಈ ಚೋದಕದ ಪ್ರಾಮುಖ್ಯತೆಯನ್ನು ಮುಂದೆ ವಿವರಿಸಲಾಗುತ್ತದೆ. 
ಪರಿಪಕ್ವವಾದ ಕೋಶಿಕ ಪ್ರತಿಯೊಂದು ಬೆದೆಯ ಅವಧಿಯು ಮುಗಿದ ಸುಮಾರು 12 
ಗಂಟೆಗಳ ತರುವಾಯ ಸ್ಫೋಟಗೊಳ್ಳುತ್ತದೆ. ಆಗ ಒಂದು ಅಂಡಾಣು ವಿಮೋಚನೆ 
ಗೊಳ್ಳುತ್ತದೆ. ಛಿದ್ರಿತವಾದ ಕೋಶಿಕದ ಪ್ರದೇಶದಲ್ಲಿ ಹಳದಿಂಡು ಅಥವಾ ಹಳದಿ 
ದೇಹ ಎಂದು ಕರೆಯಲಾಗುವ ಒಂದು ರಚನೆ ವೃದ್ಧಿಯಾಗುತ್ತದೆ. ಅದು ಸಂತಾನೋ 
ತ್ವದನೆಯಲ್ಲಿ ಮುಖ್ಯವಾದ ಇನ್ನೊಂದು ಜೋದಕ ಪ್ರಜನಕವನ್ನು ಉತ್ಪಾದಿಸುತ್ತದೆ. 


ಹೈನಾಗಾರ ದನಗಳಲ್ಲಿ ಸಂತಾನೋತ್ಪಾದನೆ |1| 


ಅಂಡನಾಳೆಗಳು ಅಥವಾ ಅಂಡಾಶಯೆನಾಳಗಳು : ಇವು ಅಂಡಾಶಯ ಮತ್ತು 
ಗರ್ಭಶಾಯದ ಶೃಂಗಗಳ ಮಧ್ಯೆ ಸಂಪರ್ಕವನ್ನು ಕಲ್ಪಿಸುತ್ತವೆ. ಅವು ಸುರಳಿಯಾಕಾರದ 
ನಾಳಗಳಾಗಿರುತ್ತವೆ. ಅವುಗಳಿಗೆ ಬೀಸಣಿಗೆಯಂತಹ ಕೊನೆ (ಮಿದುಳಾಲಕಿ ಇರುತ್ತದೆ. 
ಇವು ಗರ್ಭಾಶಯವನ್ನು ಭಾಗಶಃ ಸುತ್ತುವರಿದಿರುತ್ತವೆ. ಸಾಮಾನ್ಯ ಪರಿಸ್ಥಿತಿಗಳಲ್ಲಿ, 
ಕೋಶಿಕದಿಂದ ಅಂಡಾಣು ವಿಮೋಚನೆ ಹೊಂದಿದಾಗ ಅದು ಮಿದುಳಾಲಕಿಯೊಳಗಡೆ 
ಬೀಳುತ್ತದೆ. ಅಲ್ಲಿಂದ ಸ್ಪಂದನಲೋಮಾಂಗಗಳಿಂದ ಗರ್ಭಾಶಯಕ್ಕೆ ನಾಳದ ಮೂಲಕ 
ಸಾಗಿಸಲ್ಪಡುತ್ತದೆ. ವೀರ್ಯ ಮತ್ತು ಅಂಡಾಣುವಿನ ಸಂಯೋಗವಾದ ಫಲೊ:ತ್ಪತ್ತಿಯು 
ಸಾಮಾನ್ಯವಾಗಿ ಗರ್ಭಾಶಯದ ಮೂಲಕ ಸಾಗುವ ವೀರ್ಯವು ಕೆಳಗಿಳಿಯುತ್ತಿರುವ 
ಅಂಡಾಣುವನ್ನು ಕೂಡುವ ಅಂಡವಾಹಿನಾಳದ ಮೇಲ್ಭಾಗದಲ್ಲಿ ಸಂಭವಿಸುತ್ತದೆ. 

ಗರ್ಭಾಶಯ : ಇದು ದೇಹ ಮತ್ತು ಎರಡು ಶೃಂಗಗಳನ್ನೊಳಗೊಂಡ ಮಾಂಸ 
ಖಂಡದ ಇಂದ್ರಿಯ, ಇದು ಪ್ರಾಣಿಯ ದೇಹಮಧ್ಯದಲ್ಲಿ ಕೆಳಹೊಟ್ಟೆಯ ಕುಹರವ 
ಹಿಂಭಾಗದಲ್ಲಿದೆ. ಗರ್ಭಾಶಯದ ಪದರುಗಳಲ್ಲಿ ಅಸಂಖ್ಯಾತ ರಕ್ತಕೋಶಗಳಿದ್ದ 
ಪಶುಗಳಲ್ಲಿ ಅಕಂಖ್ಯಾತ ಕ್ಕಾರಂಕಲ್ಸ್‌ ( ಕಂಡಕ) ಬಟನ್‌ನಂತಹ ಎತ್ತರವಾದ 
ರಚನೆಯನ್ನೊಳಗೊಂಡಿದೆ. ಬೆಳೆಯುತ್ತಿರುವ ಬ್ರೂಣದ ಪರೆಗಳು ಈ ಕ್ಯಾರಂಕಲ್ಲ್‌ 
ಗಳಿಗೆ ಅಂಟಿಕೊಂಡಿರುತ್ತವೆ ಮತ್ತು ಇವುಗಳ ಮೂಲಕ ಮಾತೃದೇಹದ ರಕ್ತದಿಂದ 
ಗಭಸ್ಮ ಪಿಂಡಕ್ಕೆ ರಕ್ತದ ಪೂರೈಕೆಯಾಗುವ: ಮೂಲಕ ಭ್ರೂಣದ ಪೋಷಣೆಯಾಗುತ್ತದೆ. 


ಗರ್ಭಗೊರಳು : ಗರ್ಭಗೊರಳು ಎನ್ನುವುದು ಗರ್ಭಾಶಯದ ದ್ವಾರದ ಸುತ್ತಲಿರುವ 
ಮಾಂಸಲವಾದ ದಪ್ಪಪರೆಯ ಮುಂದಕ್ಕೆ ಚಾಚಿದ ಭಾಗ. ಅದು ಬಲಿಷ್ಕವಾದ 

” ಸ್ನಾಯುವಿನಿಂದ ಕೂಡಿರುತ್ತದೆ. ಕರುಹಾಕುವ ಕಾಲವನ್ನುಳಿದು ಮಿಕ್ಕೆಲ್ಲ ಸಮಯದಲ್ಲಿ 
ಇದರ ದ್ವಾರ ಮುಚ್ಚಿರುತ್ತದೆ. ಗಬ್ಬದ ಕಾಲದಲ್ಲಿ ಒಂದು ದಟ್ಟವಾದ ಶ್ಲೇಶ್ಮದ 
ಆವರಣವು ಗರ್ಭಗೊರಳನ್ನು ಭದ್ರವಾಗಿ ಮುಚ್ಚುತ್ತದೆ. 


ಯೋನಿನಾಳ: ಇದು ಗರ್ಭಾಶಯದಿಂದ ಹೊರದ್ವಾರ ಅಥವಾ ಯೋನಿಮುಖ 
ವನ್ನು ಜೋಡಿಸುವ ನಾಳ, ಮೂತ್ರವನ್ನು : ಹೊರಬಿಡಲು ಮೂತ್ರನಾಳವು ಯೋನಿ 
ಯೊಳಗಡೆ ತೆರೆಯುವುದು. ಶಿಶ್ನಕ್ಕೆ ಸದೃಶವಾದ ಭಗಾಂಕುರವು ಯೋನಿಯ ಹೊರ 
ವಲಯಕ್ಕೆ ಚಾಚಿರುತ್ತದೆ. 


ಖುತುಚಕ್ರ 


ಜಾನುವಾರುಗಳ ಸಂತಾನೋತ್ಪತ್ತಿ ಕ್ರಿಯೆಯು ಇತರ ಪ್ರಾಣಿಗಳಂತೆ ಯತು 
ಚಕ್ರಾನುಸಾರವಾಗಿ ನಡೆಯುತ್ತದೆ. ಈ ಯತುಕ್ರಿಯೆಯು ಪ್ರೌಢದೆಶೆಯಲ್ಲಿ ಆರಂಭ 
ವಾಗುತ್ತದೆ. ಪಶುಗಳಲ್ಲಿ ಯತುಚಕ್ರ ಸುಮಾರು ಪ್ರತಿ 21 ದಿವಸಕ್ಕೆ ಪೂರ್ಣವಾಗ 


112 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ತ್ತದೆ. ಇದು ದೈಹಿಕ ಚಟುವಟಿಕೆಗಳನ್ನು ಹೊಂದಿಕೊಂಡು: ಪ್ರತಿ ಪ್ರಾಣಿಗಳಲ್ಲಿ 
ಬದಲಾಗಬಹುದು. ಗಬ್ಬದ ಕಾಲದಲ್ಲಿ ಈ ಯತುಚಕ್ರಕ್ಕೆ ತಡೆಯುಂಟಾಗುತ್ತದೆ. 

ಪ್ರೌಢಾವಸ್ಥೆಯ ಹೆಣ್ಣು ಪಶುವಿನಲ್ಲಿ ಬೆದೆಯ ಕಾಲದಲ್ಲಿ ಅಂಡವಿಮೋಚನೆ 
ನಡೆಯುತ್ತದೆ. ಈ ಸಮಯದಲ್ಲಿ ಗರ್ಭಾಶಯದ ಒಳಪದರಿಗೆ ರಕ್ತದ ಪೂರೈಕೆ 
ಹೆಚು ಿತ್ವದೆ. ಕೋಶಿಕ ಮತ್ತು ಅಂಡ ಪಕ್ವವಾಗುತ್ತದೆ. ಕೋಶಿಕದಿಂದ -ರಕ್ತದ 
ಪ್ರವಾಹಕ್ಕೆ ಬೆದೆಜನಕರಸ ಒಸರುವುದರಿಂದ ಹೆಣ್ಣು ಗಂಡಿನ ಸಾನ್ನಿಧ್ಯ ಬಯಸುತ್ತದೆ. 
ಇದು ಪಶುವಿನ ಬೆದೆಯ ಕಾಲ. ಚಿತ್ರ 4.2ರಲ್ಲಿ ಬೆದೆಯ ಕಾಲದ ಚಟುವಟಿಕೆಗಳ 
ಲಕ್ಷಣಗಳನ್ನು ವಿವರಿಸಲಾಗಿದೆ. "ಸ್ಥಾಯೀ ಬೆದೆಯ ಕಾಲ' ಸಾಮಾನ್ಯವಾಗಿ 
12 ರಿಂದ 18 ಗಂಟೆಗಳು. , ಸ್ಥಾಯೀ ಬೆದೆಯ ಕಾಲ ಕೊನೆಗೊಂಡ. ಸುಮಾರು 12 
ಗಂಟೆಗಳ. ತರುವಾಯ ಅಂಡಾಣು ವಿಮೋಚನೆ ಹೊಂದುವುದರಿಂದ... ಮತ್ತು 
ಹೆಣ್ಣುಜನನಾಂಗ. ಸೇರಿದ. ವೀರ್ಯದ ಜೀವಿತಾವಧಿ ಪರಿಮಿತಕಾಲದ್ದಾಗಿರುವುನರಿಂದ 
ಸಮಾಗಮವು ಬೆದೆಯ: ಅವಧಿಯು ಉತ್ತರಾರ್ಧದಲ್ಲಿ ನಡೆಯಬೇಕು. ಅಂಡಾಣುನೆರೆತ 
ತರುವಾಯ. ಹಳದಿಂಡು, (ಹಳದಿ ಅಂಗ) ಛಿದ್ರವಾದ ಕೋಶಿಕ ಪ್ರದೇಶದಲ್ಲಿ ರಚನೆ 
ಯಾಗುತ್ತದೆ. ಈ ರಚನೆಯಲ್ಲಿ ಇರುವ ಪ್ರಜನಕ. ಚೋದಕ ಗರ್ಭಾಶಯದಲ್ಲಿ 
ಬ್ರೂಣದ ಬೆಳವಣಿಗೆಗೆ ಸಹಾಯಕವಾಗುವುದು... ಕನಿಷ್ಠ ಗಬ್ಬದ ಕೊನೆಯ ಅವಧಿ 
ಯಲ್ಲಿ ಗಬ್ಬವನ್ನು ಸಲಹುವುದಕ್ಕೆ ಹಳದಿಂಡು ಅವಶ್ಯವಾಗಿದೆ. 









ಗಂಟಿಗಳು 
18 ಬೆಜಿಯಿಂದ ' 2 
ಅಡ ಜಿನೌಗುವಿಕೆ 


ty ಜತ್ತಿ ಸಿಕೊಳ್ಳಲುಇಚ್ಛಿ on 


ಕ್ವ ್ರಯ್ನ 
ಇಲಾ. ಅರ ಇ 
ಸುಮಿರುಣಾಕುತ್ತದ್ದೆ ಜಾ ಸ್ವಚ್ಛ ಲೋಳೆಯು 
ಸ ಜಿಯ 
ಲ ನ 





ಮತ್ತು ಸ್ವಲ್ಪ ಊದಿಕೊಂಡಿರುತ್ತದೆ. ' “ ಸ್ಟ್ರೊಬಂದಾಗಿನಂದ. 
4 ಯೋನಮುಖದಿಂದ ಸ್ವಚ್ಛ ಲೋಳೆಯು. ೬ ಸರುತ್ತಿರಬಹುದು. 


ಚಿತ್ರ 4.2 : ಬೆದೆಯ ಅವಧಿಯ ಮೂರು ಹಂತಗಳಲ್ಲಿಯ ben, 
ವಿವರಿಸುವ ರೇಖಾಪಟ 


ಅಂಡಾಣು ` ಫಲೋತ್ಪತ್ತಿಯಾಗದಿದ್ದರೆ, ಹಳದಿಂಡು ಅಲ್ಪಾವಧಿಯಲ್ಲೇ 
ಕುಗ್ಗುವುದಕ್ಕೆ ಪ್ರಾರಂಭವಾಗುತ್ತದೆ. ಗರ್ಭಾಶಯವು ವಿಶ್ರಾಂತ ಸ್ಥಿತಿಗೆ ಬರುತ್ತದೆ 
ಮತ್ತು ಯತುಚಕ್ರದ ಪುನರಾವರ್ತನೆಯಾಗುತ್ತದೆ. 


`ಹೈನಾಗಾರ ದೆನೆಗಳಲ್ಲಿ ಸಂತಾನೋತ್ಪಾದನೆ 113 


'ಫಲೋತ್ಪತ್ತಿಯ ನಂತರ ಕೋಶವಿಭಜನೆ ಪ್ರಾರಂಭವಾಗುತ್ತವೆ. ಹೊಸ 
ಪ್ರಾಣಿಯ ಹುಟ್ಟು ಶುರುವಾಗುತ್ತದೆ. ಸುತ್ತಲಿನ ಪರೆಯು ವರ್ಕಿನಲನುವಾಗುತ್ತ 
ಫಲಿತ ಅಂಡವು ವೃದ್ಧಿಹೊಂದುವ ಗರ್ಭಾಶಯದ ಶೃಂಗರೂಳಗೆ ಚಲಿಸುತ್ತ 
ಭ್ರೂಣದ ಪ್ರಾರಂಭಿಕ "ಚೆಳವಣಿಗೆಯಲ್ಲಿ ಅದರ ಪೋಷಣೆಯು ಗರ್ಭಾಶಯ ಕವ: 
ದೊಳಗೆ ಸ್ರವಿಸುವ ಒಂಡು ಹಾಲಿನಂತಹ ದ್ರವದಿಂದ ಆಗೆತ್ತದೆ. ಫಲೋತ್ಪತ್ತಿಯ 
ನಂತರ ಸುಮಾರು 35 ರಿಂದ 40 ದಿವಸಗಳಲ್ಲಿ ಒಳಪೊರೆಯು ಮಾತೃದೇಹದಿಂದ 
ಭ್ರೂಣಕ್ಕೆ ರಕ್ತದೊಂದಿಗೆ ಪೋಷಕಾಂಶವನ್ನು ಸಾಗಿಸಲು ಸಾಕಾಗುವಷ್ಟು ಬೆಳವಣಿಗೆ 
ಹೊಂದುತ್ತದೆ. ಭ್ರೂಣವು ಸುಮಾರು 283 ದಿವಸಗಳ ಕೊನೆಯಲ್ಲಿ ಪೂರ್ಣ ಬೆಳೆದ 
ಕರುಹುಟ್ಟುವವರೆಗೆ ಬೆಳೆಯುತ್ತಲೇ ಇರುತ್ತದೆ. 


ಸಾಮಾನ್ಯವಾದ “ಯತುಚಕ್ರದ ಅವರ್ತನೆಯು ಒಂದು ತೀರ ಜಟಿಲವಾದ 
ಕ್ರಿಯೆಯಾಗಿದ್ದು ಅದರ ಬಗ್ಗೆ ಪೂರ್ಣ ತಿಳಿದಿಲ್ಲ. ಅಂಡಾಶಯಗಳ ಜೋದಕಗಳಲ್ಲದೆ, 
ತೆಮಡಿಕ ಗ್ರಂಥಿ, ಮೂತ್ರಪಿಂಡಬದಿ ಗ್ರಂಥಿ ಮತ್ತು ಸೆತ್ತೆಗಳ ಬೋದಕಗಳ ಕಾರ್ಯ 
ಕೂಡ ಇದೆ. ಪ್ರಾಯಶಃ ಈ ಚೋದಕಗಳ ಅಂತಶ್‌ಕ್ರಿಯೆ ಪ್ರಮುಖ ಪಾತ್ರ 
ವಹಿಸುತ್ತದೆ. 


ತೆಮಡಿಕ ಗ್ರಂಥಿಯ ಕೋಶಿಕ ಉದ್ರೇಕಿಸುವ ಚೋದಕ (ಫಾಶಿಕ 
ಲೇಟಿಂಗ್‌ ಹಾರ್ಮೊನ್‌ - ₹51) ಕೋಶಿಕವನ್ನು ವೃದ್ಧಿಗೊಳಿಸುತ್ತದೆ. ಎಂದ 
ನಂಬಲಾಗಿದೆ. ಕೋಶಿಕದ ಬೆದೆಜನಕವು ರಕ್ತಪ್ರವಾಹದಲ್ಲಿ ಉನ್ನತ ಮಟ್ಟದಲ್ಲಿರುವಾಗ 
ತೆಮಡಿಕ ಗ್ರಂಥಿಯ ಎಫ್‌ಎಸ್‌ಎಜ್‌ ಉತ್ಪತ್ತಿಯನ್ನು ಕಡಮೆ ಮಾಡುತ್ತದೆ. ಆ 
ಸಂದರ್ಭದಲ್ಲಿ ತೆಮಡಿಕ ಗ್ರಂಥಿಯು ಕೋಶಿಕವನ್ನು ಛಿದ್ರಗೊಳಿಸುವ ಒಂದು ವಸ್ತುವನ್ನು 
ಬಿಡುತ್ತದೆ. 


ಲ್ಕ 
ಜ್‌ 
tl 
ಜ 


ತೆಮಡಿಕ “ಗ್ರಂಥಿಯಿಂದ ಉತ್ಪತ್ತಿಯಾದ ಹಳದಿಂಡುಜನಿಕ ಜೋದಕವು 
ಹಳದಿಂಡಿನ ನಿರ್ವಹಣೆ ಮತ್ತು ಕ್ರಿಯೆಗೆ ಕಾರಣವಾಗಿದೆ. ಸೆತ್ತೆ (ಮಾಸು) ಚೋದಕಗಳು 
ಪಾತ್ರ ಕೂಡ ಇದೆ. ಗಬ್ಬನಿಲ್ಲದಿದ್ದರೆ ಹಳದಿಂಡು ಕೂಡಲೆ ಕ್ಷೀಣಿಸುತ್ತದೆ. 


ಗಂಡಿನ ಸಂತಾನೋತ್ಪತ್ತಿ ಶರೀರಕ್ರಿಯಾಶಾಸ್ತ್ರ 
ಸಂತಾನೋತ್ಪಾದನಾ ಭಾಗದ ಅಂಗರಚನೆ 


ವೃಷಣ (ಬೀಜ), ವೃಷಣದ ಮೇಲ್ನಾಳ, ವೃಷಣದ ವಿಸರ್ಜಕನಾಳ, ಸು 
ನೋತ್ಪಾದನೆಯ ಕೋಶಗಳು, ಲೈಂಗಿಕ ಗ್ರಂಥಿ, ಮೂತ್ರನಾಳಗಡ್ಡೆಯ ಅಥವಾ 
ಕೌಪರ್ಸ್‌ ಗ್ರಂಥಿಗಳು, ಮೂತ್ರವಿಸರ್ಜಕನಾಳ ಮತ್ತು ಶಿಶ್ನಗಳಿಂದ ಕೂಡಿ ಗಂಡಿನ ಸಂತಾ 


114 ಆಧುನಿಕ ಹೈನಾಗಾರ ದನನಳ. ನಿರ್ನಹಣೆ 


ನೋತ್ಪಾದನಾ ಅಂಗರಚನೆಯಾಗಿದೆ. ಈ ಅಂಗಗಳ ರಚನೆಯನ್ನು ಚಿತ್ರ 4.3.-ರಲ್ಲಿಯ 
ರೇಖಾಚಿತ್ರದ ಮೂಲಕ ತೋರಿಸಲಾಗಿದೆ. 









ಮುನ್ನಿ ಲ್ಲಂಗ 
ಸಂತಾನೋತ್ಪತ್ತಿ Wa 2 
ಮೂತ್ರ ಕೋಶ ಲ 


ವೃಷಣದ _-- \ ಖಿ 
ಸರ್ಜಕನಾಳ 


WE ಜ್‌ ಬ 
\ 


ಹ 


ರ್‌ ಕಾ ವೈಷಣದ ಮೇಲ್ಮಾಳದ ತಲೆ 


ವೃಷಣದ ಮೇ ಲ್ಲಾಳದ ೈಸಣಕೋಶ 


ಚಿತ್ರ 4.3: ದನಗಳಲ್ಲಿ ಗಂಡಿನೆ ಸಂತಾಧೋತ್ಪಾದೆನಾ ಭಾಗಗಳ ರೇಖಾಚಿತ್ರ 


ವೃಷಣಗಳು : ಗಂಡಿನ ಪ್ರಧಾನ ಸಂತಾನೋತ್ಪಾದನಾ ಅಂಗಗಳು. ವೀರ್ಯ 
ಉತ್ಪಾದಿಸುವಿಕೆ ಹಾಗೂ ಗಂಡುಜೋದಕ ಟೆಸ್ಬೂಸ್ಟಿರೊನ್‌ಗಳಿಗೆ' ಮೂಲಸ್ಥಾನವಾಗಿ 
ವರ್ತಿಸುವಿಕೆ, ಈ ದ್ವಂದ್ವ ಕಾರ್ಯ ಗಳನ್ನು ನಿರ್ವಹಿಸುತ್ತವೆ. ಟೆಸ್ಟೂಸ್ಟಿರೋನ್‌ ಹೋರಿ 
ಯಲ್ಲಿ ಕ್ರೆಸ್ಟ್‌ ದಂತಹ ಮಾಧ್ಯಮಿಕ ಲೈಂಗಿಕ, ಲಕ್ಷಣಗಳಿಗೆ ಕಾರಣವಾಗಿದೆ. ಟೆಸ್ಟೂಸ್ಟಿ 
ರೋನ್‌. ಇಲ್ಲವಾಗಿದ್ದರೆ ಸಹಾಯಕ ಲೈಂಗಿಕ ಗ್ರಂಥಿಗಳು ಮತ್ತು ಶಿಶ್ನದ ಸಾಮಾನ್ಯ 
ಬೆಳವಣಿಗೆಯಾಗದೆ ಹೋಗುತ್ತಿತ್ತು. 


ಪ್ರತಿಯೊಂದು ವೃಷಣವು ಸಾಮಾನ್ಯವಾಗಿ ಪ್ರತ್ಯೇಕ ವೃಷಣಕೋಶಗಳಲ್ಲಿ 
ದೇಹದ ಆಂತರಿಕ ಉಷ್ಣತಾಮಾನದಲ್ಲಿ ವೀರ್ಕೋತ್ಸಾದನೆಯಾಗುವುದಿಲ್ಲ. ಈ ಕ್ರಿಯೆಗೆ 
ಅನುಕೂಲಕರ ಉಷ್ಣತೆಯನ್ನು ವೃಷಣಕೋಶ ಒದಗಿಸುತ್ತದೆ. 

ವೀರ್ಕಕೋಶಗಳು ವೃಷಣಗಳಲ್ಲಿರುವ. ವೀರೃನಾಳಗಳೆಂಬ ಚಿಕ್ಕನಾಳಗಳಲ್ಲಿ ವೃದ್ಧಿ 
ಯಾಗುತ್ತವೆ. ಅವು. ಈ ನಾಳಗಳ ಮೂಲಕ: ಸುರುಳಿಸುತ್ತಿರುವ- ಏಕನಾಳವನ್ನೊಳ: 
ಗೊಂಡ ವೃಷಣದ ನೇಲ್ನಾಳಕ್ಕೆ ಸಾಗುತ್ತವೆ... ಅಲ್ಲಿ.ವೀದ್ಯಕೋಶಗಳು- ವೃದ್ಧಿಗೊಂಡು. 


ಹೈನಾಗಾರ ದನಗಳಲ್ಲಿ ಸಂತಾನೋಶತಾ,ದನೆ 115 
5) ನ 


ಸ್ಪ 


ch 

ವೆ 
ಗ 

py 


ಅಂಡದ ಫೆಲೋತ್ಪತ್ತಿ ಸಾಧ್ಯಗೊಳಿಸುವ ಮಟ್ಟಕ್ಕೆ ಪಕ್ಷಗೊಳ್ಳು 


ಮೇಲ್ನುಳ ಪಕ್ವವಾದ ವೀರ್ಯದ ಸಂಗ್ರಹಣಾ ಪ್ರ ದೇಶವಾಗಿ ಕಾರ್ಯನಿರ್ವಹಿಸುವುದು. 
ಚಿತ್ರ 4.4. ಸೂಕ್ಷ್ಮದರ್ಶಕದಲ್ಲಿ ತೋರಿಬರುವ ಹೋರಿಯ ವೀರ್ಯದ ಛ:ಯಾ 3ತ್ರವು. 

ವೃಷೆಣದ ನಿಸರ್ಜಕನಾಳಗಳು ವೀರ್ಯ ಮತ್ತು ಘೂ ಸಾಗಿಸುವ 
ವ್ಹಷಣದ ಮೇಲ್ನಾಳ ಮತ್ತು ಮೂತ್ರನುಳದ ನಡುವಿನ ಸಂಪರ್ಕನಾಳವಾಗಿ ಕಾರ್ಯ 
ನಿರ್ವಹಿಸುತ್ತವೆ. 





ಚಿತ್ರ 4.4: ಸೂಕ್ಷ್ಮದರ್ಶಕದಲ್ಲಿ ತೋರಿಬರುವ ಹೋರಿಯ ವೀರ್ಯ (ಹಿನ್ನೆಲೆಕಪ್ಪು 
ಮಾಡಿದೆ) (ಡಾ| ಆರ್‌, ಎಚ್‌. ಘೊಟಿ, ಕಾರ್ನೆಲ್‌ ವಿಶ್ವ ವಿದ್ಯಾನಿಲಯ ಅವರ ಕೃ ಪೆ) 


ಸೆಂತಾನೋತ್ಸಾದನೆಯ ಕೋಶಗಳು ಸುತಾನೋತ್ಪಾದನಾ ಅಂಗದ ಜೊತೆಗಿದ್ದು 
ವೃಷಣದ ವಿಸರ್ಜಕನಾಳಗಳಿಂದ ಬರುವ ವಸ್ತುಗಳೊಂದಿಗೆ ಮೂತ್ರನಾಕಕ್ಕೆ 
ಸ್ರವಿಸುವ ಕ್ರಿಯೆಯನ್ನು ನಡೆಸುತ್ತವೆ. 

ಲೈಂಗಿಕಗ್ರಂಥಿ ಮೂತ್ರನಾಳದ ಸುತ್ತವಿದ್ದು ವೀರ್ಯದ ದ್ರವಾಂಶದೊಂದಿಗೆ 
ಸೇತುವ ದ್ರವವನ್ನು ಸ್ರವಿಸುತ್ತದೆ. ಈ ಸ್ರಪವು ವೀರ್ಯದ ಚಟುವಟಿಕೆಗಳನ್ನು ಹೆಚ್ಚಿಸುವ 
ಕ್ರಿಯೆಯನ್ನು ಮಾಡುತ್ತದೆ. 

ಮೊತ್ರೆನಾಳಟುಡ್ಡಿ ಅಥವಾ ಕೌಸೆರ್ಸ್‌ ಗ್ರಂಥಿ ಮೂತ್ರನಾಳದ ಇಕ್ಕೆಡೆಗಳಲ್ಲಿವೆ. 
ಅವುಗಳ ಸ್ರಾವದ ಕಾರ್ಯವೇನೆಂಬುದು ಸರಿಯಾಗಿ ತಿಳಿದಿಲ್ಲ. 


116 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಗಂಡಿನಲ್ಲಿಯ ಮೂತ್ರ ವಿಸರ್ಜಕ ನಾಳವು ಮೂತ್ರಕೋಶದಿಂದ ಶಿಶ್ನದಮೂಲಕ 
ಹಾದು ಹೋಗುವ ಒಂಡು ನಾಳ. ಅದು ಮೂತ್ರ ವಿಸರ್ಜನೆ ಹಾಗೂ ಹೆಣ್ಣಿನ 
ಜನನಾಂಗಕ್ಕೆ ವೀರ್ಯ ಸಾಗಾಣಿಕೆಯ ಕಾರ್ಯಗಳನ್ನು ನಿರ್ವಹಿಸುತ್ತದೆ. 


ಶಿಶ್ನವು ಗಂಡಿನ ಸಂಭೋಗದ ಇಂದ್ರಿಯ. ಅದರಲ್ಲಿ ಮೂತ್ರನಾಳವಿದ್ದು ಅದರ 
ಮೂಲಕ ವೀರ್ಯವು ಹೆಣ್ಣು ಪಶುವಿನ ಜನನಾಂಗಕ್ಕೆ ಒಯ್ಯಲ್ಪಡುತ್ತದೆ. ಶಿಶ್ನವು ಸ್ನಾಯು 
ಯುಕ್ತ ಇಂದ್ರಿಯವಾಗಿದ್ದು ಸ್ಪಂಜದಂತಹ ಊತಕ ಭಾಗಗಳಿಂದ ಕೂಡಿರುತ್ತದೆ. 
ಈ ಭಾಗಗಳು ರಕ್ತದಿಂದ ತುಂಬಿದಾಗ ಶಿಶ್ನವು ಸಂಭೋಗಕ್ಕೆ ಅಣೆಗೊಳ್ಳುತ್ತದೆ. ಅಗ 
ಸಂಭೋಗಾಂಗದ ಗಾತ್ರದಲ್ಲಿ ಸ್ವಲ್ಪ ವೃದ್ಧಿ ತೋರಿಬರುತ್ತದೆ. ಸಂಭೋಗ ಕಾಲದಲ್ಲಿನ 
ಶೀಘ್ರ ಒಳಸೇರುವಿಕೆ ಪ್ರತಿಕರ್ಷಕ ಶಿಶ್ನ ಸ್ನಾಯುವಿನ ಸಡಿಲಿಕೆ ಮತ್ತ ಇಕ್ಕೊಂಡಿ 
ಬಾಗುನಿಕೆಯ ($-ಆಕಾರದ) ನೇರಗೊಳ್ಳುವಿಕೆಗಳಿಂದ ಸಂಭೋಗ ಕಾಲದಲ್ಲಿ ಶಿಶ್ನವು 
ಶೀಘ್ರ ಒಳಸೇರುವುದಕ್ಕೆ ಸಹಾಯಕವಾಗುತ್ತದೆ. ಈ ಶೀಘ್ರ ಒಳಸೇರುವಿಕೆ ದನಗಳದ್ದೇ 
' ಒಂದು ತರಹ. 
ನೀರ್ಯೋತ್ಪಾದನೆ 

ವೀರ್ಯವು. ವೀರ್ಯಕೋಶಗಳಿಂದ ಮತ್ತು ಹಲವಾರು ಗ್ರಂಥಿಗಳ ಸಹಾಯಕ ದ್ರವ 
ಗಳಿಂದ ಕೂಡಿದೆಯೆಂದು ಹಿಂದೆಯೇ ಹೇಳಿದೆ. ಹೋರಿಯ ಒಂದು ಸಲದ ಸಾಮಾನ್ಯ 
ವೀರ್ಯಸ್ಪಲನ ಸುಮಾರು 5 ಅಥವಾ 6 ಘನಸೆ ಮೀ ಗಳಷ್ಟಿರುತ್ತದೆ. ಇದರಲ್ಲಿ 
2 ರಿಂದ 14 ಲಕ್ಷ ಕೋಟಿ ವೀರ್ಯಕೋಶಗಳಿರಬಹುದು. ಸಾಮಾನ್ಯ ಸ್ಥಿತಿಗಳಲ್ಲಿ 
10,000,000 ವೀರ್ಯಾಣುಗಳು ಗರ್ಭೋತ್ಪತ್ತಿಗೆ ಸಾಕೆಂದು ಸಂಶೋಧನೆಯಿಂದ 
ತಿಳಿದುಬಂದಿದೆ. ಅಧ್ಯಾಯ 5 ರಲ್ಲಿ ವಿವರಿಸಲಾದ ಕೃತಕ ವೀರ್ಯವಾಪನವು ಒಂದು 
ಸಲಕ್ಕೆ. ಈ ಅಪರಿಮಿತ ಸಂಖ್ಯೆಯಲ್ಲಿ ವೀರ್ಯಾಣುಗಳು ಉತ್ಪತ್ತಿಯಾಗುವುದನ್ನೇ ಅಧಾ 
ರಿತವಾಗಿದೆ. ಗಂಡಿನ ವೀರ್ಯೋತ್ಪಾದನೆಯ ಒಟ್ಟು ಸಾಮರ್ಥವೆಷ್ಟೆಂಬುದು ಸರಿ 
ಯಾಗಿ ತಿಳಿದಿಲ್ಲ. ಒಳ್ಳೆಯ ಸ್ಥಿತಿಯಲ್ಲಿರುವ ಹೋರಿಗಳು ವಾರಕ್ಕೆ ಎರಡು ಅಥವಾ 
ಹೆಚ್ಚುಸಲ ಕಟ್ಟಿಸಲಿಕ್ಕೆ ಅಥವಾ ವೀರ್ಯ ಸಂಗ್ರಹಣೆಗೆ ಸಮರ್ಥವಾಗುತ್ತವೆ. 


ಸಂತಾನೋತ್ಪತ್ತಿಯಲ್ಲಿ ಅಸಮಾನೃತೆಗಳು 
ಫಲಶಕ್ತಿ ಕುಂದಿಸುನಿಕೆ ಅಥವಾ ಬಂಜೆತನ ಉಂಟಾಸಿಸುವಿಕೆ 


ಸಂತಾನೋತ್ಪಾದನಾ ವಿಧಾನದಲ್ಲಿ ಏನಾದರೂ ನ್ಯೂನತೆ ಉಂಟಾದರೆ ಫಲಶಕ್ತಿ 
ಕುಂದುತ್ತದೆ. ಸಂತಾನೋತ್ಪತ್ತಿ ಅಸಾಧ್ಯವಾದಾಗಲೂ ಪೂರ್ಣ ಬಂಜೆತನ. ಒದಗಿ 
ಬರುತ್ತದೆ. ಫಲಶಕ್ತಿಕುಂದುವಿಕೆ ಇಲ್ಲವೆ ಬಂಜೆತನ ಬರುವಿಕೆ ಒಂದು ರೋಗ ಅಥವಾ 
ಸ್ಥಿತಿಯಲ್ಲ. ಬದಲಾಗಿ ಯಾವುದೋ ನಿರ್ದಿಷ್ಟ ಸನ್ನಿವೇಶದ ಲಕ್ಷಣವಾಗಿರುತ್ತದೆ. 


» 


ಕೈನಾಗಾರ ದನಗಳಲ್ಲಿ ಸಂತಾನೋತ್ಪಾದನೆ 117 


ಸಾಮಾನ್ಯ ಫಲಶಕ್ತಿಯನ್ನು ಪಡೆಯಲು ಇದನ್ನು ಸರಿಪಡಿಸಲು ಸಾಧ್ಯವಿದೆ. ಸಂತಾನೋ 
ತ್ಪಾದನೆ ಸಂಪೂರ್ಣವಾಗಿ ಅಸಾಧ್ಯ ಎಂಬಲ್ಲಿಂದ ಪೂರ್ಣಶಕ್ತಿಯವರೆಗಿನ ಫಲಶಕ್ತಿಯ 
ಎಲ್ಲ ಅವಸ್ಥೆಗಳು ನೈಸರ್ಗಿಕವಾಗಿರುತ್ತವೆ. 


ಸಂತಾನೋತ್ಪಾದನೆಯ ಪರಿಣಾಮಮಾಡುವ ಅಸಾಮಾನ್ಯತೆಗಳನ್ನು ಮೂರು 
ಗುಂಪುಗಳಾಗಿ ವರ್ಗೀಕರಿಸಬಹುದು : (1) ರಚನಾತ್ಮಕ ದೋಷಗಳು, (2) ಶಾರೀ 
ರಕ ಕ್ರಿಯಾ ದೋಷಗಳು ಮತ್ತು (3) ಸಾಂಕ್ರಾಮಿಕ ರೋಗಗಳು. ಇವುಗಳನ್ನು 
ಒಂದೊಂದಾಗಿ ಈ ಮುಂದೆ ಸ್ವಲ್ಪದರಲ್ಲಿ ಚರ್ಚಿಸಿದೆ. 


ರಚನಾತ್ಮಕ ದೋಷಗಳು 


ಹೆಣ್ಣಿ ನಲ್ಲಿ ಸಂತಾನೋತ್ಪಾದನೆಗೆ ಅಡ್ಡಿ ಮಾಡುವ ಜನ್ಮಗತ ಸ್ವರೂಪದ ಹಲವಾರು 
ರಚನಾತ್ಮಕ ದೋಷಗಳಿವೆ. ಇವು ಬಹಳ ವಿರಳ. ಅಪೂರ್ಣ ಯೋನಿಗಳು, ಅಸಮ 
ರ್ಪಕವಾಗಿ ಉಂಟಾದ ಗರ್ಭಕೋಶ. ಮುಚ್ಚಿದ ಗರ್ಭಗೊರಳು ಮತ್ತು ಇತರ ಅಂಗ 
ವಿಕಾರಗಳು ಸಂಭವನೀಯ ದೋಷಗಳಲ್ಲಿ ಕೆಲವು. ಇವುಗಳಲ್ಲಿ ಕೆಲವು ಆನುವಂಶಿಕತೆ 
ಯಿಂದ ಬರುತ್ತವೆ. ಇವು ಒಳತಳಿ ಅಭಿವೃದ್ಧಿ ವಿಧಾನಗಳಿಂದ ಹೆಚ್ಚಾಗಿ ಸಂಭವಿಸು 
ತ್ತವೆ. ಬಹುತೇಕ ಈ ದೋಷಗಳಿರುವ ಹಸುಗಳು ಸಾಮಾನ್ಯ ಹಸುಗಳಂತೆ ಕಂಡು 
ಬರುತ್ತವೆ, ನಿಯಮಿತ ಕಾಲದಲ್ಲಿ ಬೆದೆಗೆ ಬರುತ್ತವೆ. ಆದರೆ ಇವುಗಳಲ್ಲಿ ಅಂಡಾಶಯ 
ಗಳು ಬೆಳೆಯದೆ ಅಂಡಾಣುಗಳ ಉತ್ಪಾದನೆ ನಿಲ್ಲುವ ಅಪ್ರಬುದ್ಧ ಅಂಡಾಶಯಗಳು ಎಂದು 
ಕರೆಯಲಾಗುವ ಸ್ಥಿತಿ ಕೆಲವೊಮ್ಮೆ ಉಂಟಾಗುತ್ತದೆ. ಸಾಮಾನ್ಯ ಬೆದೆಯು ತೋರಿ 
ಬರುವುದಿಲ್ಲ. ಸರಿಯಾದ ಆಹಾರಪೋಷಣೆ ಇಲ್ಲದೆ ಬೆಳವಣಿಗೆ ಸರಿಯಾಗಿ ಆಗದಿರು 
ವುದು ಕೆಲವು ಬಾರಿ ಇದಕ್ಕೆ ಕಾರಣ. ಕೆಲವು ಸಂದರ್ಭಗಳಲ್ಲಿ ಚೋದಕಗಳಿಂದ ಚಿಕಿತ್ಸೆ 
ಗೊಳಿಸಿದರೆ ಸತ್ವಪರಿಣಾಮ ತೋರಿಬರುತ್ತದೆ. 


ಒಂದು ಹೋರಿಗೆ ಅವಳಿಜವಳಿಯಾಗಿ ಹುಟ್ಟಿದ ಕಡಸುಗಳು ಸುಮಾರು ಶೇಕಡಾ 
90 ರಷ್ಟು ಸಂದರ್ಭಗಳಲ್ಲಿ ಬಂಜೆಯಾಗಿರುತ್ತವೆ, ಈ ವಿಧದ ಪಶುವನ್ನು ದ್ವಿಲಿಂಗಿ 
ಪ್ರಾಣಿ (ಫ್ರಿಮಾರ್ಟಿನ್‌) ಎಂದು ಹೇಳುತ್ತಾರೆ. ಇದರ ಜನನಾಂಗಗಳು .ಪರಿಣಾಮ 
ಕಾರಿಯಲ್ಲ. ಸಂದೇಹಾಸ್ಪದ ಸಂದರ್ಭಗಳಲ್ಲಿ ಒಂದು ಪರೀಕ್ಷಾನಲಿಕೆಯ ಕೊನೆಯನ್ನು 
ಅಥವಾ ಪೆನ್ಸಿಲಿನ ಹಿಂಭಾಗವನ್ನು ಯೋನಿಯೊಳಗಡೆ ಮೆತ್ತಗೆತಳ್ಳಿ ಕಡಸು ಕರುವನ್ನು 
ಪರೀಕ್ಷೆ ಮಾಡಬಹುದು. ಅದು ಒಂದು ಸಾಮಾನ್ಯ ಕರುವಿನಲ್ಲಿ ಸಾಧ್ಯವಾದಷ್ಟಕ್ಕಿಂತ 
ಕಡಮೆ ದೂರಕ್ಕೆ ಒಳಹೋದುದಾದರೆ ಆ ಕಡಸು ದ್ವಿಲಿಂಗಿ ಎಂದು ತಿಳಿಯಬಹುದು. 

ಗಂಡಿನಲ್ಲಿ ತೀರ ಸಾಮಾನ್ಯವಾದ, ರಚನಾತ್ಮಕ ದೋಷವೆಂದರೆ ಕೆಳಗಿಳಿಯದ 
ವೃಷಣಗಳು. ಈ ಸ್ಥಿತಿಯಲ್ಲಿ ವೃಷಣಗಳು ಕೆಳಹೊಟ್ಟೆಯ ಒಳಾವರಣದಲ್ಲಿದ್ದು ವೃಷಣ 
ಕೋಶಕ್ಕೆ ಇಳಿದಿರುವುದಿಲ್ಲ. ಎರಡೂ ವೃಷಣಗಳಲ್ಲಿ ಈ ಗುಣಗಳು ಕಂಡುಬಂದರೆ 


118 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಆವುಗಳಲ್ಲಿ ಸಾಮಾನ್ಯವಾದ ಗಂಡಿನ ಗುಣಲಕ್ಷಣಗಳು ಕಂಡುಬಂದರೂ ಅವು ನಿರ್ವೀರ್ಯ 
ವಾಗಿರುತ್ತವೆ. ಅವುಗಳ ಆಂತ೭ಕ ದೈಹಿಕ 'ಉಷ್ಣತಾಮಾಾನದಲ್ಲಿ ಸಜೀವ ವೀರ್ಯೋತ್ಪಾ 
ದನೆ ಅಸಾಧ್ಯವಾಗಿರುವುದು ಈ ನಿರ್ವೀರ್ಯ ತೆಗೆ ಕಾರಣವಾಗಿದೆ. ಒಂದು ವೃಷಣ ಕೆಳ 
ಗಿಳಿಯವ ಹೋರಿಗಳಿದ ಫಲವಂತಿಕೆ ಸಾಧ್ಯವಾದರೂ ಅವುಗಳಿಂದ ತಳಿವೃದ್ದಿ ಸಿಯ 
ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಬೇಕಾಗಿದೆ. ಏಕೆಂದರೆ ಆ ಸ್ಥಿತಿಯು ಆನುವಂಶಿಕ 
ವಾಗಿ ಬರುವುದಾಗಿರುವುದರಿಂದ ಅದರಿಂದ ನಿರ್ವೀರ್ಯ ಗಂಡುಕರು ಜನಿಸುವ ಸ ಸಂಭವವಿದೆ. 


ಕಡಸುಗಳಲ್ಲಿನಂತೆ ಹೋರಿಗಳಲ್ಲಿಯೂ ಜನನಾಂಗದ ಅಪೂರ್ಣ ರಚನೆ ಇರ 
ಬಹುದು. ಇವುಗಳು ಸಾಮಾನ್ಯವಾಗಿ ಅಪೂರ್ಣ ನಾಳಗಳು ಅಥವಾ ಶಿಶ್ನದ ಅಂಗ 
ವಿಕಾರತೆ. 


ಒಂದೇ ದನದಲ್ಲಿ ದ್ವಿಲಿಂಗತ್ತ ಅಥವಾ ಲಿಂಗಗಳ ಮಿಶ್ರವಾಗಿರುವಿಕೆಯು ನಿರ್ವೀರ್ಯ 
ತೆಗೆ ಕಾರಣವಾಗಿರಬಹುದು. ದನಗಳಲ್ಲಿ ಈ ರೀತಿ ಇರುವುದು ಕ್ವಚಿತ; ಆಡು ಅಥವಾ 
ಹಂದಿಗಳಲ್ಲಿರುವುದಕ್ಕಿಂತಲೂ ವಿರಳ. ಎ 

ಗಂಡು ಇಲ್ಲವೆ ಹೆಣ್ಣು ಗಾಯಗಳಿಂದ ಅಥವಾ ಸೋಂಕು ರೋಗಗಳಿಂದ 
ಉಂಟಾದ ಭೌತಿಕ ಗಾಯಗಳಿಂದ ಅಥವಾ ಹೆಣ್ಣು ಕರು ಹಾಕುವ ಕಾಲದಲ್ಲಿ ಗರ್ಭ 
ಕೋಶ ಹರಿಯುವುದ:ಂದಲೂ ಗೊಡ್ಡಾಗಬಹುದು. 


ಜಗ ದೋಷಗಳು 


ಹಸುವಿನಲ್ಲಿ ಅಂಡಾಶಯದ ಕುಟ್ಟುಗೆಲಸದಿಂದ ಫಲವಂತಿಕೆ ಕುಂಠಿತವಾಗಬಹುದು. 

ಕೆಲವು ಹರ್ಸುಳು ಕಾನೋಸ್ಮಾದ ಸ್ಥಿತಿ (ಸ್ಥಿರ ಅಥವಾ ಆಗಾಗ ಬೆದೆಯೆನ್ನು: ತೋರಿ 
ಸುತ್ತವೆ. ಈ ಸ್ಥಿತಿಯು ಮೂತ್ರ ಕ್ರಕೋಶದ ಅಂಡುಶಯ ಅಥವಾ ಕೋಶಿಕ ಒಡೆಯುವ 
ಮತ್ತು ಸಾವಣನ್ಯ ಕಾಲದಲ್ಲಿ ಅಂಡಾಣುವನ್ನು ಬಿಡುಗಡೆ ಮಾಡಲು ತಪ್ಪವಿಕೆಯಿಂದ 
ಆಗುತ್ತದೆ. ' ಇದಕ್ಕೆ ಕಾರಣ ತಿಳಿದಿಲ್ಲ. ಗರ್ಭಕೋಶದ ಉರಿವೇಳಿಕೆ ಅಂಡಾಶಯದೆ 
ಮೇಲೆ ಒಂದು ಕ್ರಿಯೆಯನ್ನುಂಟು ಮಾಡವುದೆಂದು ಮತ್ತು ಆದರಿಂದ ಕೋಶಿಕ ಅಖಂಡ 
ವಾಗಿರುವಂತೆ ಮಾಡುವುದೆಂದು ಕೆಲವು ಸಂಶೋಧಕರ ಅಭಿಪ್ರಾಯವಾಗಿದೆ. ಕೋಶಿಕ 
ದಿಂದಾಗುವ ಸುರಿಕೆಗಳಿಂದ ಗರ್ಭಾಶಯದ ಚಟುವಟಿಕೆ ಮಿತಿಮೀರಿ ಒಂಡು ವಿಷಮ 
ಯತುಚಕ್ರ ಆರಂಭವಾಗುತ್ತದೆ. 

ಪಶು ವೈದ್ಯರಿಂದ ಸೂಕ್ತ ಚಿಕಿತ್ಸೆ ಮಾಡಿಸಿದರೆ ಇದನ್ನು ನಿವಾರಿಸಬಹುದಾಗಿದೆ. 
ಯಾವುದೇ ಚಿಕಿತ್ಸೆ ಪೂರ್ಣ ಪರಿಣಾಮಕಾರಿಯಲ್ಲ. ಶೇಕಡಾ 50 ರಷ್ಟು ಹಸುಗಳು 
ಚಿಕಿತ್ಸೆಯ ತರುವಾಯ ಗಬ್ಬವಾಗಿವೆ. ಈ ಅವ್ಯವಸ್ಥೆಗೆ ಅದು ಗೊತ್ತಾದ ಕೂಡಲೇ 
ಚಿಕಿತ್ಸೆ ಮಾಡಂಪುದು ಬಹಳ ಮುಖ್ಯ. 


ಹೈನಾಗಾರ ದನೆಗಳಲ್ಲಿ ಸಂತಾನೋತ್ಪಾದನೆ 119 


ಗಬ್ಬವಾಗಿಲ್ಲದ ಪ್ರಾಣಿಯ ಅಂಡಾಶಯದಲ್ಲಿ ಹಳದಿ ಅಂಗ ಇರುವುದು. ಬೆದೆಯಾ 
ಗದಿರುವುದಕ್ಕೆ ಕಾರಣವಾಗುತ್ತದೆ. ಈ ಸ್ಥಿತಿ ಇರುವುಗ ಗರ್ಭಾಶಯದಲ್ಲಿ ಸ್ವಲ್ಪ 
ಕೆರಳಿಕೆ ಇರುತ್ತದೆ. ಅದರಿಂದಾಗಿ ಬಸಿರಿಗೆ ಸದೃಶವಾದ ಚೋದಕಗಳ ಕ್ರಿಯೆ ಇರುತ್ತದೆ. 


ಹಳದಿ ಅಂಗವನ್ನು ಚೋದಕ ಚಿಕಿತ್ಸೆಯಿಂದ ನಿವಾರಿಸಬಹುದು. ಆದರೆ ಈ 
ಚಿಕಿತ್ಸೆಯನ್ನು ಹಸು ಗಬ್ಬವಾಗಿಲ್ಲವೆಂಬುದನ್ನು ಜಾಗರೂಕತೆಯಿಂದ ಪರೀಕ್ಷಿಸಿದ ತರು 
ವಾಯ ಮಾಡಬೇಕು. ಅಂತೆಯೇ ಹಸು ಮೂಕಬಿದೆ ಕಾಲವನ್ನು ಕಳೆದಿದೆಯೇ ಎಂಬು 
ದನ್ನು ಖಚಿತ ಪಡಿಸಿಕೊಳ್ಳಬೇಕು. ಮೂಕಬೆದೆಯೆಂನರೆ ಅಂಡಾಣು ಫಲಿಸಿಕೆಖಾಗಿ 
ದ್ದರೂ ಚತ್ರ 4.2ರಲ್ಲಿ ಸೂಚಿಸಿರುವ ಸಾಮಾನ್ಯವಾದ ಪೂರ್ವ ಲಕ್ಷಣಗಳನ್ನು 
ಹೊಂದಿಲ್ಲದಿರುವುದು. ಹಸು ಗೊಡ್ಡಾಗಿರುವುದಕ್ಕೆ ಮೂಕಬೆದೆ ಕೂಡ ಕಾರಣವೆದ: 
ಸಾಮಾನ್ಯವಾದ ನಂಬಿಕೆಯಾಗಿದೆ. ಈ ಬಗ್ಗೆ ಎಂದಿಗಿಂತ ಹೆಚ್ಚಾಗಿ ಹಸುವಿನ ಚಲನ 
ವಲನಗಳ ಕಡೆ ಲಕ್ಷ್ಯವಿಡುವುದು ಅವಶ್ಯ. ಬಾಲವ ಮೇಲೆ ಅಥವಾ ಯೋನಿಸುಖ 
ದಲ್ಲಿ ರಕ್ತದಂತಹ ಹರಿತವು ಹಸು ಅದಕ್ಕಿಂತ ಸುಮಾರು ಎರಡು ದಿವಸಗಳ ಹಿಂದೆ ಬೆದೆ 
ಕಾಲವನ್ನು ಕಳೆದಿದೆಯೆಂಬುದನ್ನು ಸೂಚಿಸುತ್ತದೆ. ಹಾಗಾದರೆ ಹಸುವನ್ನು ಸುಮಾರು 
18 ದಿವಸಗಳವರೆಗೆ ಎಚ್ಚರಿಕೆಯಿಂದ ಕಾಯಬೇಕು. 


ಗಂಡಿನಲ್ಲಿ ಶರೀರ ಕ್ರಿಯಾದೋಷಗಳಿರುವುದು ವಿರಳ... ಇದ್ದ ಕೆಲವುಗಳ ಬಗ್ಗೆ 
ಹೆಚ್ಚು ತಿಳಿದಿಲ್ಲ. ಕೆಲವು ಹೋರಿಗಳಲ್ಲಿ ಕೀಳುದರ್ಜೆಯ ವೀರ್ಯ ಅಥವಾ ಕುಗ್ಗಿದ 
ಫಲವಂತಿಕೆ ನಿಸ್ಸಂದೇಹವಾಗಿಯೂ ಶರೀರ ಕ್ರಿಯಾ ದೋಷದಿಂದಲೇ ಉಂಟಾಗುತ್ತದೆ. 


ಸಂತಾನೋತ್ಪತ್ತಿಯ ಮೇಲಿ ಪರಿಣಾಮ. ಮಾಡುವ ಕೋಗಗಳು 


ಸಂತಾನೋತ್ಪಾದನಾ ಅಂಗಗಳಿಗೆ ಹಲವಾರು ಸಾಂಕ್ರಾಮಿಕ ರೋಗಾಣುಗಳಿಂದ 
ರೋಗ ತಗುಲಿ ಫಲವಂತಿಕೆ ಕುಂಠಿತವಾಗಬಹುದು. ಬ್ರುಸೆಲ್ಲೊಸಿನ್‌, ವಿಬ್ರಿಯೊಸಿಸ್‌ 
ಟ್ರಿಚೊಮೋನಿಯಾಸಿಸ್‌ ಮತ್ತ ಲೆಪ್ಪೊಸ್ಪೈೈರಾಸಿಸ್‌ ಮುಂತಾದ ಈ ರೋಗಗಳ ಬಗ್ಗೆ 
ಅಧ್ಯಾಯ 9 ರಲ್ಲಿ ವಿವರವಾಗಿ ಹೇಳಲಾಗಿದೆ. ಈ ಪ್ರತಿಯೊಂದನ್ನು ಕುರಿತು ಇನ್ನೂ 
ಕೆಲವು ಮಾಹಿತಿಯನ್ನು ಮುಂದೆ ಕೊಡಲಾಗಿದೆ. 

ಬ್ರುಸೆಲ್ಲೊಸಿಸ್‌ದ ಲಕ್ಷಣವೆಂದರೆ ಗಬ್ಬದ ಮೂರನೇ ಕೊನೆಯ ಹಂತದಲ್ಲಿ 
ಗರ್ಭಸ್ರಾವವಾಗುವುದು.” ಕರುಗಳಿಗೆ 4 ರಿಂದ 9 ನೇ ತಿಂಗಳೊಳಗೆ ಚುಚ್ಚುಮದ್ದು 
ಕೊಟ್ಟು ಇದನ್ನು ತಡೆಗಟ್ಟಬಹ:ದು. ಈ ರೋಗ ಮನುಷ್ಯರಿಗೂ ಪ್ರಸಾರವಾಗು 
ತ್ತದೆ... ಈಗಾಗಲೇ ಇದನ್ನು ಹರಡದಂತೆ ನಿರ್ಮೂಲನ ಮಾಡಲಾಗಿದೆ. ಗರ್ಭಾ 
ವಸ್ಥೆಯ ಕೊನೆಯ ಹಂತದಲ್ಲಿ, ಅನಿರೀಕ್ಷಿತವಾಗಿ ಗರ್ಭಸ್ರಾವವಾದರೆ ಬ್ರುಸೆಲ್ಲೊಸಿಸ್‌ 
ಗಾಗಿ: ಪರೀಕ್ಷೆ ಮಾಡಿಸಬೇಕು. ಎಳೆಗರುಗಳಿಗೆ ಚುಚ್ಚುಮದ್ದು ಕೊಡುವುದು ಮತ್ತು. 


120 ಆಧುನಿಕ ಹೈನಾಗಾರ ದನೆಗಳ ನಿರ್ವಹಣೆ 


ರೋಗ ತಗಲಿದ ದೊಡ್ಡ ಹಸುಗಳನ್ನು ಕೊಲ್ಲುವುದು ಶಿಫಾರಸು ಮಾಡಲಾದ 
ನಿಯಂತ್ರಣ ಕ್ರಮಗಳಾಗಿವೆ. ಕ 


ವಿಜ್ರಿಯೋಸಿಸ್‌ನಿಂದ ಕೂಡ ಗರ್ಭಸ್ರಾವವಾಗುತ್ತದೆ. ಇದು ಗರ್ಭಾವ 
ಸ್ಥೆ ಯ ಅತೀವ ಪ್ರಾರಂಭದಲ್ಲಿ ಆಗುವುದರಿಂದ ಇದು ಹೆಚ್ಚಾಗಿ ಗಮನಕ್ಕೆ ಬರುವುದಿಲ್ಲ. 
ಇದೊಂದು ವಾಸ್ತವವಾದ ಗುಹ್ಯ ರೋಗವಾಗಿದ್ದು ಜೊತೆಗೂಡುವಿಕೆಯಿಂದ ಹರಡು 
ತ್ತದೆ. ಗರ್ಭಸ್ರಾವಗಳಿಂದ ತಡವಾದ ಬೆದೆ ಅವಧಿಗಳು ಮತ್ತು ಬಸುರಾಗಲು ಹಲ 
ವಾರು ಪ್ರಯತ್ನಗಳು ಇದರ ಲಕ್ಷಣಗಳಾಗಿವೆ. ಹೋರಿಗಳಿಗೆ ಈ ರೋಗ ತಗಲಬಹುದು 
ಮತ್ತು ಈ ರೋಗವನ್ನು ಹಲವಾರು ವರ್ಷ ಹರಡಬಹುದು. 


ಕೃತಕ ವೀರ್ಯೋತ್ಪತ್ತಿಗೆ ಬಳಸಲಾಗುವ ಸೆಮೆನ್‌ ಡೈಲ್ಕೂಟರ್‌ನಲ್ಲಿ ಸೂಕ್ತ 
ಜೀವಿನಾಶಕಗಳನ್ನು ಬಳಸಿ ವಿಬ್ರಿಯೊಸಿಸ್‌ ನಿಯಂತ್ರಿಸಬಹುದು. 


ಬ್ರಚೊಮೊನಿಯಾಸಿಸ್‌ ಸೋಂಕುರೋಗದಿಂದ ಗರ್ಭಸ್ರಾವವಾಗಬಹುದು. ವಿಬ್ರಿಯೊ 
ಸಿಸ್‌ನಂತೆ ಅದು ಗಬ್ಬದ ಪ್ರಾರಂಭದ ಹಂತದಲ್ಲಿ ಅಂದರೆ, ಸಾಮಾನ್ಯವಾಗಿ ಪ್ರಥಮದ 
16 ವಾರಗಳ ಅವಧಿಯಲ್ಲಿ ಸಂಭವಿಸಬಹುದು. ರೋಗವು ಗರ್ಭಾಶಯಕ್ಕೆ ಮತ್ತು 
ಹೋರಿಯ ಕೋಶಕ್ಕೆ ತಗಲುತ್ತದೆ. ಸಂಸರ್ಗದಿಂದ ಇದು ಹರಡುತ್ತದೆ. ರೋಗಾಣು 
ವನ್ನು ಗುರುತಿಸುವ ಸಮಸ್ಯೆಯಿಂದ ಮತ್ತು ಅವು ಅಲ್ಪಸಂಖ್ಯೆಯಲ್ಲಿರುವುದರಿಂದ 
ಕೆಲವೊಮ್ಮೆ ಈ ರೋಗವನ್ನು ಕಂಡುಹಿಡಿಯುವುದು ಕಷ್ಟವಾಗಿದೆ. ಇದನ್ನು ಹಸು 
ಗಳಲ್ಲಿ ನಿಯಂತ್ರಿಸಬಹುದು. ಆದರೆ ಹೋರಿಗಳಲ್ಲಿ ಕಷ್ಟ. 


ಲೆಪ್ಪೊಸ್ಪಿರಾಸಿಸ್‌ ಹಲವಾರು ಪರಿಣಾಮ ಮತ್ತು ಲಕ್ಷಣಗಳಿರುವ ಒಂದು ರೋಗ 
ವಾಗಿದೆ. ಸಾಮಾನ್ಯವಾಗಿ ಗರ್ಭಾವಸ್ಥೆಯ ಕೊನೆಯ ಹಂತದಲ್ಲಿ ಗರ್ಭಸ್ರಾಪವಾಗು 
ವುದು ಅವುಗಳಲ್ಲಿ ಒಂದು. ಈ ರೋಗ ಹಲವಾರು ಕಾರಣಗಳಿಂದ ಹರಡುತ್ತದೆ. 
ಆದರೆ ಕೃತಕ ಗರ್ಭೋತ್ಪತ್ತಿ ಮಾಡಲಾದಾಗ ವೀರ್ಯದ ಮೂಲಕ ಹರಡುವುದಿಲ್ಲವೆಂದು 
ಕಂಡುಬಂದಿದೆ. 

ಇದನ್ನು ಚುಚ್ಚುಮದ್ದು ನೀಡುವುದರಿಂದ ನಿಯಂತ್ರಿಸಬಹುದು. ಚುಚ್ಚುಮದ್ದು 
ಹಲವಾರು ತಿಂಗಳವರೆಗೆ ಪರಿಣಾಮಕಾರಿಯಾಗಿರುತ್ತದೆ. ಹಿಂಡಿಗೆ ಸೇರಿಸುವ ಅಥವಾ 
ಇತರ ಪ್ರದೇಶಗಳ ಪಶುಗಳ ಸಂಸರ್ಗಕ್ಕೆ ಬರುವ ಪಶುಗಳಿಗೆ ಚುಚ್ಚುಮದ್ದನ್ನು ಶಿಫಾರಸು 
ಮಾಡಲಾಗಿದೆ. 


ಹಲವಾರು ರೋಗಾಣುಗಳಿಂದ ಜನನಾಂಗಗಳಿಗೆ ಅನಿರ್ದಿಷ್ಟ ಸೋಂಕುಕೋಗಗಳು 
ತಗಲಬಹುದು. ಅವುಗಳಿಂದ ಗರ್ಭಸ್ರಾವವಾಗಬಹುದು. ಗರ್ಭಾಶಯದಲ್ಲಿ ಭ್ರೂಣ 
ಬೆಳೆಯುವುದನ್ನು ತಡೆಯಬಹುದು, ಗರ್ಭಾಶಯದಲ್ಲಿ ಸತ್ತ ಊತಕಗಳು ಸ್ವಚ್ಛ 


ಹೈನಾಗಾರ ದನಗಳಲ್ಲಿ ಸಂತಾನೋತ್ಪಾದನೆ 121 


ಗೊಳ್ಳದಿದ್ದರೆ ಬ್ಯಾಕ್ಟೀರಿಯಾಗಳು ವೃದ್ಧಿ ಯಾಗುವುದಕ್ಕೆ ಉತ್ತಮ ತಾಣವಮಗುತ್ತದೆ. 
ಜನನಾಂಗಗಳಲ್ಲಿ ಬಣ್ಣದ ಅಥವಾ ಕೀವು ತರಹದ ಸ್ರಾವವು ಸೋಂಕು ರೋಗದ 
ಸೂಚನೆಯಾಗಿದೆ. ಅಂತಹ ಸಂದರ್ಭಗಳಲ್ಲಿ ಪಶುವೈದ್ಯರಿಂದ ಪರೀಕ್ಷಿಸಬೇಕು ಮತ್ತು 
ಅವಶ್ಯವಾದ? ಚಿಕಿತ್ಸೆ ಮಾಡಸೇಕು. ಕೆಲವು ಸಂದರ್ಭಗಳಲ್ಲಿ " ಯೋನಿಯುರಿತ ' 
ಎಂಬ ಯೋನಿಯ ರೋಗಗಳು ಕೂಡ ಗೊಡ್ಡುತನಕ್ಕೆ ಕಾರಣವಾಗಬಹುದು. 


ಪೋಷಕ ಅಹಾರ ಮತ್ತು ಸಂತಾನೋತ್ರಾದನೆ 


ಪೌಷ್ಟಿಕ ಆಹಾರದ ಕೊರತೆಯೂ ಸಂತಾನೋತ್ಪಾದನೆಯ ' ವಿಫಲತೆಗೆ ಕಾರಣ 
ವಾಗುತ್ತದೆ. ರಂಜಕ ಅಥವಾ ಸಿ ಜೀವ ಸತ್ಥಿಗಳಂತಹ ನಿರ್ದಿಷ್ಟ ಜೀವಸತ್ವ ಮತ್ತು 
ಖನಿಜಗಳ ಕೊರತೆಯಿಂದ ಫಲನಂತಿಕೆ ಕಡಮೆಯಾದುದು ಕುಬಂದಿದೆ. 


ಸಾಮಾನ್ಯವಾಗಿ ಶಿಫಾರಸು ಮಾಡಲಾದ ಪೋಷಕ ಆಹಾರಗಳನ್ನೊಳಗೊ:ಡ 
ಸಮತೋಲನದ ಆಹಾರಗಳನ್ನು ಸೇವಿಸುವ ದನಗಳು ಸಂತಾನೋತ್ಪಾದನೆಗೆ ಅವಶ್ಮವಿ 
ರುವಷ್ಟು ಪೋಷಕಾಂಶವನ್ನು ಪಡೆಯುತ್ತವೆ. ಸಾಮಾನ್ಯ ವೇವು ಮತ್ತು ಪೂ.ಕ 
ವಸ್ತುಗಳನ್ನು ಕೊರತೆಯಾದ ಸಮತೊ:ಲನ ಆಹಾರಪದಾರ್ಥಗಳಿಗೆ ಸೇರಿಸುವುನು 
ಕಡಮೆ ವೆಚ್ಚದ ಕ್ರಮ. ಅದು ಅಧಿಕ ವೆಚ್ಚದ ಟಾನಿಕ್‌ ಅಥವಾ ಖನಿಜಮಿಶ್ರಇ 
ಗಳನ್ನು ಬಳಸುವಷ್ಟೇ ಪರಿಣಾಮಕಾರಿಯಾಗಿದೆ. - 


ಪೌಷ್ಟಿಕ ಆಹಾರಗಳು ಪಶುಗಳು ಲೈಂಗಕ ಪ್ರೌಢತೆಗೆ ಬರುವ ಅವೆಧಿಯನ್ನು 
ಶಿಃಫ್ರಗೊಳಿಸುತ್ತವೆ ಎಂದು ಸಂಶೋಧನೆಗಳಿಂದ ತಿಳಿದುಬಂದಿದೆ ಶಿಫಾರಸು ವ ಇಡ 
ಲಾದ ಆಹಾರ ಪ್ರಮಾಣದ ಸಂಮಾರು ಶೇಕಡಾ 130 ರಷ್ಟನ್ನು ಸೇವಿಸಿದ ಕಡಸುಗಳು 
ಸುಮಾರು ಶೇಕಡಾ 60 ರಷ್ಟನ್ನು ಸೇವಿಸಿದ ಕಡಸುಗಳಿಗಿಂತ ಆರಕ್ಕಿಂತ ಹೆಚ್ಚು ತಿಂಗಳ 
ಮೊಜಣಲೇ “ಬೆದೆಗೆ: ಬಂದಿರುವುದು ಕಂಡುಬಂದಿದೆ. . ಸುಮಾರು ಶೇಕಡಾ 90 ರ 
ಪ್ರಮಾಣದ ಶಿಫಾರಸು ಮಾಡಲ:ದ ಆಹಾರ ಸೇವಿಸಿದ ಕಡಸುಗಳು ಸುಮಾರು 49 
ವಾರಗಳಲ್ಲಿ ಬೆದೆಗೆ ಬಂದಿಸುವುದು ಕಂಡುಬಂದಿದೆ. 


' ಫಲವಂತಿಕೆಯ ಆನುವಂಶಿಕತೆ 


ಆಯ್ಕೆಯ ಮೂಲಕ ತಳಿಯನ್ನು ಸುಧಾರಿಸುವುದು ಸಾಧ್ಯವೇ ಎಂಬ ಪ್ರಶ್ನೆ 
ಇದೆ. ಇಷ್ಟರವರೆಗಿನ ಸಂಶೋಧನೆಗಳಿಂದ ಪಶುಗಳ ಆಯ್ಕೆಯಿ.0ದ ಸಾಮಾನ್ಯ ಫಲ 
ಮತಿಕೆಯಲ್ಲಿ ಯಾವುದೇ ಸುಧಾರಣೆ ಸಾಧ್ಯವೆಂದು ತಿಳಿಯುವುದಿಲ.  ಹಲವಾಂ 
ನಿರ್ದಿಷ್ಟ ಅಸ್ವಾಭಾವಿಕತೆಗಳಿದ್ದು. ಕೆಲವನ್ನು ಈ ಹಿಂದೆಯೇ ಹೇಳಲಾಗಿದ್ದು ಅವು 
ಅನುಎಂಶಿಕತೆಯಿಂದ ಬಂವವಾಗಿದ್ದು, ಆಯ್ಕೆ ಮಾಡುವಾಗ ಆಂತಹವನ್ನು ಗಮನದ 
ಓಡಬೇಕು. 


ತಗದ ಅಧುಸಿಕ ಹೈನಾಗಾರ ದನಗಳ ನಿರ್ವಹಣೆ 


ಎಳೆಗರುವಿನ ಅಸ್ವಾಭಾವಿಕ ಬೆಳವಣಿಗೆಯಿಂದ ಹುಟ್ಟುವ ಮೊದಲೇ ಅಥವಾ 
ಹುಟ್ಟಿದ ಕೂಡಲೇ ಅದು ಸಾಯುವುದರಿಂದ ಸಂತಾನೋತ್ಪಾದನೆ ಅಸಮರ್ಪಕವಾಗಲು 
ಕಾರಣವಾಗುತ್ತದೆ. ಹಲವಾರು ನಿರ್ದಿಷ್ಟ ಅಸ್ವಾಭಾವಿಕತೆಗಳು ತಿಳಿದ ವಿಷಯವೆ 
ಆಗಿವೆ. ಇವುಗಳಲ್ಲಿ ಹಲವು ಹೊರಗೆ ಗೋಚರಿಸದೆ ಆನುವಂಶಿಕತೆಯಿಂದ ಬರುತ್ತವೆ. 
ಬುಲ್‌ಡಾಗ್‌ ಕರುಗಳು. ಕೂದಲಿರುವಿಕೆ, ಪುಟ್ಟ ಬೆನ್ನೆಲುಬು, ಕೂಡಿದ ಹೊಳ್ಳೆಗಳು. 
ಗಿಡ್ಡವಾಗಿರುವಿಕೆ ಮತ್ತು ನೀರ್ಡಲೆಗಳು ಗುರುತಿಸಬಹುದಾದ "ಮಾರಕ' ಅಸ್ವಾಭಾವಿಕ 
ಬೆಳವಣಿಗೆಗಳಾಗಿವೆ. ಈ ಅಂಶಗಳು ಹೊರಗೆ ಗೋಚರಿಸದಿರುವುದರಿಂದ ಒಳಸಂಕರ 
ದಂತಹ ಲಕ್ಷಣಗಳು ಉಳಿಯುತ್ತವೆ. 


ಹಲವಾರು ಫಲಿತ ಅಂಡಾಣುಗಳು ಬೆಳವಣಿಗೆಯ . ಮೊದಲ ಹಂತದಲ್ಲೇ ನಾಶ 
ವಾಗುವುದು ಕಂಡುಬಂದಿದೆ. ಇದಕ್ಕೆ ರೋಗಗಳು ಕಾರಣವಲ್ಲ. ಇದಕ್ಕೆ ಭ್ರೂಣ 
ಬೆಳೆಯಲಾರದಂತಹ ಅಸ್ವಾಭಾವಿಕ ಅಂಗರಚನೆ ಕಾರಣವಾಗಿರಬಹುದು. ಕೆಲವೊಮ್ಮೆ 
ಫಲೋತ್ಪತ್ತಿಯಾಗದಿರುವುದಕ್ಕೆ ಪ್ರೂರಂಭಿಕ ಹಂತದಲ್ಲೆ ಭ್ರೂಣ ನಾಶವಾಗುವುದು 
ಕಾರಣವೆಂದು ತಿಳಿಯದಾದರೂ, ನಿರ್ದಿಷ್ಟ ಕಾರಣಗಳು ಮತ್ತು ಅದಕ್ಕೆ ಸಂಬಂಧಿಸಿದ 
ಅಂಶಗಳು ತಿಳಿದಿಲ್ಲ. 


ತಳಿನರ್ಥನೆಗೆ ಡೈರಿಷಶುಗಳ ನಿರ್ವಹಣೆ 


ಪಠುಗಳ ಸಂತಾನೋತ್ಪಾದನಾ ದೇಹರಚನೆ ಮತ್ತು ಅವುಗಳ ಉತ್ತಮ ನಿರ್ವಹ 
ಣೆಗೆ ಸಹಾಯಕವಾದ ಅಂಗಗಳನ್ನು ಪ್ರತಿಯೊಬ್ಬ ಹೈನುಗಾರನು ತಿಳಿದಿರುವುದುಅವಶ್ಯ. 
ಅಂತಹ ಉತ್ತಮ ನಿರ್ವಹಣಾ ಯೋಜನೆಗೆ ಈ ಮುಂದಿನ ವಿಧಾನಗಳನ್ನು ಸೂಚಿಸ 


ಸಂತಾನೋತ್ಪಾದನೆಯ ನಿರ್ವಹಣೆಯನ್ನು ಬೆಳೆಯುವ ಕರುವಿನಿಂದಲೇ ಆರಂಭಿಸ 
ಬೇಕು... ತಳಿವರ್ಧಿಸುವುದಕ್ಕೆ ಬಳಸುವ ಹೆಣ್ಣು ಮತ್ತು ಗಂಡುಗಳನ್ನು ಯಾವಾಗಲೂ 
ಆರೋಗ್ಯಕರ ಮತ್ತು ಶಕ್ತಿಯುತ ಸ್ಥಿತಿಯಲ್ಲಿಡಬೇಕು. | 


ಸಂತಾನೋತ್ಪಾದನೆಗೆ ಸೂಕ್ತ ವಯಸ್ಸು 


ಪೌಷ್ಟಿಕ ಆಹಾರದ ಮತ್ತು ಫಲೋತ್ಪತ್ತಿಯ ಬಗೆಗೆ ಈಗಾಗಲೇ ವಿವರಿಸಲಾ 
ದಂತೆ ಪಶು ಲೈಂಗಿಕ ಪ್ರೌಢದೆಸೆಗೆ ಬರಲು ಅವುಗಳ ಆಹಾರಮಟ್ಟ ಹೆಚ್ಚಿನ ಪ್ರಭಾವ 
ಬೀರುತ್ತದೆ. ಪ್ರಥಮ ಬಾರಿಗೆ ಕಡಸುಗಳನ್ನು ಕಟ್ಟಿಸುವಾಗ್ಗೆ ` ಅವುಗಳ ವಯಸ್ಸನ್ನು 
ಗಣನೆಗೆ ತೆಗೆದುಕೊಳ್ಳುವುದು ಮಹತ್ತರ ಅಂಶ. ಅವುಗಳ ತೂಕವೂ ಮುಖ್ಯವಾದ 
ಅಂಶ. ಕೃಶವಾದ ಕಡಸುಗಳು ಸಾಕಷ್ಟು ಪುಷ್ಟಿಯಾಗದ ಹೊರತು ಅವುಗಳನ್ನು 
ಕಟ್ಟಿಸಬಾರದು. ಉತ್ಪಾದನಾಅವಧಿ ಕಡಮೆ ಮಾಡದಂತೆ ಯಾವುದೊಂದು ಕಡಸನ್ನು 


ಹೈನಾಗಾರ ದನಗಳಲ್ಲಿ ಸಂತಾನೋತ್ಪಾದನೆ 123 


ಉತ್ಪಾದನೆಗೆ ತೊಡಗಿಸುವುದರಿಂದ ಅರ್ಥಿಕ ಪ್ರಯೋಜನವಿದೆ. ಕಡಸುಗಳನ್ನು ಕಟ್ಟೆ 
ಸುವುದಕ್ಕೆ ಶಿಫಾರಸು ಮಾಡಲಾದ ವಯಸ್ಸು ಮತ್ತು ಅವುಗಳ ತೂಕಗಳನ್ನು ಕೋಷ್ಟಕ 
4.1 ರಲ್ಲಿ ಕೊಡಲಾಗಿದೆ. 


ಕೋಷ್ಟಕ 4.1: ಪ್ರಥಮ ಗಬ್ಬ ಮತ್ತು ಕರುಹಾಕುವುದಕ್ಕೆ ಹೈನು 
ಕಡಸುಗಳಿಗೆ ಶಿಫಾರಸುಮಾಡಿದ ತೂಕ ಮತ್ತು ವಯಸ್ಸು 





ತಳಿ ಗಬ್ಬದ ಅವಧಿ ಕರುಹಾಕುವ ಅವಧಿ 
ತೂಕ ವಯಸ್ಸು ತೂಕ ವಯಸ್ಸು 


(ಪೌಂ) (ತಿಂಗಳುಗಳಲ್ಲಿ) (ಪೌಂ) (ತಿಂಗಳುಗಳಲ್ಲಿ) 


ಬ್ರೌನ್‌ ಸ್ವಿಸ್‌ ಮತ್ತು ೬ 

ಹಾಲ್‌ಸ್ಟೆ €ನ್‌ 750 15 1100 24 
ಐರ್‌ಶೈರ್‌ 600. 13 850 22 
ಗರ್ನ್‌ಸಿ $50... 13 800 22 
ಜೆರ್ಸಿ 500 . 13 725 22 


ದೊಡ್ಡ ತಳಿಯ ಕಡಸುಗಳು 550 ರಿಂದ 600 ಪೌಂಡುಗಳ ತೂಕವಿರುವಾಗ 
ಪ್ರಥಮ ಜಿದೆಯ ಲಕ್ಷಣಗಳು ತೋರಿಸುತ್ತವೆ. ಜೆರ್ಸಿ ಮತ್ತು ಗರ್ನಸಿ ಕಡಸುಗಳಲ್ಲಿ 
ಈ ಲಕ್ಷಣ ಕಡಮೆ ತೂಕಗಳಲ್ಲೇ ಕಂಡುಬರುತ್ತವೆ. 


ಬೆದೆಯನ್ನು ದನಗಳಲ್ಲಿ ಗುರುತಿಸಲು ಸೂಕ್ತ ಪರಿಶೀಲನೆ ಮತ್ತು ಸ್ವಲ್ಪ 
ಅನುಭವ ಅವಶ್ಯ. ಚಿತ್ರ 4.2 ರಲ್ಲಿ ತೋರಿಸಲಾದ ಲಕ್ಷಣಗಳನ್ನು ಎಲ್ಲ ಗಬ್ಬವಾಗಿಲ್ಲದ 
ಪಶುಗಳಲ್ಲಿ ಗಮನಿಸುತ್ತಿರಬೇಕು. ಬೆದೆಗೆ ಬಂದಿರುವ ಪಶುಗಳ ಬಗ್ಗೆ ಸರಿಯಾದ 
ದಾಖಲೆಯನ್ನಿಟ್ಟರೆ ಅವುಗಳ ಯತುಚಕ್ರವನ್ನು ಪರೀಕ್ಷಿಸಬಹುದು ಮತ್ತು ಸೂಕ್ತ 
ಕಾಲದಲ್ಲಿ ಕಟ್ಟಿಸಬಹುದು. 
... ಹಸುವಿನ ಗೊಲ್ಲಿ ಅಥವಾ ತಂ ರಕ್ತದಂತಹ ಹರಿತ ಅದು ಎರಡು ದಿನಗಳ 
ಹಿಂದೆ ಬೆದೆಗೆ ಬಂದಿರುವುದನ್ನು ಸೂಚಿಸುತ್ತದೆ. ಅದನ್ನು ಸುಮಾರು 18 ದಿವಸಗಳ 
ವರೆಗೆ ಎಚ್ಚರಿಕೆಯಿಂದ ಕಾಯುತ್ತಿರಬೇಕು. ಹಲವಾರು "ಹಸುಗಳಲ್ಲಿ ಮೂಕ ಬೆಡೆಯ 
ಲಕ್ಷಣಗಳಿರುವುದು ಸಂಶೋಧನೆಯಿಂದ ತಿಳಿದುಬಂದಿದೆ. ಅವು ಸಾಮಾನ್ಯವಾದ ಬೆದೆಯ 
ಲಕ್ಷಣಗಳನ್ನು ತೋರಿಸುವುದಿಲ್ಲ. ಇಂತಹ ಸಂದರ್ಭಗಳಲ್ಲಿ ಎಚ್ಚರಿಕೆಯಿಂದ ಗಮನಿಸು 
ವುದು ಮತ್ತು ಸರಿಯಾದ ದಾಖಲೆ ಅವಶ್ಯ. ಏಕೆಂದರೆ ಸರಿಯಾದ ಕಾಲದಲ್ಲಿ ಕಟ್ಟಿಸಿ 


124 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ದಾಗ ಸಾಮಾನ್ಯವಾಗಿ ಹಸುಗಳಲ್ಲಿ ಗಬ್ಬವಾಗುತ್ತವೆ. ಗಬ್ಬವಾಗುವ ಅಧಿಕತಮ 
ಪ್ರಮಾಣದ ಯತುಚಕ್ರದ ಅವಧಿಯನ್ನು ಚಿತ್ರ: 4.2 ರಲ್ಲಿ ತೋರಿಸಿದೆ. 

ಕಟ್ಟಿಸಿದ ನಂತರ 40 ರಿಂದ 60 ದಿವಸಗಳ ತನಕ ಬೆದೆಗೆ ಬಂದಿರದ ಪಶುಗಳನ್ನು 
ಗಬ್ಬವಾಗಿದೆಯೇ ಎಂದು ಪರೀಕ್ಷಿಸಬೇಕು. ಇದನ್ನು ಪಶುವೈದ್ಯರಿಂದ ಪರೀ ಕ್ಷಿಸ 
ಬೇಕು. ಗರ್ಭಾಶಯ ದೊಡ್ಡದಾಗಿರುವುದು ಸಾಮಾನ್ಯವಾಗಿ ಗಬ್ಬವಾಗಿರುವುದನ್ನು 
ಸೂಚಿಸುತ್ತದೆ. 

30 ದಿವಸಗಳಿಗಿಂತ ಮೊದಲು ಇದನ್ನು ಕುಡುಹಿಡಿಯುವುದು ಕಷ್ಟ. ಗಬ್ಬವನ್ನು 
ನಿರ್ಧರಿಸುವುದಕ್ಕೆ ಹಲವಾರು ರಾಸಾಯನಿಕ ಮತ್ತು ಭೌತಿಕ ಪರೀಕ್ಷೆಗೆಳಿವೆ. ಅವು 
ಯಾವುದೂ ಪ್ರಸ್ತುತ ವ್ಯವಹಾರಿಕವಲ್ಲ. 

ನಿವಾರಕ ಚಿಕಿತ್ಸೆ ಮತ್ತು ಗಬ್ಬ ಪರೀಕ್ಷೆಯನ್ನು ನಿಯತವಾಗಿ ಪಶುವೈದ್ಯರ ಸಹ 
ಕಾರದೊಂದಿಗೆ ಮಾಡಬೇಕು. ಸಂತಾನೋತ್ಪಾದನಾ ತೊಂದರೆಗಳನ್ನು ಪ್ರಾರಂಭಿಕ 
ಹಂತದಲ್ಲಿ ಚಿಕಿತ್ಸೆಯಿಂದ ನಿವಾರಿಸಬಹುದಾಗಿದೆ. 

ಕರುಹಾಕಿದ ಹಸುಗಳನ್ನು ಕರುಹಾಕಿದ 60 ದಿವಸಗಳ ತರುವಾಯ ಅವು ಪ್ರಥ 

: ಮತಃ ಬೆದೆಗೆ ಬಂದಾಗ ಕಟ್ಟಿಸಬೇಕು. ಕರುಹಾಕಿದ ತರುವಾಯ ಜನನಾಂಗಗಳು 
ಸಾಮಾನ್ಯ ಸ್ಥಿತಿಗೆ ಬರಲು ಸುಮಾರು ಎರಡು ತಿಂಗಳು ಬೇಕಾಗುತ್ತದೆ. . ಕರುಹಾಕಿದ 
60 ದಿವಸಗಳೊಳಗೆ ಅಂಡಾಣುಗಳು ಫಲಿಸಬಹ:ದು. ಆದರೆ ಈ ಅವಧಿಯ ಫಲೀ 
ಕಣದಿಂದ ಭ್ರೂಣಗಳು ನಾಶವಾಗುವ ಸಂಭವ ಹೆಚ್ಚು. 

ಗಬ್ಬವಾದ ಕಡಸು ಮತ್ತು ಹಸುವಿಗೆ ಪ್ರಾಣಿಗಳ ಆಹಾರಕ್ಕೆ ಸಂಬಂಧಿಸಿದ 
ಅಧ್ಯಾಯದಲ್ಲಿ ಸೂಚಸಿರುವ ಪ್ರಕಾರ ತಿನಿಸು ನೀಡಬೇಕು. ಕಾದಾಟ, ಇಕ್ಕಟ್ಟಾದ 
ದಾರಿಯಲ್ಲಿ ನಡೆಯುವಿಕೆ ಜಾರಿಬೀಳುವಿಕೆ ಇವುಗಳ ಪರಿಣಾಮವಾಗಿ ಗಾಯವಾಗಿ ಗರ್ಭ 
ಾವವಾಗದಂತೆ ಎಚ್ಚರವಹಿಸಬೇಕು. '` 

ಹಸುಗಳಲ್ಲಿ ಗರ್ಭಧಾರಣೆಯ ಅವಧಿ ಸಾಮಾನ್ಯವಾಗಿ 9 ೬೦ಗಳು. ಬೇರೆವೇರೆ 
ಜಾತಿಯವುಗಳಲ್ಲಿ ಇದರಲ್ಲಿ ವ್ಯತ್ಕಾಸವಾಗಬಹುದು. ಬ್ರೌನ್‌ಸ್ಟಿಸ್‌ ದನದಲ್ಲಿ 290 
ದಿವಸಗಳು, ಗರ್ನಸೆನಲ್ಲಿ 283 ದಿವಸಗಳು, ಐರ್‌ಶೈರ್‌, ಜೆರ್ಸಿ, ಹಾಲ್‌ಸ್ಟೇನ'ಗಳಲ್ಲಿ 
ಸುಮಾರು 279 ದಿವಸಗಳು. ಗಂಡುಕರುಗಳು ಹೆಣ್ಣುಕರುಗಳಿಗಿಂತ ಸಾಮಾನ್ಯವಾಗಿ 
ಒಂದು ದಿವಸ ತಡವಾಗಿ ಹುಟ್ಟುತ್ತವೆ. ಈ ಅವಧಿಯು 10 ದಿವಸಗಳಿಷ್ಟು ಹೆಚ್ಚು 
ಕಡಮೆಯಾಗುವುದು ಸಾಮಾನ್ಯವೆಂದು ಪರಿಗಣಿಸಲಾಗಿದೆ. 7 ತಿಂಗಳು ಗಬ್ಬದ ತರು 
ವಾಯ ಹುಟ್ಟಿದ ಕರುಗಳು ಹೆಚ್ಚಾಗಿ ಬದುಕಿ ಉಳಿಯುತ್ತವೆ. ಆದರೆ ಪ್ರಾರಂಭದಲ್ಲಿ 
ಹೆಚ್ಚಿನ ಆರೈಕೆ ಬೇಕಾಗುತ್ತದೆ. ಸ್ನ ಬಗ 
ರುವುದು (ಕಡಸುಗಳಲ್ಲಿ ಕೆಲವು ದಿವಸಗಳ ಅಥವಾ ವಾರಗಳ ಮೊದಲೇ ಈ ಲಕ್ಷಣ 


ಹೈನಾಗಾರ ದನಗಳಲ್ಲಿ ಸಂತಾನೋತ್ಪಾದನೆ 125 


ತೋರಿಬರಬಹುದು.) ಗೊಲ್ಲಿ ಉಬ್ಬಿರುವುದು. ಬಾಲದ ಬುಡದ ಸುತ್ತ ಮೂಳೆಹುರಿ 
ಬಾಗಿರುವುದು, ಕರುಹಾಕುವ ಸನ್ನಿಹಿತಕಾಲದ ಲಕ್ಷಣವಾಗಿದೆ. ಕರುಹಾಕುವ ` ಕಾಲ 
ಸಮೀಪಿಸಿದಂತೆಲ್ಲ ಹಸುವಿನ ಚಡಪಡಿಕೆ ಮತ್ತು ಅದು ಸೋಪು ಅನುಭವಿಸುವುದು 
ಗೋಚರವಾಗುತ್ತದೆ. 


ಹಸು ಕರು ಹಾಕುವಲ್ಲಿ ಸ್ವಚ್ಛ ನಿರ್ಮಲ ಮತ್ತು ಶಾಂತ ವಾತಾವರಣವಿರ:ವುದು 


ಅವಶ್ಯವಿದೆ. ಈಯ'ವ ಕೊಟ್ಟಿಗೆ ಪ್ರತ್ಯೇಕವಾಗಿರುವುದು ಇಷ್ಟ. ಕರುಹಾಕುವ ಜಾಗ 
ದಲ್ಲಿ ಹುಳಾ ಹಾಸಿರುವುದು ಉತ್ತಮ. 


೪ 


} ಸಾಮಾನ್ಯವಾಗಿ ಒಂದು ಅಥವಾ ಎರಡು ಗಂಟೆಗಳಲ್ಲಿ ಪ್ರಕವವಾಗುತ್ತದೆ. ಬಹು 

ತೇಕ ಮುಂದಿನ ಕಾಲುಗಳು, ಅವುಗಳ ನಡುವೆ ತಲೆಹೊಂದಿಕೊಂಡಂತೆ ಪ್ರಥಮತಃ 
ಕಾಣಿಸಿಕೊಳ್ಳುತ್ತದೆ. ತಕ್ಕ ಕಾಲದಲ್ಲಿ ಪ್ರಶವವಾಗದಿದ್ದು, ಮೇಲಿನ ಲಕ್ಷಣ ಕಂಡು 
ಬಂದರೆ ಮುಂಗಾಲುಗಳನ್ನು ಎಳೆಯುವ ಮೂಲಕ ಸಹಾಯ ನೀಡಬಹ:ದು. 


ವೈಪರೀತ್ಯ ಪ್ರಸವ ಲಕ್ಷಣಗಳಿದ್ದರೆ ಅಥವಾ ಪ್ರಸವ ದೀರ್ಫಕಾಲ ಮುಂದುವರಿ 
ದರೆ ಪಶುವೈದ್ಯರ ಸಹಾಯ ಅವಶ್ಯವಿದೆ. ಕರ:ಹುಟ್ಟಿದ ಕೂಡಲೇ ಉಸಿರಾಡಲಾಗು 
ವಂತೆ ಅದರ ಬಾಯಿ ಮತ್ತು ಹೊಳ್ಳೆಗಳಲ್ಲಿ ಲೋಳೆಯಿದೆಯೆ ಎಂದು ಪರೀಕ್ಷಿಸಬೇಕು. 
ಸಾಮಾನ್ಯವಾದ ಆರೋಗ್ಯಕರ ಕರು ಹುಟ್ಟಿದ 30 ನಿಮಿಷಗಳಲ್ಲಿ, ತನ್ನೆ ಕಾಲುಗಳಲ್ಲಿ 
ನಿಂತು ಮೊಲೆ ಕುಡಿಯುತ್ತದೆ. ಕರುವಿನ. ಆರೈಕೆ ಮತ್ತು ನಿರ್ವಹಣೆಯನ್ನು ಕುರಿತು 
ಅಧ್ಯಾಯ 6 ರಲ್ಲಿ ಚರ್ಚಿಸಲಾಗಿದೆ. 


ಸಾಮಾನ್ಯವಾಗಿ ಮಾಸು (ಸತ್ತೆ) ಕರುಹುಟ್ಟಿದ ಕೆಲವು ಗಂಟೆಗಳಲ್ಲಿ ಹೊರಬೀಳು 
ತ್ತದೆ. 12 ರಿಂದ 15 ಗಂಟೆಗಳೊಳಗೆ ಅದು ಹೊರಬೀಳದಿದ್ದರೆ ಒಬ್ಬ ಪರಿಣತ 
ವ್ಯಕ್ತಿಯಿಂದ ಅದನ್ನು ತೆಗೆಸಬೇಖ. ಇದನ್ನು ಗರ್ಭಾಶಯದ ಕಂಡಕದಿಂದ ಎಚ್ಚರಿಕೆ 
ಯಿಂದ ಬೇರ್ಪಡಿಸುವುದು ಅವಶ್ಯ. ನಿರ್ಲಕ್ಷದಿಂದ ಅದನ್ನು ಎಳೆದರೆ ಕಂಡಕಕ್ಕೆ ಖಾಯಂ 
ಹಾನಿಯಾಗಬಹುದು.-ಮತ್ತು ಮುಂದಿನ ಗರ್ಭಕ್ಕೆ ತೊಂದರೆಯಾಗಬಹುದು. ಹಸುಗ 
ಳನ್ನು ಅವುಗಳಷ್ಟಕ್ಕೆ ಬಿಟ್ಟ ರೆ ಮಾಸುವನ್ನು ಅವುಗಳೇ ತಿಂದುಬಿಡುತ್ತವೆ. ಆಗ ಅದು 
ಬಿತ್ತೋ ಇಲ್ಲವೆಂಬುದು : ತಿಳಿಯುವುದಿಲ್ಲ. 

ಕರುಹಾಕಿದ ನಂತರ ಜನನಾಂಗಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು. ರಕ್ತ 
ದಂತಹ ಅಥವಾ ಕೀವುಭರಿತ ಹರಿತವಿದ್ದರೆ ಹಸುವನ್ನು ಪರೀಕ್ಷಿಸಿ ಕಾರಣ ಕಂಡುಹಿಡಿದು 

ಕರುಹಾಕಿದ ನಂತರ ಬೆದೆಯ ಕಾಲಗಳನ್ನು ಪರಿಶೀಲಿಸಿ ಅದರ ದಾಖಲೆ ಇಡ 
ಬೇಕು. ಅದರಿಂದ ಅಪೇಕ್ಷಿತ ಕಾಲದಲ್ಲಿ ಮುಂದಿನ ಗರ್ಭೊೋತ್ಪತ್ತಿ ಮಾಡಬಹುದು” 


126 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಕರುಹಾಕುವ ಕಾಲದಲ್ಲಿ ಪೋಷಣೆ : ಮುಂದೆ ಹಾಲು ಕರೆಯುವುದಕ್ಕೆ 
ಸಜ್ಜಾಗಿರುವಂತೆ ಹಸು ಅಥವಾ ಕಡಸನ್ನು ಕರುಹಾಕುವ ಕಾಲದಲ್ಲಿ ಪುಷ್ಟಿಕರವಾಗಿ ಸಾಕ 
ಬೇಕು. ಕರು ಹಾಕುವ ಕಾಲದಲ್ಲಿ ಹಸುವಿಗೆ ಯಥೇಚ್ಛವಾಗಿ ಉತ್ತಮ: ದರ್ಜೆಯ 
ಮೇವನ್ನು ಮತ್ತು ಸಾಕಷ್ಟೆ ಧಾನ್ಯವನ್ನು ಒದಗಿಸಬೇಕು. ಕರುಹಾಕುವ ಕಾಲದಲ್ಲಿ 
ಪ್ರತ್ಯೇಕ ಆಹಾರಗಳನ್ನು. ಕೊಡುವುದರಿಂದ ಪ್ರಯೋಜನಗಳೇನೂ ಕಂಡು ಬಂದಿಲ್ಲ. 
ಕರುಹಾಕಿದ ನಂತರ ಧಾನ್ಯದ ತಿನುಸು ಮೊದಲು ಕೊಡುತ್ತಿರುವಷ್ಟೇ ಕೊಡುವುದನ್ನು 
ಮುಂದುವರೆಸಿ ಹಸುವು ಹೆಚ್ಚಿಗೆ ತಿನ್ನಲು ಇಷ್ಟಪಟ್ಟರೆ ಧಾನ್ಯದ ತಿನಿಸಿನ ಪ್ರಮಾಣವನ್ನು 
ಹೆಚ್ಚಿ ಸುತ್ತ ಬರಬೇಕು. ಹಿಂದಿನ ಕರಾವಿನಲ್ಲಿ ಹೆಚ್ಚಿಗೆ ಹಾಲು ಕೊಟ್ಟಿದ್ದರೆ ಆ ಹಸು, 
ಕರುಹಾಕುವಾಗ ಬಹಳ ಶ್ರಮಪಡುತ್ತದೆ. ಈ ಶ್ರಮವನ್ನು ತಡೆಮಕೊಳ್ಳೆಲು ಆ 
ಹಶುವಿಗೆ ಸಾಧ್ಯವಾಗುವಂತೆ ಸಾಕಷ್ಟು ಪೌಷ್ಟಿಕ ಆಹಾರವನ್ನು ಒದಗಿಸ:ವುದು ಅವಶ್ಯ. 


ತಿನ್ನಿಸಾದ ಧಾನ್ಯದ ವರ್ಗ ಅಥವಾ ಪ್ರಮಾಣ ಕರುಹಾಕುವ ಕಾಲದಲ್ಲಿ 
ಗೋಚರಿಸುವ ಕೆಚ್ಚಲಿನ ಬೀಗು ಅಥವಾ ರಕ್ತ ಕಟ್ಟುವುದರ ಮೇಲೆ ಯಾವ ಪ್ರಭಾವ 
ಬೀರುವುದಿಲ್ಲವೆಂದು ಹಲವಾರು ಕೇಂದ್ರಗಳಲ್ಲಿ ಕೈಗೊಳ್ಳಲಾದ ಸಂಶೋಧನೆಗಳಿಂದ 
ತಿಳಿದುಬಂದಿದೆ. 


ಕರುಹಾಕಿಡ ನಂತರ ಹಾಲು ಕರೆಯುವಿಕೆ : ಕರು ಹುಟ್ಟಿದ ಕೂಡಲೇ 
ಅದನ್ನು ಹಾಲು ಕುಡಿಯಲು ಬಿಡಬೇಕು. ಕರು ಹುಟ್ಟಿದ ಪ್ರಥಮದ ಎರಡು ಮೂರು 
ದಿವಸಗಳವರೆಗೆ ಕರುವನ್ನು ಹಸುವಿನೊಂದಿಗೆ ಬಿಡುವುದು ಉತ್ತಮ ಪದ್ಧತಿಯಾಗಿದೆ. 
ಅನಂತರ ಕೆಚ್ಚಲಿನಿಂದ ಹಾಲು ಹಿಂಡಬೇಕು ಮತ್ತು ಯಥಾಕ್ರಮದಲ್ಲಿ ಸರದಿ ಪ್ರಕಾರ 
ಪೂರ್ಜ ಹಾಲು ಹಿಂಡುವುದನ್ನು ಪ್ರಾರಂಭಿಸಬೇಕು. ಸಾಮಾನ್ಯವಾಗಿ ಆರನೆಯ ಅಥವಾ : 
ಅನಂತರ ಕರೆದ್ರಾಗ ಹಾಲಿನ ಸಾಮಾನ್ಯವಾದ ಲಕ್ಷಣಗಳು ಕಂಡ:ಬರುವ ತನಕ ಹಸುರಾ - 
ಲ(ಗೀಬು)ನ್ನು ಬೇರೆ ಹಾಲಿನೊಂಡಿಗೆ ಮಿಶ್ರ ಮಾಡಬಾರದು. 


| ಕೆಲವು ಬಾರಿ ಕರುಹಾಕುವ ಮೊದಲು ಹಾಲುಕರೆಯುವ ರೂಢಿ ಇದೆ. ಕೆಚ್ಚಲಿ 
ನಲ್ಲಿ ರಕ್ತಕಟ್ಟೆ ಗಂಭೀರ ಸಮಸ್ಯೆಯುಂಟಾದಾಗ ಈ ರೀತಿ ಮಾಡಲಾಗುತ್ತದೆ. ಈ 
ರೂಡಿಯಿಂದ ಯಾವುದೇ ವಾಸ್ತವಿಕ ಲಾಭ ಕಂಡುಬಂದಿಲ್ಲ. ಈ ರೂಢಿಯಿಂದ ಕರು 
ಹುಟ್ಟುವ ಸಮಯದಲ್ಲಿ ಹಸುರಾಲು ದೊರೆಯುವುದಿಲ್ಲ. ಆಗ ಬೇರೆ ಹಸುಗಳ ಹಸು 
ರಾಲು ತಂದು ಕರುವಿಗೆ ಪೂರೈಸುವ ವಿಶೇಷ ವ್ಯವಸ್ಥೆ ಯನ್ನು ಮಾಡಬೇಕು. ಈ ಹಸು 
ರಾಲು ಶೈತ್ಯೀಕರಣದಿಂದ ಸಂಗ್ರಹಿಸಿದ್ದಾದರೂ "ಆಗಿರಬಹುದು ಅಥವಾ ಹಿಂಡಿನಲ್ಲಿರುವ 
ಇತರ ಅದೇತಾನೆ. ಈದ ಹಸುಗಳಿಂದ ಪಡೆದುದಾದರೂ ಆಗಿರಬಹುದು. : 
ಕೆಚ್ಚಲಿನ ಬೀಗು : ಈ ಬಗ್ಗೆ ರೋಗಗಳ ಕುರಿತಾದ ಭಾಗದಲ್ಲಿ ವಿವರವಾಗಿ 


ಕೈನಾಗಾರ ದನಗಳಲ್ಲಿ ಸಂತಾನೋತ್ಪಾದನೆ 177 


ಲಿನ ಸುತ್ತಲಿನ ಊತಕಗಳಲ್ಲಿ ದ್ರವ ಸಂಗ್ರಹವಾಗುವುದರಿಂದ ಉಂಟಾಗುತ್ತದೆ. ಗಂಭೀರ 
ಸಂದರ್ಭಗಳಲ್ಲಿ ಕೆಳಹೊಟ್ಟೆಯ ಭಾಗಕ್ಕೆಲ್ಲ ವಿಸ್ತರಿಸಬಹ.ದು. ಹೆಚ್ಚಿನ ಸಂದರ್ಭಗಳಲ್ಲಿ 
ಕರುಹಾಕುಪ ಕಾಲದಲ್ಲಿ ಇದು ಬರುತ್ತದೆ. ಆದರೆ ಕೆಲವು ಹಸುಗಳಲ್ಲಿ ಹಾಲೂಡುವ 
ಕಾಲದಲೆಲ್ಲ ಈ ಲಕ್ಷಣಗಳು ಕಂಡುಬರುತ್ತವೆ. ಇದಕ್ಕೆ ಕಾರಣ ತಿಳಿದು ಬಂದಿಲ್ಲ. ಕೆಚ್ಚ 
ಲಿನ ಬೀಗು ಕೆಲವು ಮಟ್ಟಿಗೆ ಆನುವಂಶಿಕತೆಯಿಂದ ಬರುವುದಾಗಿ ಕಂಡುಬಂದಿದೆ. 
ದುರ್ಭರ ಸಂದರ್ಭಗಳಲ್ಲಿ ಕೆಚ್ಚಲಿನ ಬಿಗಿತ ಸಡಿಲಾಗಿ ಯಾಂತ್ರಿಕವಾಗಿ ಹಾಲು ಕರೆಯು 
ವುದಕ್ಕೆ ಕಷ್ಟವಾಗಬಹುದು ಹಾಗೂ ಕೆಚ್ಚ ಲಿಗೆ ಹುನಿಯಾಗುವ ಸಾಧ್ಯತೆಯಿದೆ. ಇದಕ್ಕೆ 
ಪರಿಣಾಮಕಾರಿಯಾದ ಚಿಕಿಕ್ಸಿ ಇಲ್ಲ. ಕೆಚ್ಚಲನ್ನು ನೀವುವುದು ಮತ್ತು ಬಿಸಿ ಮತ್ತು 
ತಂಪುಕಟ್ಟುವುದು ಸಾಮಾನ್ಯವಾಗಿ ಸೂಚಿಸಲಾದ ಕ್ರಮಗಳು. 


ಹೋರಿಯಲ್ಲಿ ಸಂತಾನೋತ್ಪಾದನಾ ನಿರ್ವಹಣೆ 


ಆರೋಗ್ಯಮದ ಪುಷ್ಟಿಯಾಗಿ ಬೆಳೆದ ಹೋರಿಗಳನ್ನೇ ಸಂತಾನೋತ್ಪಾದನೆಗೆ 
ನೆಚ್ಚಬೇಕು. ಹೋರಿಗಳ ಆಯ್ಕೆಯಲ್ಲಿ ಅಧ್ಯಾಯ 8 ರಲ್ಲಿ ವಿವರಿಸಲಾದ ಅಪೇಕ್ಷಿತ 
ಗುಣಗಳಿವೆಯೇ ಎಂಬುವನ್ನು ಗಣಿಸುವುದು ಬಹು ಮುಖ್ಯ. ಒಮ್ಮೆ ಒಂದು ಅಪೇಕ್ಷಿತ 
ಹೋರಿಯನ್ನು ಆಯ್ಕೆಮಾಡಿದ ನಂತರ ಅದನ್ನು ದೀರ್ಥಕಾಲದವರೆಗೆ ಸಾಕಷ್ಟು 
ಪ್ರಮಾಣದಲ್ಲಿ ವೀರ್ಯೋತ್ಪಾದನೆಗೆ ಬಳಸಿ ಕೊಳ್ಳಬೇಕು. 


ಸಂತಾನೋತ್ಪಾದನಾಕಾರ್ಯದ ಮೇಲೆ ಆಹಾರ ಪರಿಣಾಮ: ಹೋರಿ 
ಗಳನ್ನು ಪುಪ್ಪಿಕರವಾಗಿ ಸಾಕಬೇಕು. ಆದರೆ ಅವು ಮಿತಿ ಮೀರಿ ದಪ್ಪವಾಗಿಬಾರದು. 
ಚಿತ್ರ 4,5 ರಲ್ಲಿ ಉತ್ತಮ ಸ್ಥಿತಿಯಲ್ಲಿರುವ ಒಂದು ಬೀಜದ ಹೋರಿಂ ನ್ನು ಕಾಣ 
ಬಹುದು. ' ಸಂತಾನೋತ್ಪಾದನೆಗೆ ಹಾಲೂಡುವುದಕ್ಕೆ ಬೇಕಾಗುವುದಕ್ಕಿಂತ ಕಡಮೆ 
ಪ್ರಮಾಣದ ಪೋಷಕಾಂಶ ಸಾಕಾಗುವುದರಿಂದ ಹೋರಿಗಳಿಗೆ ಕೊಡುವ ಮೇವಿನ ದರ್ಜೆ 
ಮತ್ತು ಇತರ ಅಂಶಗಳು ಅಷ್ಟು ಸಮಸ್ಯಾತ್ಮಕವಾಗಲಾರವು. ಆದರೂ ಹೋರಿಗಳಿಗೆ 
ಸಾಕಷ್ಟು ಸಮತೋಲನದ ಆಹಾರವನ್ನು ನೀಡಬೇಕು. ಸಾಮಾನ್ಯವಾಗಿ ದೊರೆಯುವ 
ಮೇವಿನ ವಸ್ತುಗಳನ್ನೇ ತಕ್ಕ ಪ್ರಮಾಣದಲ್ಲಿ ಸಂಯೋಜಿಸಬಹುದು. ಟಾನಿಕ್‌ 
ಮತ್ತು ತುಟ್ಟಿಯಾದ ಖನಿಜ ಮಿಶ್ರಣಗಳು ಅವಶ್ಯವಿಲ್ಲ. 


ದೇಹತೂಕದ ಪ್ರತಿ 100 ಪೌಂಡಿಗೆ ಪ್ರತಿದಿನ ಒಂದು ಪೌಂಡು ಉತ್ತಮ 
ದರ್ಜೆಯ ಒಣಮೇವು ಮತ್ತು ಅರ್ದ ಪೌಂಡು ತೀಕ್ಷಾಹಾರ ಒಂದು ಪ್ರೌಢ ಹೋರಿಗೆ 
ಕೊಡುವುದರಿಂದ ಅದು ಸಂತಾನಾಭಿವೃದ್ಧಿ ಕಾರ್ಯಕ್ಕೆ ತಕ್ಕ ಸ್ಥಿತಿಯ ಲ್ಲಿರಬಲ್ಲದು. 

ಎಳೆ ಹೋರಿಗಳು ಬೆಳೆದು. ಪ್ರೌಢದೆಸೆಗೆ ಬರಲು ಪೌಷ್ಟಿಕ ಆಹಾರ ನೀಡುವಿಕೆ 
ಷರಿಣಾಮಕಾರಿ ಅಂಶ. ಕಾನೇಲ್‌ ಪ್ರಯೋಗದಲ್ಲಿ ಬೆಳೆಸಲಾದ ಹೊರಿಗಳಿಗೆ ಶಿಫಾರಸು 


¥ 


128 ಆಧುನಿಕ ಹೈನಾಗಾರ ದೆನಗಳ ನಿರ್ವಹಣೆ 


ಮಾಡಲಾದ ಪೋಷಕ ಆಹಾರವನ್ನು ಮೂರು ಪ್ರಮಾಣಗಳಲ್ಲಿ ಅಂದರೆ ಸೂಮಾಂ 
ಶೇಕಡಾ 60. 90 ಮತ್ತು 130, ನೀಡಿದಾಗ ಅವು ಕ್ರಮವಾಗಿ 51, 43 ಮತ್ತು 37 
ವಾರಗಳಲ್ಲ ವಯಸ್ಸಿಗೆ ಬಂದು ಉತ್ತಮ ವೀರ್ಯೋತ್ಪಾದನೆ ಮಾಡಿವೆ. ಅನಪೇಕ್ಷಿತ 
ಗಬ್ಬವನ್ನು ತಡೆಯುವುದಕ್ಕಾಗಿ 6 ರಿಂದ 8 ತಿಂಗಳ ವಯಸ್ಸಿನ ಕಡಸುಗಳನ್ನು ಎಳೆ 
ಹೊರಿಗಳಿಂದ ಪ್ರತ್ಯೇಕಿಸಬೇಕು. 





ಚಿತ್ರ 4.5; ಸಂತಾನೋತ್ಪತ್ತಿಗೆ ಒಳ್ಳೆ ಸ್ಥಿತಿಯಲ್ಲಿರುವ ಹೋರಿ ಮಾರ್ಲು 
ಫೇವರಿಟ್‌ 579699 (ಮೆರಿಲ್ಕಾಂಡ್‌-ನೆಸ್ಟ್‌ ವರ್ಜೀನಿಯ ಬುಲ್‌ ಸ್ಟಡ್‌ ಕೃಪೆ) 

ಬಳಕೆಯೆ ಪ್ರಮಾಣ ; ಹೆಣ್ಣಿನ 'ಅಂಡಾಣು ಉತ್ಪಾದನಾ ಸಾಮರ್ಥ 
ತಿಳಿದುಬಂದಂತೆ ಗಂಡಿನ ತೃಪ್ತಿಕರ ವಿರ್ಯೋತ್ಪಾದನೆಮಾಡುವ ಸಾಮರ್ಥ, ಎಷ್ಟೆಂಬುದು 
ತಿಳಿದಿಲ್ಲ. ಇದು ಹೋರಿಯಿಂದ ಹೋರಿಗೆ ಗಣನೀಯ ಪ್ರಮಾಣದಲ್ಲಿ ಭಿನ್ನವಾಗಿದೆ. 
ಒಂದು ವರ್ಷದಷ್ಟು ಎಳೆಯ ಹೋರಿಗಳನ್ನೆ ಬಳಸುತ್ತ ಪ್ರಾರಂಭಿಸುವುದು ಸಾಮಾನ್ಯ 
ವಾದ ರೂಢಿ. ಮೊದಲ ವರ್ಷಾವಧಿಯಲ್ಲಿ ಹತ್ತರಿಂದ ಹದಿನೈದು ಬಾರಿ ವೀರ್ಕೋತ್ಪಾ 
ದನೆ ಮಾಡಿಸಬಹುದಾಗಿದೆ. ಬೆಳೆದ ಹೋರಿಗಳಿಂದ ವರ್ಷದಲ್ಲಿ ಸಾಮಾನ್ಯವಾಗಿ 40 
ರಿಂದ 50 ಬಾರಿ ವೀರ್ಯೋತ್ಪಾದನೆ ಮಾಡಿಸುವುದು ಸಾಮಾನ್ಯ. 


ಕೃತಕ ಗರ್ಭೊತ್ಪತ್ತಿಯಲ್ಲಿ ಒಂದೆತಡು ವರ್ಷದೊಳಗಿನ ಹೋರಿಗಳನ್ನು ದು 
ಕ್ಕೊಮ್ಮೆ, ಹೆಚ್ಚು ಪ್ರಾಯದ ಹೋರಿಗಳನ್ನು ವಾರಕ್ಕೆರಡಾರ್ವೇ ಬಳಸುವುದರಿಂದ . 


ಕೈನಾಗಾರ ದನಗಳಲ್ಲಿ ಸಂತಾನೋತ್ಪಾದನೆ 179 


ಯಾವುದೇ ದುಷ್ಪರಿಣಾಮ ಕಂಡುಬಂದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಒಂದೇ ದಿನ ಹಲ 
ವಾರು ಬಾರಿ ಆಲ್ಬಾವಧಿಗಳಲ್ಲಿ ಬಳಸಿದ ಹೋರಿಗಳಲ್ಲಿ ವೀರ್ಕೋತ್ಸಾದನಾ ಸಾಮರ್ಥ್ಯ 
ದಲ್ಲಿ ಗಮನೀಯವಾದ ಇಳುವರಿ ಕಂಡುಬಂದಿಲ್ಲ. 


ಹೋರಿಗಳಿಗೆ ನಿವಾಸ : ಎಲ್ಲ ಹೋರಿಗಳನ್ನು ಅಪಾಯಕರ ಪ್ರಾಣಿಗಳೆಂದು 
ಪರಿಗಣಿಸಬೇಕು ಮತ್ತು ಅದಕ್ಕನುಗಣವಾಗಿ ಎಚ್ಚರಿಕೆಯಿಂದ ಅವುಗಳನ್ನು ನಿಯಂತ್ರಿಸ 
ಬೇಕು. ಅವುಗಳನ್ನು ಕಟ್ಟಲು ಸುಭದ್ರಹಕ್ಕೆ(ಕೊಟ್ಟಿಗೆ)ಗಳು ಅವಶ್ಯ. ಅವುಗಳನ್ನು 
ಮೂಗುಂಗುರ(ಮೂಗುದಾರ)ದ ಸಹಾಯದಿಂದಲೇ ನಿಯಂತ್ರಿಸಬೇಕು. ಬಿಸಿಲು 
ಮತ್ತು ವ್ಯಾಯಾಮಕ್ಕೆ ಸಾಕಷ್ಟು ಆವಕಾಶ ಕಲ್ಪಿಸಬೇಕು. ಕಾಲಿನ ರಕ್ಷಣೆಗೆ ವಿಶೇಷ 
ಗಮನ ಕೊಡಬೇಕು. ದೊಡ್ಡ ಹೋರಿಗಳಿಂದ ಹಸುಗಳಿಗೆ ಕಟ್ಟಿಸುವಾಗ್ಗೆ ಹೋರಿಗಳಿ 
ಗಾಗಲೀ ಇಲ್ಲವೆ ಹಸುಗಳಿಗಾಗಲೀ ಆಗುವ ಹಾನಿಯನ್ನು ತಪ್ಪಿಸಲು ಸಂಕರಚಟ್ಟ 


(ಬ್ರೀಡಿಂಗ್‌ ರ್ಯ್ಕಾಕ್‌) ಹೋರಿಗಳು ಬಳಸಲು ಶರಬೇತಿ ನೀಡಬೇಕು. 


.. ತೆಳಿಅಭಿನೈದ್ಧಿ ಕಾರ್ಯಕ್ಷಮತೆ ಸುಧಾರಿಸಲು ಕೆಲವು ಅಂಶಗಳು 


1. ಎಲ್ಲ ಹಸು ಹಾಗೂ ಹೋರಿಗಳ ಸಂತಾನೋತ್ಪಾದನೆಯ ಚರಿತ್ರೆಯ 
- ಖಚಿತ ಮತ್ತು ಪೂರ್ಣ ದಾಖಲೆಗಳ ನಿರ್ವಹಣೆ ಮತ್ತು ಉಪಯೋಗ. * 


2. ಪಶುವೈದ್ಯರ ಸಹಕಾರದಿಂದ ಗರ್ಭಪರೀಕ್ಷೆ ನಡೆಸುವಿಕೆ. 
3. ಪಶುವೈದ್ಯರಿಂದ ರೋಗಬಾರದಂತೆ ನೋಡಿಕೊಳ್ಳುವಿಕೆ ಮತ್ತು ಹತೋಟಿ. 


4, ಕೊನೆಯಪಕ್ಷ ದಿನಕ್ಕೆ ಎರಡು ಬಾರಿ ಗರ್ಭಧರಿಸದ ಹಸುಗಳ ಬೆದೆಯ 
ಚಿಹ್ನೆಗಳನ್ನು ಪರೀಕ್ಷಿಸುವಿಕೆ..|. ಮೂಕಬೆದೆಯ ಸಾಧ್ಯತೆಯ ಬಗ್ಗೆಯೂ ಗಮನ 
ನೀಡುವಿಕೆ. 

5, ಕರು ಹಾಕಿದ 60 ದಿನಗಳ ನಂತರವೇ ಪುನಃ ಹಸುಗಳಿಗೆ ಕಟ್ಟಿಸುವಿಕೆ. 


6: ಕೋಷ್ಟಕ 6.1 ರಲ್ಲಿ ಸೂಚಿಸಿದ ತೂಕವನ್ನು ತಲುಪಿದ ನಂತರವೇ 
ಪ್ರಥಮ ಬೆದೆಯಲ್ಲಿ ಕಡಸುಗಳ ಗರ್ಭಧಾರಣೆ ಮಾಡಿಸುವಿಕೆ. 

7. ಉಪಯೋಗಿಸಲ್ಪಡುವ ವೀರ್ಯದ ಗುಣವು ಸಾಕಷ್ಟಿದೆಯೇ ಎಂಬುದನ್ನು 
ಖಚಿತ ಮಾಡಿಕೊಳ್ಳವಿಕೆ ಹಾಗೂ ಸ್ವಾಭಾವಿಕ ಕಟ್ಟಿಸುವಿಕೆಗೆ ಉಪಯೋಗಿಸಿದ ಹೋರಿ 
ಗಳ ವೀರ್ಯವನ್ನು ಪರೀಕ್ಷಿಸುವಿಕೆ. 

8. ಪ್ರತಿಕರುವಿಗೆ ಕಟ್ಟಿಸುವಿಕೆಯ ಗುರಿ 1.8ಕ್ಕಿಂತ ಹೆಚ್ಚಾಗದಂತೆ 
ಸ್ಥಾ ಪಿಸುವಿಕೆ. 


130 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


9. ತಳಿ ಅಭಿವೃದ್ಧಿಗೆ ಉಪಯೋಗಿಸುವ ಪ್ರಾಣಿಗಳಿಗೆ ಸಾಕಷ್ಟು ಪೋಷಕಾಂಶ 
ಗಳನ್ನು ಕೊಡುವಿಕೆ. 


10. ಪ್ರತಿ 12 ರಿಂದ 13 ತಿಂಗಳಿಗೆ ಪ್ರತಿ ಹಸುವಿಗೆ ಒಂದು ಕರುವನ್ನು 
ಪಡೆಯುವ ಗುರಿ ಸ್ಥಾಪನೆ. 


FURTHER READING 
Asdell, 5. A., Cattle Fertility and Sterility, Canada: Little, 
Brown & Co. Ldt.. 1955, 


Asdell, S.A., Patterns of Mammalian Reproduction, \thaca, 
N.Y. : Comstock Publishing Co., 1946. 


Nalbandov, A.V., Reproductive Physiology, San Francisco: 
W. H. Freeman & Co., 1958. 


5 ದನಗಳಿಗೆ ಕೃತಕ ಗರ್ಭಧಾರಣೆ 


ಗಂಡಿನಿಂದ ಸಂಗ್ರಹಿಸಿದ ಜೀವಂತ ವೀರ್ಯವನ್ನು ಹೆಣ್ಣಿನ ಸಂತಾನೋತ್ಪಾದಕ 
ಅಂಗವ್ಯೂಹಕ್ಕೆ ಸೂಕ್ತ ಕಾಲದಲ್ಲಿ ಸೇರಿಸಿದರೆ ಸಹಜ ಸಂತಾನೋತ್ಪತ್ತಿಯಾಗುವುದೆಂಬು 
ದನ್ನು ಅನೇಕ ವರ್ಷಗಳ ಹಿಂದೆಯೇ ಕಂಡುಹಿಡಿಯಲಾಯಿತು. ಸ್ಟಲ್ಲಾಂಜನಿ ಕ್ರಿ.ಶ. 
1783 ರಲ್ಲಿ ನಾಯಿಗಳ ಮೇಲೆ ಪ್ರಯೋಗ ನಡೆಸಿ, ಕೃತಕ ವೀರ್ಯ ಪ್ರಯೋಗದ ಬಗ್ಗೆ 
ಪ್ರಥಮ ಸಂಶೋಧನಾ ದಾಖಲೆ ಸ್ಥಾ ಪಿಸಿದ. ಇತ್ತೀಚಿನವರೆಗೂ ಈ ಅಮೂಲ್ಯ 
ತಂತ್ರದ ಪ್ರಯೋಜನವನ್ನು ಅಷ್ಟಾಗಿ ಬಳಸಿಕೊಂಡಿರಲಿಲ್ಲ. ವಿಶೇಷ ನಿರ್ವಹಣೆಯ 
ಹೊರತಾಗಿ ವೀರ್ಯಕಣಗಳು ದೇಹದ ಹೊರಗಡೆ ಹೆಚ್ಚು ಕಾಲ ಬದುಕಿರುವುದಿಲ್ಲವಾ 
ದ್ದರಿಂದ, ಪ್ರಾಯೋಗಿಕ ಆಧಾರದ ಮೇಲೆ ಕೃತಕ ಗರ್ಭಧಾರಣೆ ನಡೆಸುವ ಮುನ್ನ 
ಜೀವಕೋಶಗಳ, ಅದರಲ್ಲೂ ವೀರ್ಯಕೋಶಗಳ ಬಗೆಗೆ ಸರಿಯಾದ ತಿಳಿವಳಿಕೆ 
ಅಗತ್ಯವಿತ್ತು. 


ದನಗಳಿಗೆ ಕೃತಕ ವೀರ್ಯ ಪ್ರಯೋಗ ಮಾಡುವ ಕಾರ್ಯವನ್ನು ಅಮೇರಿಕೆಯಲ್ಲಿ 
ಕ್ರಿ. ಶ. 1783 ರಲ್ಲಿ ಪ್ರಥಮ ವಾಣಿಜ್ಯ ಸಂಸ್ಥೆಯೊಂದು ನ್ಯೂಜೆರ್ಸಿಯಲ್ಲಿ ಆರಂಭಿ 
ಸಿತು. ಉತ್ತರ ಯೂರೋಪಿನಲ್ಲಿ ನಡೆಸಿದ ಅನೇಕ ವರ್ಷಗಳ ಪ್ರಯೋಗದ ಆಧಾರದ 
ಮೇಲೆ ಈ ಪ್ರಯೋಗವನ್ನು ನಡೆಸಲಾಯಿತು. ಅಲ್ಲಿಂದೀಚೆಗೆ ಈ ಪದ್ಧತಿ ವ್ಯಾಪಕ 
ವಾಗಿ ಹರಡಿ ಇಡೀ ದೇಶದಲ್ಲೇ ಬಳಕೆಗೆ ಬಂದಿದೆ. ಈಗ ದೇಶದಲ್ಲಿ ಪ್ರತಿ ವರ್ಷ 
ಹೊಸದಾಗಿ ಹುಟ್ಟುವ ಒಟ್ಟು ಹೈನು ಕರುಗಳಲ್ಲಿ ಮೂರನೆಯ ಒಂದು ಭಾಗ ಕೃತಕ 
ಗರ್ಭಧಾರಣೆಯ ಫಲವಾಗಿಯೇ ಹುಟ್ಟಿದವುಗಳು. 


ಕೃತಕ ಗರ್ಭಧಾರಣೆಯಿಂದ ಹೈನು ನಿರ್ವಹಣೆಯ ದಕ್ಷತೆಯನ್ನು ಹೆಚ್ಚಿಸಿ 
ಕೊಳ್ಳಲು ಹೈನುಗಾರರಿಗೆ ಅನೇಕ ಅನುಕೂಲಗಳಿವೆ, ಅತ್ಯುತ್ತಮ ತಳಿಯ ಹಸುಗಳು 
ಮತ್ತು ಬೀಜದ ಹೋರಿಗಳು ದೂರ ದೂರದಲ್ಲಿದ್ದರೂ ಕೃತಕ ಗರ್ಭಧಾರಣೆಯ 
ಸೌಲಭ್ಯದಿಂದಾಗಿ ಆಯ್ದ ಜೊತೆಗೂಡಿಸುವಿಕೆ ಸಾಧ್ಯವಾಗುತ್ತದೆ. ಇದರಿಂದ ಹೊರ 
ಸಂಕರಣ ಮತ್ತು ಸಾಲು ಸಂಕರಣ, ಎರಡನ್ನೂ ಸುಲಭವಾಗಿ ನಡೆಸಬಹುದು. 


`. ಕೃತಕ ಗರ್ಭ ಧಾರಣೆ ವಿಶಿಷ್ಟವಾದ ಣಜ. ಬಹುತೇಕ ಅತ್ಯುತ್ತಮ ತಳಿಯ 
ಬೀಜದ ಹೋರಿಗಳ ಬಳಕೆಯನ್ನು ಅವಲಂಬಿಸಿದೆ. ಅಪೇಕ್ಷಿತ ಲಕ್ಷಣಗಳನ್ನು ಸಾಗಿಸ 
ಬಲ್ಲಂತಹ ಬೀಜದ ಹೋರಿಯನ್ನು ಸಾವಿರಾರು ಹಸುಗಳಿಗೆ ಕೂಡಿಸಬಹುದು. ಅನೇಕ 
ಸಂದರ್ಭಗಳಲ್ಲಿ ಅತ್ಯುತ್ತಮ ಗುಣದ ಬೀಜದ ಹೋರಿಗಳ ವೀರ್ಯದ ಕೃತಕ ಪ್ರಯೋ 


132 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಗವು ವೈಯಕ್ತಿಕ ಹೈನುಗಾರರಿಗೆ ಸ್ವತಃ ಬೀಜದ ಹೋರಿಯನ್ನೇ ಸಾಕಿಕೊಳ್ಳುವುದಕ್ಕಿಂತ 


ಭು 


ಸೋವಿ(ಕಡಮೆ ವೆಚ್ಚದ್ದು)ಯಾಗುತ್ತದೆ. 


ಕೃತಕ ಗರ್ಭಧಾರ ಇಸಾ ಮತ್ತೊಂದು ಲಾಭವೆಂದರೆ ಬಹಳ ಸಂಖ್ಯೆಯ ಹಸು 
ಸಲು ವ್ಯಾಪಕ ಪರಿಸರದಲ್ಲಿ ಬೀಜದ . ಹೋರಿಗಳನ್ನು ಉಪಯಖಯೋಗಿಸುವಿಕೆ. 
ಈ ರೀತಿಯಲ್ಲಿ ಪಡೆದ ಮತ್ತು ges ವಿಶ್ಲೇಷಿಸಿದೆ. ಉತ್ಪಾದನಾ ಮಾಹಿತಿಯ 
ಹೋರಿಗಳ ಲಕ್ಷಣ, ಸಾಗಣೆ, ಸಾಮರ್ಥ್ಯ ಕುರಿತು ದೊರೆಯುವ ಅತ್ಯಂತ ನಂಬಲರ್ಹ 


ಮಾಹಿತಿಯಾಗಿದೆ. 
ಸಂತಾನೋತ್ಪಾದನೆಗೆ ಹೊಂದಿಕೊಂಡಿರುವ ಅನೇಕ ರೋಗಗಳನ್ನು ಸಹ ಕೃತಕ 
ಗರ್ಭಧಾರಣೆಯಿಂದ ಹೆಚ್ಚು ಸುಲಭವಾಗಿ ನಿಯಂತ್ರಿಸಬಹುದು ಅಥವಾ ತಪ್ಪಿಸ 

ಬಹ`ದು. | 
ಎ ತಕ ಕರ್ಭಷಾಕಿಜೆ ಬಳಸುನ ತಂತ್ರಗಳು 


ನೀರ್ಯ ಒಪ ಗ್ರಹಣ ಮತ್ತು ಸಂಸ್ಕ ಕರಣ 


ಬೀಜದ ಹೋರಿಯಿಂದ ವೀರ್ಯ ಸತ ಬಳಸುವ 
ಪದ್ಧತಿಯೆಂದರೆ ಕೃತಕ ಯೋನಿ ಪದ್ಧತಿಯು. ಈ 'ಇಕ ಯೋನಿಯ 


ಚಿತ್ರ 5.1 ರಲ್ಲಿ "ಇರುತ್ತದೆ: ಈ ಸಾಧನವು ಜಿ ನಿಯಂತೆ ವೀರ್ಯ 


ಸರೀಕ್ತಾನಳಿಗೆ 





ಚಿತ್ರ 5.1; `ಹೋರಿಗಳಿಂದ ನೀರ್ಯ- ಸಂಗ್ರಹಿಸಲು ಬಳಸುವ MN ತಕ 


ಧು, ಅಕ್ಕ ತಿ 
ಬೀಜದ ಹೋರಿಯನ್ನು ಮಾಮೂಲು ರೀತಿಯಲ್ಲಿ ಒಂದು: ಹಸುವಿನ `ಮೇಲೆ 
ಹತ್ತುವಂತೆ ಉತ್ತೇಜಿಸಲಾಗುತ್ತದೆ. ವೀರ್ಯ ಸಂಗ್ರಾಹಕನು-ಹೋರಿಯ ಮಾಣಿಯನ್ನು 
ಕೃತಕ ಯೋನಿಯೊಳಕ್ಕೆ ಸೇರುವಂತೆ ಮಾಡುತ್ತಾನೆ. : `ಆಗ.ಮಾಣಿಯಿಂದ ಚಿಮ್ಮುವ 


ದನಗಳಿಗೆ ಕೃತಕ ಗರ್ಭಧಾರಣೆ ಸ 133 


ವು ಪ್ರುನಾಳದಿಲ್ಲ ಸೀರಿಕೂಳ್ಳುತ್ತದಿ. ಹೋರಿಗಳ ನಿರ್ಪಾಹಕರು ಪ್ರತಿ ಬೂಂದಿ 
ವೀರ್ಯವು ಪ್ರನಾಳದಲ್ಲಿ ಸೇರಿಕೊಳ್ಳುತ್ತದೆ ಹೋರಿಗಳ ನಿರ್ವಾಹಕರು ಪ್ರತಿಯೊಂದ 
ಪ್ರಾಣಿಯ ಸ್ಪಭಾವ ಅರಿತು ಈ ಕಾರ್ಯ ಕೈಗೊಳ್ಳುತ್ತಾರೆ. 

ಗಾಯಗಳಾಗಿ ಹಸುಗಳ ಮೇಲೆ ಹಾರಲಾಗದ ಅಥವಾ ವಯಸ್ಸಾದ ಹೋರಿಗ 
ಳಿಂದ ವೀರ್ಯವನ್ನು ಪಡೆಯಲು ಕೆಲವು ವೇಳೆ ವಿದ್ಯುತ್‌ ಚಿಮ್ಮುಕವನ್ನು ಬಳಸಲಾಗು 

ಇ ಕಿ [3 ಬ್ಲ 
ತ್ತದೆ. ಈ ಸಾಧನದಲ್ಲಿ ವಿದ್ದುದ್ರವಗಳಿರುತ್ತವೆ. ಇವನ್ನು ವೀರ್ಯೋತಾ ದಕ ಅಂಗ 
ಇಡಿ kd '$ ಸ) ವ KR ಇ 
ವ್ಯೂಹ ಹಾಗೂ ಅದನ್ನು ಒದಗಿಸುವ ನರಗಳಿಗೆ ನಿಕಟವಾಗಿ ಹೊಂದಿಕೊಂಡಂತೆ ನೆಟ್ಟಗ 
ರುಳಿನ ಕುಳಿಯಲ್ಲಿ ಇಡಲಾಗುತ್ತದೆ. ವಿಮ್ಮುತ್‌ ಒತ್ತರದ ಶ್ರೇಣಿಯು ವೀರ್ಯಸಲನ 
ಹ ಸೊ ಚ ದೂ -) 3) 

ವನ್ನು ಉತ್ತೇಜಿಸುತ್ತದೆ. ಹಾಗೆ ಸ್ಫಲನವಾದ ವೀರ್ಯವನ್ನು ಒಂದು ಪಾತ್ರೆಯಲ್ಲಿ 


ಒಡಿದಿಡಲಾಗುತ್ತದೆ. 


ವೀರ್ಯವನ್ನು ಸಮರ್ಥವಾಗಿ ಬಳಸಬೇಕೆಂದಿದ್ದರೆ, ಅದನ್ನು ಸಂಗ್ರಹಿಸಿದ 
ಕೂಡಲೇ ಸಂಸ್ಕರಿಸಬೇಕು. 


ವೀರ್ಯಸಂಗ್ರಹ ಅವಧಿಯು ಪ್ರಾಣಿಯಿಂದ ಪ್ರಾಣಿಗೆ ಗಮನಾರ್ಹವಾಗಿ 
ವ್ಯತ್ಯಾಸಗೊಳ್ಳುತ್ತದೆ. ವಾರಕ್ಕೊಮ್ಮೆ ಸಂಗ್ರಹಿಸುವುದೇ ಬಹು ಸಾಮಾನ್ಯ ಅವಧಿ. 
ಅನೇಕ ಸಂದರ್ಭಗಳಲ್ಲಿ ವಾರಕ್ಕೆ ಎರಡು ಅಥವಾ ಹೆಚ್ಚು ಬಾರಿ ಸಂಗ್ರಹಿಸಲಾಗುತ್ತದೆ. 
ಹೋರಿಗಳಿಗೆ ಯಾವುದೇ ತೊಂದರೆ ಇಲ್ಲದೆ ದಿನಕ್ಕೆ ಅನೇಕ ಸಾರಿ ವೀರ್ಯ ಸಂಗ್ರಹ 
ಸುವ ಅಪರೂಪದ ಸಂದರ್ಭಗಳೂ ಉಂಟು. ಹೋರಿಯ ಆರೋಗ್ಯ, ಜೆ ಕೈತನ್ಯ ಮತ್ತು 
ವಯಸ್ಸುಗಳು ವೀರ್ಯ ಸಂಗ್ರಹದ ಅವಧಿಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತವೆ. ವರ್ಷ 
ಪ್ರಾಯದ ಹೋರಿಗಳಿಂದ ವಾರಕ್ಕೊಮ್ಮೆಯೂ, ಬಲಿತ ಹೋರಿಗಳಿಂದ ವಾರಕ್ಕೆರಡು 
ಸಲವೂ ವೀರ್ಯಸಂಗ್ರಹ ಮಾಡುವುದರಿಂದ ವೀರ್ಯದ ಗುಣ ಮಟ್ಟಕ್ಕಾಗಲೀ 
ಆಥವಾ ಹೋರಿಗಳ ಚೈತನ್ಯಕ್ಕಾಗಲೀ ಧಕ್ಕೆಯಾಗುವುದಿಲ್ಲವೆಂಬುದು ಈಗ ದೊರೆತಿರುವ 


ನೀರ್ಯ ವಕೌಲ್ಯಮಾಹನ ; ಸಾಮಾನ್ಯವಾಗಿ ಒಂದು ಹೋರಿಯ ಒಂದು 
ಚಿಮ್ಮಿಕೆಯಿಂದ ಹೊರಬರುವ 5 ರಿಂದ 6 ಮಿಲಿಲೀಟರ್‌ ವೀರ್ಯದಲ್ಲಿ ಪ್ರತಿ ಮಿಲಿ 
ಲೀಟರಿಗೆ 300 ದಶಲಕ್ಷದಿಂದ 2 ಶತಕೋಟಿಗಳಷ್ಟು ವೀರ್ಯಕಣಗಳಿರುತ್ತವೆ. ಒಂದು 
ವೀರ್ಯ ಪ್ರಯೋಗಕ್ಕೆ 10 ದಶಲಕ್ಷ ಮಿಲಿಲೀಟರ್‌ ಚೇತನ ವೀರ್ಯಕಣಗಳು ಸಾಕಾ 
ಗುತ್ತದೆ. ಸಂಗ್ರಹಿಸಿದ ವೀರ್ಯವನ್ನು ತೆಳ್ಳಗೆ ಮಾಡಿ ಉಪಯೋಗಿಸುತ್ತಾರೆ. 


ವೀರ್ಯವನ್ನು ಸಂಗ್ರಹಿಸಿಧಾಕ್ಷಣ ಅದರಲ್ಲಿರುವ ವೀರ್ಯಕಣಗಳ ಸಂಖ್ಯೆ ಮತ್ತು 
'ಚಲಸಶಕ್ವಿಯ ಶೇಕಡಾಂಶವನ್ನು ನಿರ್ಧರಿಸಲು ಪರೀಕ್ಷಿಸಲಾಗುತ್ತದೆ. ಸೂಕ್ಷ್ಮದರ್ಶಕ 
ದಲ್ಲಿರಿಸಿ, ಪ್ರತ್ಯಕ್ಷ ಎಣೆಕೆ ಮಾಡಿ ವೀರ್ಯಕಣಗಳ ಒಟ್ಟು ಸಂಖ್ಯೆಯನ್ನು ನಿರ್ಧರಿಸ _. 


134 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಬಹುದು. ಈ ವಿಧಾನವು ಅತಿ ಶ್ರಮದ್ದಾಗುತ್ತದೆ. ಇದಕ್ಕಿಂತ ವೇಗದ ವ್ಯವಸ್ಥೆ 
ಯೆಂದರೆ, ಈ ಉದ್ದೆ ೇಶಕ್ಕಾಗಿಯೇ ರೂಪಿತ ಒಂದು ಸಾಧನದಲ್ಲಿರಿಸಿ ವೀರ್ಯ ಮಾದ 
ರಿಯ ಮೇಲೆ ಬೆಳಕು ಹಾದುಹೋಗುವಂತೆ ಮಾಡಿ ಅದರ ವಕ್ರೀಭವನವನ್ನು ಅಳೆಯು 
ವುದು. ವೀರ್ಯದಲ್ಲಿರುವ ಒಟ್ಟು ಜೀವಧಾತುಗಳ ಸಂಖ್ಯೆ ಬೆಳಕಿನ ವಕ್ರೀಭವನಕ್ಕೆ 
ವಿಲೋಮವಾಗಿರುತ್ತದೆ. 

ಸಾಮಾನ್ಯ ನೇರ ಸೂಕ್ಷ್ಮದರ್ಶಕ ವೀಕ್ಷಣೆಯಿಂದ ಚಲನ ಶಕ್ತಿಯನ್ನು ಅಂದಾಜು 
ಮಾಡಲಾಗುತ್ತ. ದೆ. ಇದು ಒಂದು ರೀತಿಯಲ್ಲಿ ಕಾಲ್ಪನಿಕ ಅಳತೆಯಾಗಿದೆ. ವೀರ್ಯ 

ಕಣಗಳಲ್ಲಿ ಶೇಕಡಾ 70ರಷ್ಟು ಚಲನಶಕ್ತಿ ಕಂಡುಬಂದರೆ, ಅದು ಒಳ್ಳೆಯ ಗುಣಮಟ್ಟದ 

ವೀರ್ಯವೆಂದು ಪರಿಗಣಿಸಲಾಗುತ್ತ ದೆ. ಸೂಕ್ಷ್ಮದರ್ಶಕದಲ್ಲಿ ವೀರ್ಯ ಹೆಗೆ ಕಾಣು 
ತ್ತದೆಂಬುದನ್ನು ಚಿತ್ರ 4.4 ತೋರಿಸುತ್ತದೆ. ಚಲನಶಕ್ತಿಯನ್ನು ಅಂದಾಜು ಮಾಡುವ 
ಕಾಲದಲ್ಲೇ ವೀರ್ಯಕಣಗಳನ್ನು ಡೊಂಕುಬಾಲ, ಮುರಿದ ದೇಹ, ತಪ್ಪಿಹೋದ 
ಬಾಲಗಳು, ಇತ್ಯಾದಿ ಅಸ್ವಾಭಾವಿಕತೆಗಳನ್ನು ಗುರುತಿಸಲಾಗುತ್ತದೆ. ಅಸ್ವಾಭಾವಿಕ 
ವೀರ್ಯಕಣಗಳು ಹೆಚ್ಚು ಪ್ರಮಾಣದಲ್ಲಿದ್ದರೆ, ಅದರಿಂದ ಗರ್ಭಧಾರಣೆಯ ಪ್ರಮಾಣ 
ಕಡಮೆಯೆಂಬುದನ್ನು ತೋರಿಸುತ್ತದೆ. ಕ 

ವೀರ್ಯ ತೆಳುವುಗೊಳಿಸುವ ವಸ್ತುಗಳು ವೀರ್ಯವನ್ನು ಅಪೇಕ್ಷಿತ ಮಟ್ಟದ ತೀಕ್ಷ್ಣ 
ತೆಗೆ ಇಳಿಸಲು ಹಲವು ತೆಳುವುಗೊಳಿಸುವ ವಸ್ತುಗಳನ್ನು ಬಳಸಲಾಗುತ್ತದೆ. ವ್ಯವಹಾ 
ರಿಕವಾಗಿ 10,000,000 ಅಥವಾ ಅದಕ್ಕಿಂತ ಹೆಚ್ಚು ಚಲನಶಕ್ತಿಯ ಕಣಗಳುಳ್ಳ 
ಒಂದು ದಶಲಕ್ಷ ತೆಳ್ಳಗೆ ಮಾಡಿದ ವೀರ್ಯವನ್ನು ಪ್ರತಿ ಕೃತಕವೀರ್ಯ ಪ್ರಯೋಗಕ್ಕೆ 
ಬಳಸಲಾಗುತ್ತದೆ. 

ವೀರ್ಯದ ಕಣಗಳಿಗೆ ತೃಪ್ತಿಕರ ರಾಸಾಯನಿಕ ಮತ್ತು ಭೌತಿಕಪರಿಸರವನ್ನು 

ಒದಗಿಸುವಂತೆ ತೆಳ್ಳಗೆಮಾಡುವ ದ್ರವಗಳನ್ನು ರೂಪಿಸಲಾಗಿರುತ್ತದೆ. ಸುಮಾರು 6.7 

ರಿಂದ 6.9 ರವರೆಸೆ pH ಇರುವಂತೆ ಮಾಡಲು, ಅವೆಲ್ಲವೂ ಒಂದು ಬಫರಿಂಗ್‌ ಮತ್ತು 
ಪೌಷ್ಟಿಕ ವಸ್ತುವನ್ನು ಹೊಂದಿರುತ್ತವೆ. 


ಸಾಮಾನ್ಯವಾಗಿ ಬಳೆಸಿದ ಮೊದಲು ತೆಳ್ಳಗೆ ಮಾಡುವ ದ್ರವವೆಂದರೆ ಹಸಿ 
ಮೊಟ್ಟೆಯ ಬಿಳಿಲೋಳೆ. ಕೇವಲ ಇತ್ತೀಚೆಗೆ ಕುದಿಸಿದ ಹಾಲನ್ನು ವ್ಯಾಪಕವಾಗಿ ಬಳ 
ಸಲಾಗುತ್ತದೆ. ವೀರ್ಯಸಂರಕ್ಷಣೆ ಅಥವಾ ಗರ್ಭಧಾರಣೆ ಪ್ರಮಾಣದಲ್ಲಿ ನೆರವಾ 
ಗಲು ತೆಳ್ಳಗೆ ಮಾಡುವ ದ್ರವಗಳಿಗೆ ಅನೇಕ ಪದಾರ್ಥಗಳನ್ನು ಸೇರಿಸಲಾಗುತ್ತದೆ. 
ರೋಗ ನಿಯಂತ್ರಣಕ್ಕೆ ಸಹಾಯವಾಗುವಂತೆ ಸಾಮಾನ್ಯವಾಗಿ ಕೆಲವೊಂದು ಪ್ರತಿದೇಹಿ 
(ಎಂಟಿಬಯಾಟಿಕ್ಸ್‌) ಗಳನ್ನು ಬಳೆಸಲಾಗುತ್ತದೆ. ತಾಜಾ ಅಥವಾ ಮಂಜುಗಟ್ಟಿಸಿದ 
ವೀರ್ಯಗಳೆರಡನ್ನೂ ತೆಳವು ಮಾಡಲು ಗ್ಲಿಸರೋಲ್‌ ಬಳಸಲಾಗುತ್ತದೆ. ತಾಜಾ 3 


ದನಗಳಿಗೆ ಕೃತಕ ಗರ್ಭಧಾರಣೆ 135 


ಇಲ್ಲವೆ 4 ದಿನಗಳವರೆಗಿನ ವೀರ್ಯಗಳಿಂದ ಒಳ್ಳೆಯ ಗರ್ಭಧಾರಣೆಯಾಗಲು ಇದು 
ನೆರವಾಗುತ್ತದೆ. 


ವೀರ್ಯ ತೆಳುವುಮಾಡುವುದಕ್ಕೆ ಇಂಗಾಲಸಂಯುಕ್ತಅನಿಲ ಸೇರಿಸಿದರೆ ವೀರ್ಯದ 
ಕ್ರಿಯಾಶಕ್ತಿ ಮತ್ತು ಆಯಸ್ಸು ಕಡಮೆ:ಯಾಗುತ್ತದೆ. 


ಬಹುತೇಕ ತೆಳುವು ಮಾಡಲು ಉಪಯೋಗಿಸುವ ವಸ್ತುಗಳನ್ನು ಉಪಯೋಗಿಸಿ 
ದಾಗ ವೀರ್ಯವನ್ನು 40೯ ಉಷ್ಣಾಂಶದಲ್ಲಿ ಉಳಿಯುವಂತೆ ಶೈತ್ರೀಕರಣ ಮಾಡು 
ವುದು ಅಗತ್ಯ. ಶೈತ್ಯೀಕರಣ ಅಗತ್ಯವಿಲ್ಲದಂತಹ ತೆಳವು ಮಾಡುವ ದ್ರವಗಳನ್ನು 
ಕಂಡುಹಿಡಿಯುವುದು ಮುಂದುವರೆದಿದೆ. 

ವೀರ್ಯ ತೆಳುವುಗೊಳಿಸಲು ಕೆಳಗಿನ ಎರಡು ದ್ರವಗಳನ್ನು ಬಳಸಲಾಗುತ್ತದೆ. 
ಕೆಲವು ಕಾರ್ಯಾಚರಣೆಗಳಲ್ಲಿ ತಾಜಾವೀರ್ಯಕ್ಕೆ ಹಾಲು ಹಾಗೂ ಮಂಜುಗಟ್ಟಿ ಸಿದ 
ವೀರ್ಯಕ್ಕೆ ಮೊಟ್ಟೆ ಲೋಳೆಯನ್ನು ಬಳಸಲಾಗುತ್ತದೆ. 


ಸಂಖ್ಯೆ 1 
ಸರಿಗಲಿಸಿದ (ಹೊಮೊಜೆನೈಜ್ಜ್‌) ಹಾಲು | 
ಪೆನ್ಸಿಲಿನ್‌ ಜಿ. (ಪ್ರತಿ ಮಿಲಿಲೀಟರ್‌ ಹಾಲಿಗೆ 1,00,000 ಏಕಮಾನಗಳು) 
ಸ್ಟೆ,ಪ್ಪೋಮೈಸಿನ್‌ (ಪ್ರತಿ ಮಿಲಿಲೀಟರ್‌ ಹಾಲಿಗೆ 1,00,000 ಏಕಮಾನಗಳು) 
ಗ್ಲಿಸರಿನ್‌ (ಶೇಕಡಾ 10 ರಷ್ಟು). 

ಸಂಖ್ಯೆ 2 


80 ಮಿಲಿಲೀಟರ್‌ ಭಟ್ಟಿ ಇಳಿಸಿದ ನೀರು 
20 ಮಿಲಿಲೀಟರ್‌ ಹೊಸ ಮೊಟ್ಟೆಹಳದಿ 
2.9 ಗ್ರಾಮ್‌. ಸೋಡಿಯಂ ನೈಟ್ರೇಟ್‌ 


ಕ್ಷೀರ ತೆಳುವು ದ್ರವವನ್ನು ಬಳಸಿದ್ದಾದರೆ ಅದನ್ನು 200 ೯ ಉಷ್ಣತೆ ಏರುವಷ್ಟು 
10 ನಿಮಿಷಗಳವರೆಗೆ ಕಾಯಿಸಿ, ನಿರ್ಜೀವೀಕರಿಸಿದ ಸ್ಥಿತಿಯಲ್ಲಿ ಇಡಬೇಕು. ಅದು 
ಕೊಠಡಿಯ ಉಷ್ಣತೆಗೆ ಇಳಿದಾಗ ಪ್ರತಿದೇಹಗಳನ್ನು ಸೇರಿಸಬೇಕು. ಕ್ಷೀರ ತೆಳುವು 
ದ್ರವವನ್ನು ಬಳಸಬೇಕಾದಾಗ ಅದನ್ನು ಎರಡು ಸಮ ಭಾಗಗಳಾಗಿ ಮಾಡಿ ಒಂದು 
ಭಾಗಕ್ಕೆ ಎಲ್ಲ ಗ್ಲಿಸರಿನ್ನನ್ನು ಮತ್ತೊಂದು ಭಾಗಕ್ಕೆ ಗ್ಲಿಸರಿನ್ನನ್ನು ಮೂರು ಸಮಭಾಗ 
ಗಳನ್ನು ಮಾಡಿ ಪ್ರತಿ ಭಾಗವನ್ನು ಪ್ರತಿ ಹತ್ತು ನಿಮಿಷಗಳಿಗೊಮ್ಮೆ ಸೇರಿಸಬೇಕು. 
ಈ ಎರಡು ಭಾಗಗಳನ್ನು ಉಪಯೋಗಿಸುವ ಮುನ್ನ ಅದನ್ನು 13 ಯಿಂದ 2 ಗಂಟಿ 
ಗಳವರೆಗೆ ಶೀತಕದಲ್ಲಿ ಇಡಬೇಕು. ವೀರ್ಯವನ್ನು ಸೇರಿಸಬೇಕಾದ (ಸಂಗ್ರಹದ ನಂತರ 


136 ಆಧುನಿಕ ಹೈನಾಗಾರ ದನೆಗೆಳ ನಿರ್ವೆಹೆಣೆ 


ಮೌಲ್ಯಮಾಪನವಾದ ಕೂಡಲೇ) ತೆಳುವು ದ್ರವದ ಎರಡು ಭಾಗಗಳನ್ನೂ ಸಾಧ್ಯ 
ವಿದ್ದಷ್ಟು ವೀರ್ಯದ ಉಷ್ಣತೆಯ ಹತ್ತಿರಕ್ಕೆ ಅಂದರೆ 90೮೯ ವರೆಗೆ ಬರುವಂತೆ ನೀರಿನ 
ಪಾತ್ರೆಯೊಂದರಲ್ಲಿ ಕಾಯಿಸಲಾಗುತ್ತದೆ. ಆಗ ವೀರ್ಯವನ್ನು ಗ್ಲಿಸರಿನ್‌ ಸೇರಿರುವ 
ತೆಳುವುದ್ರವದ ಭಾಗದೊಡನೆ ಮಿಶ್ರಮಾಡಲಾಗುತ್ತದೆ. ತೆಳುವು ದ್ರವದ ಎರಡನೆಯ 
ಭಾಗವನ್ನು ಭಾಗಶಃ ತೆಳುವುಮಾಡಿದ ವೀರ್ಯದೊಡನೆ ಸೇರಿಸಲಾಗುತ್ತದೆ. ಪೂರ್ಣ 
ತೆಳುವುಮಾಡಿದ ವೀರ್ಯವನ್ನು ಶೀತಕದಲ್ಲಿಟ್ಟು 389೯ ಯಿಂದ 40% ಪರೆಗೆ ತಂಪು 
ಗೊಳಿಸಲಾಗುತ್ತದೆ. ಹೀಗೆ ತಂಪುಗೊಳಿಸಿದ ನಂತರ ವೀರ್ಯವನ್ನು. ಇದೇ ಉಷ್ಣಾಂಶ 
ದಲ್ಲಿ ಮುಂದೆ ಬಳಸುವವರೆಗೆ ಇಡಲಾಗುತ್ತದೆ. 


ಮೊಟ್ಟೆ ಲೋಳಿ ತೆಳುವುದ್ರವ ಸಹ ಕ್ಷೀರ ತೆಳುವುದ್ರವ ಕ್ರಮವನ್ನೆ € ಅನುಸರಿಸ 
ಲಾಗುತ್ತದೆ. ಆದರೆ ಇದನ್ನು ಕಾಯಿಸುವುದಿಲ್ಲ. ಅಷ್ಟೇ ಅಲ್ಲದೆ. ವೀರ್ಯವ 
ಸೇರಿಸುವುದಕ್ಕೆ ಮುಂಚೆ 8 ಗಂಟೆ ಅಥವಾ ಅದಕ್ಕೂ. ಮೇಲ್ಪಟ್ಟ 385೯ ಅಂಷ್ಯತನ 
ಸ್ಥಿರಗೊಳ್ಳಲು ಬಿಡಬೇಕಾಗುತ್ತದೆ. 


ಇತ್ತೀಚಿನ ದಿನಗಳಲ್ಲಿ ತಾಜಾ ವೀರ್ಯವನ್ನು ಗರ್ಭಧಾರಣೆಯ ಪ್ರಮಾಣ 
ಇಳಿಯುವುದಕ್ಕೆ ಮುಂಚೆ 4 ಅಥವಾ ಹೆಚ್ಚು ದಿನಗಳವರೆಗೆ ಬಳಸುವ ಪದ್ಧತಿಯಿದೆ. 
ಇದರಿಂದ ವಾರಕ್ಕೆರಡು ಬಾರಿ ನಿರ್ದಿಷ್ಟ ಬೀಜದ ಹೋರಿಯಿಂದ ವೀರ್ಯ ಸಂಗ್ರಹಿಸಿ 
ಪ್ರತಿದಿನ ತಾಜಾ ವೀರ್ಯವನ್ನು ಪಡೆಯಲು ಸಾಧ್ಯವಾಗಿದೆ. 


ವೀರ್ಯಸಂಸ್ಕರಣಾಕ್ರಮದಲ್ಲಿ ಅನೇಕ ವ್ಯತ್ಯಾಸಗಳಿವೆ. ಇದರಲ್ಲಿ ಒಳ 
ಗೊಂಡಿರುವ ತಂತ್ರದ ಸಾಮಾನ್ಯ ವಿವರಣೆ ಇಂತಿದೆ. ವೀರ್ಯ ಸಂಗ್ರಹದ ನಂತರ 
ವೀರ್ಯಕಣಗಳ ಸಂಖ್ಯೆ ಮತ್ತು ಅವುಗಳ ಚಲನ ಶಕ್ತಿಯ ಬಗ್ಗೆ ಪರೀಕ್ಷಿಸಲಾಗುತ್ತದಷ್ಟೆ. 
ತೆಳುವುದ್ರವದ ದರವನ್ನು ಗೊತ್ತುಮಾಡಲು ಇಂತಹ ಪರೀಕ್ಷೆ ಅಗತ್ಯವಾಗುತ್ತದೆ. 
ಸಾಮಾನ್ಯವಾಗಿ ವೀರ್ಯಕ್ಕೆ ತೆಳುವುದ್ರವವನ್ನು 859೯ ರಿಂದ 90% ಉಷ್ಣಾಂಶಸ್ಥಿತಿ 
ಯಲ್ಲಿ ಸೇರಿಸಲಾಗುತ್ತದೆ. ತೆಳುವುಮಾಡಿದ ವೀರ್ಯವನ್ನು ನಂತರ ಶೀತಕೆದ ನೀರು 
ತಟ್ಟೆಯೊಳಗಿಟ್ಟು ನಿಧಾನವಾಗಿ 40೯ ಬರುವಷ್ಟು ಕಾವಿಳಿಸಲಾಗುತ್ತದೆ. ಪ್ರತಿ 
ದೇಹಿಗಳು ಪರಿಣಾಮಕಾರಿಯಾಗಲು -ಸಾಕಷ್ಟು. 6 ಗಂಟೆಗಳ ಕಾಲ. ಶೇಖರಿಸಿಡಬೇಕು. 


ನಂತರ ವೀರ್ಯವನ್ನು ಚೀಟಿ ಅಂಟಿಸಿದ” ಕಿರುಸೀಸೆಗಳಲ್ಲಿ ಇಡಲಾಗುತ್ತದೆ. 
ಬೇರೆ ಬೇರೆ ತಳಿಯ ವೀರ್ಯವನ್ನು ಗುರುತಿಸಲು ಅನುಕೂಲವಾಗುವಂತೆ ಅನೇಕೆ ಸಂಸ್ಥೆ 
ಗಳು ಅಪಾಯಕಾರಿಯಲ್ಲದ ಬಣ್ಣಗಳನ್ನು ಬಳಸುತ್ತವೆ. ಸೀಸೆಗಳಲ್ಲಿ ಸಂಗ್ರಹಿತವಾದ 
ವೀರ್ಯವನ್ನು ಶೀತಕ ಪಾತ್ರೆಗಳಲ್ಲಿಟ್ಟು ತಾಂತ್ರೆಕರಿಗೆ ಆಥವಾ ಹಂಚಿಕೆ 'ಕೇಂದ್ರಸ್ಥಳಕ್ಕೆ 
ರವಾನಿಸಲಾಗುತ್ತದೆ. ಬಳಕೆಯಲ್ಲಿರುವ ನಿರ್ದಿಷ್ಟ ಸಂಸ್ಕರಣದ ವಿವರಗಳು ಏಷ 
ಕೃತಕ ತಳಿಸಂಕರ ಸಹಕಾರ ಈ ದೊರೆಯುತ್ತವೆ. 


ದನಗಳಿಗೆ ಕೃತಕ ಗರ್ಭಧಾರಣೆ 137 


ಮಂಜುಗಟ್ಟಸಿದ ವೀರ್ಯ 

ಜಾಗ್ರತೆ ವಹಿಸಿ ನಿಯಂತ್ರಿತ ಸ್ಥಿತಿಯಲ್ಲಿ ಮಂಜುಗಟ್ಟಿಸುವ ಮೂಲಕ ವೀರ್ಯ 
ವನ್ನು ಸಂರಕ್ಷಿಸುವ ಪದ್ಧತಿಯು ಬಹಳ ವರ್ಷಗಳಿಂದ ಯಶಸ್ವಿಯಾಗಿದೆ. ಮಂಜುಗ 
ಟ್ವಿದ ಸ್ಥಿತಿಯಲ್ಲಿ ಸುಮಾರು 9 ವರ್ಷಗಳ ಕಾಲ ಕಾದಿಟ್ಟ ವೀರ್ಯದಿಂದ ಕರುಗಳು 
ಹುಟ್ಟಿದ ನಿದರ್ಶನಗಳಿವೆ. ಮಂಜುಗಡ್ಡೆ ಹಾಗೂ ವರಿಸ್ಯಸಾರಗಳ ಮಿಶ್ರಣ ಮತ್ತು 
ಸಾರಜನಕ ದ್ರಾವಣಗಳು ವೀರ್ಯ ಶೆಃಖರಣೆಗೆ ಬಳಸುವ ಎರಡು ಶೀತಕ ವಸ್ತುಗಳು 
ಮಂಜುಗಡ್ಡೆ ಹಾಗೂ ಮದ್ಯಸುರಗಳ ಮಿಶ್ರಣ 791೮ ಅಥವಾ 1107 ಉಷ್ಣಾಂಶ 
(ಶೀತಾಂಶ) ಹೊಂದಿರುತ್ತದೆ. ಸಾರಜನಕ ದ್ರಾಪಣಾ-176°€ ಅಥಫವಾ-320 ೯ 
ಉಷ್ಣಾಂಶ (ಶೀತಾಂಶ) ಹೊಂದಿರುತ್ತದೆ. ತೆನ್ಸಗೆ ಮಾಡಿವ ವೀರ್ಯವನ್ನು ಪ್ರಯೋ 
ಗಿಸುವ ಮೊದಲು ತಣ್ಣೀರಿನಲ್ಲಿ (ಮಂಜುಗಡ್ಡೆ ಸೇರಿಸಿದ ನೀರಾದರೆ ಇನ್ನೂ ಒಳಿತು) 
ಕರಗಿಸಲ್ಪಟ್ಟ ಒಂದು ಮಿಲಿಲೀಟರ್‌ ಅಳತೆಯ ಎಂಪ್ಯೂಲ್‌ಗಳಲ್ಲಿ ಮಂಜುಗಟ್ಟಿಸಿರ 
ಬೇಕು. 

ಮಂಜುಗಟ್ಟಿ ಸುವ ಮೂಲಕ ವೀರ್ಯವನ್ನು ಜಿಃವಂತವಾಗಿಷಲು ವಿಶೇಷ 
ತಾಂತ್ರಿಕತೆ ಹಾಗೂ ನಿರ್ವಹಣಾ ಕಲೆ ಅಗತ್ಯ. ಶೇಖರಣಾ ಉಷ್ಣಾಂಶ ತಲುಪಿದ 
ವೀರ್ಯವನ್ನು ಬಳಸುವಾಗ್ಗೆ ಬೆಚ್ಚಗೆ ಮಾಡುವುದರಿಂದ ಇಲ್ಲವೆ ತಂಪುಗೊಳಿಸುವುವ 
ರಿಂದ ಅದರ ಜೀವಂತತೆಗೆ ಹಾನಿಯಾಗುವ ಸಂಭವವಿದೆ. 

ಒಣಗಿದ ವೀರ್ಯ : ಪ್ರಯೋಗಶಾಲೆಯ ಪರಿಸರದಲ್ಲಿ ಹಸುವಿಗೆ ಮಂಜು 
ಗಟ್ಟಿಸಿನ ಒಣವೀರ್ಯವನ್ನು ಬಳಸಿ ಯಶಸ್ವಿ ಪ್ರಯೋಗ ನಡೆಸಿರುವ ವರದಿಗಳಿವೆ. 
ನಾವಲ್‌ ರಿಸರ್ಜ್‌ ಇನ್‌ಸ್ಟಿಟ್ಕೂಟಿನ ಡಾ| ಎಚ್‌. ಟಿ. ಮೆರಿಮ್ಮಾನ್‌ ಮತ್ತು 
ಎ ಕಾಫಿಗ್‌ ಇವರು ಈ ಕ್ರಮವನ್ನು ಅಭಿವೃದ್ಧಿ ಗೊಳಿಸಿದ್ದಾ ರೆ. ಅದೇ ಆಗ ತೆಗೆದ 
ವೀರ್ಯದಲ್ಲಿ ಜಾಲರಿಯ ತುಂಡೊಂದನ್ನು ಅದ್ದಿ ಅದನ್ನು ನಿರ್ವಾತ ಸ್ಥಳದಲ್ಲಿ ಇಡು 
ವುದೇ ಈ ಕ್ರಮ. ಮಾದರಿಯಲ್ಲಿಯ ನೀರಿನ ಆವಿಯಾಗುವಿಕೆಯ ಹೆಚ್ಚಿತು. ಉಳಿದ 
ನೀರು ಮಂಜುಗಟ್ಟಿತು. ಆವಿಯಾಗು-ಕೆಯು ವಸ್ತುವು ಒಣಹಾಕುವ ತನಕ ಮುಂದು 
ವರೆಯಿತು. ನಂತರ ಪ್ರವಕಾಣಿತ ವೀರ್ಯ ತೆಳುದ್ರವದಲ್ಲಿ ಜಾಲರಿಯನ್ನಿಟ್ಟು ಜೀವಂತ 
ವೀರ್ಯವನ್ನು ಪಡೆಯಲಾಯಿತು, ಆ ವಕಾದರಿಯನ್ನು ಹಸುವಿಗೆ ಕೃತಕ ಗರ್ಭಧರಿ 
ಸಲು ಬಳಸಲಾಯಿತು. `` ಈ ತಂತ್ರವನ್ನು ಸುಧಾರಿಸಿದಲ್ಲಿ ಹೈನುದನಗಳ ತಳಿಅಭಿವೃದ್ದಿ 
ಯಲ್ಲಿ ಇದು ಉಪಯುಕ್ತ ಸಾಧನವಾಗುತ್ತದೆ. ಈ ವಿಧಾನವು ವಾಸ್ತವಿಕ ಪರಿಸ್ಥಿತಿ 
ಯಲ್ಲಿ ಉಪಯುಕ್ತವಾಗಲು ಇನ್ನೂ ಹೆಚ್ಚಿನ ಕಾರ್ಯ ನಡೆಯಬೇಕಾಗಿದೆ. 


ಹಸುವಿಗೆ ನೀರ್ಯೆ ಪ್ರಯೋಗ 
ದನಕ್ಕೆ ಕೃತಕ ವೀರ್ಯ ಪ್ರಯೋಗ ಮಾಡುವ 'ಬಧಾನವನ್ನು ಚಿತ್ರ 5.2 ರಲ್ಲಿ 


138 ಆಧುಸಿಕ ಹೈನಾಗಾರ ದನಗಳ ನಿರ್ವಹಣೆ 


ಕಾಣಬಹುದು. _ ಗವಸು ಹಾಕಿದ ಕೈಯನ್ನು ಸೆಗಣಿ ಬರುವ ದ್ವಾರದಲ್ಲಿ ಸೇರಿಸಿ ಸಂತಾ 
ನೋತ್ಪಾದಕ ಭಾಗವನ್ನು ಮೃದುವಾಗಿ ಹಿಡಿದುಕೊಳ್ಳಲುಗುತ್ತದೆ. ಆ ಭಾಗಕ್ಕಾಗಲೀ 
ಕರುಳಿನ ಒಳಪದರಿಗಾಗಲೀ ತೊಂದರೆಯಾಗದಂತೆ ಎಚ್ಚರ ವಹಿಸಲಾಗುತ್ತದೆ. ಒಂದು 
ಕೊನೆಯಲ್ಲಿ ಹಿಚುಕುಬುರುಡೆಯಿರುವ ಮೂತ್ರಾಪಕರ್ಷಕಕ್ಕೆ ವೀರ್ಯವನ್ನು ತುಂಬಿ 
ಹಸುವಿನ ಯೋನಿಯಲ್ಲಿ ಇಡಲಾಗುತ್ತದೆ. ಗವಸು ಹಾಕಿಕೊಂಡ ಕೈ ಜಾಣ್ಮೆಯಿಂದ 


ಗುದದ್ವಾರದ ಮೂಲಕ ಗರ್ಭಗೊರಳನ್ನು ಕೈಯಿಂದ ಹಿಡಿದುಕೊಂಡಿರುನಿಕೆ 


ಉ್ಮ್ಯಾ ಣಾ ಗರ್ಭಕೋಶದ ದೇಹ 


ಗರ್ಭಕೋಶದ ಕೃಂನೆ 





ಚಿತ್ರ 5,2: ದನಗಳಿಗೆ ಕೃತಕ ಗರ್ಭಧಾರಣೆ ಮಾಡಲು ಬಹುಮಟ್ಟಗೆ ಬಳಸುವ 


ತಂತ್ರದ ಆಕೃತಿ 
ಗರ್ಭಗೊರಳನ್ನು ಗುರುತಿಸುತ್ತದೆ. ಮೂತ್ರಾಪಕರ್ಷಕವು ಗರ್ಭಗೊರಳಿನೊಳಕ್ಕೆ 
ಸೇರುವಂತೆ ಮಾಡುತ್ತಾರೆ. ಸಾಮಾನ್ಯವಾಗಿ ಇನ್ನೂ ಒಂದೂ ಕರುಹಾಕದ ಕಡಸು 
ಗಳ ವಿನಃ ಉಳಿದ ಹಸುಗಳಲ್ಲಿ ಇದು ಸುಲಭ ಸಾಧ್ಯ. ವೀರ್ಯವು ಒಳಗಿನ ಹಲವು 
ಭಾಗಗಳಲ್ಲಿ ಹರಡುತ್ತದೆ. ಗರ್ಭಕೋಶದ ಒಳಭಾಗದಲ್ಲೂ ಅಥವಾ ಗರ್ಭಗೊರಳಿ 
ನಲ್ಲಿ ಅದು ಸೇರಿರುತ್ತದೆ. ಆ ಅವಯವವನ್ನು ಒಳಸೇರಲು ಸಾಧ್ಯವಾಗದ ಸಂದರ್ಭ 
ದಲ್ಲಿ ವೀರ್ಯವು ಗರ್ಭಗೊರಳಿನ ಹೊರಭಾಗದಲ್ಲೇ ಉಳಿಯುತ್ತದೆ. 


ಕೃತಕ ವೀರ್ಯಪ್ರಯೋಗದ ಪರಿಣಾಮ 


ಒಳ್ಳೆಯ ಗುಣಮಟ್ಟದ ವೀರ್ಯ ಹಾಗೂ ಸರಿಯಾದ ತಂತ್ರವನ್ನು ಬಳಸಿದುದೇ 
ಆದರೆ ಗಂಡಿನಿಂದ ಕಟ್ಟಿಸುವಷ್ಟೇ ಅಥವಾ ಅದಕ್ಕಿಂತಲೂ ಹೆಚ್ಚು ಪ್ರಮಾಣದಲ್ಲಿ ಕೃತಕ 
ವೀರ್ಯ ಪ್ರಖೋಗದಿಂದ ಗರ್ಭಧಾರಣೆ ಕೈಗೂಡಿಬರುತ್ತದೆ.. ಈ ಪದ್ಧತಿಯಿಂದ 
ತಳಿಅಭಿವೃದ್ಧಿ ಸಾಮರ್ಥ ಹೆಚ್ಚಾಗಿದೆ. ಸಾಮಾನ್ಯವಾಗಿ ಬಹುತೇಕ ಪ್ರಕರಣಗಳಲ್ಲಿ 
30 ರಿಂದ 60 ಅಥವಾ 60 ರಿಂದ 90 ದಿನಗಳ ಅವಧಿಯಲ್ಲಿ ಪುನರ್‌ ಗರ್ಭಧಾರಣೆಗೆ 


ದನಗಳಿಗೆ ಕೃತಕ ಗರ್ಭಧಾರಣೆ 139 


ಬೇಡಿಕೆಗಳು ಬರದಿರುವುದೇ ಇದಕ್ಕೆ ಸಾಕ್ಷಿ. ಇದರಲ್ಲಿ ಗರ್ಭಧಾರಣೆಯಾಗದ ಆದರೆ 
ಪುನರ್‌ ಗರ್ಭಧಾರಣೆಗೆ ಬೇಡಿಕೆಖಾರದ ದನಗಳೂ ಇರಬಹುದು. ಸಾಮಾನ್ಯವಾಗಿ, 
ಗರ್ಭಧಾರಣೆಯಾಗದ 60 ರಿಂದ 90 ದಿನಗಳವರೆಗೆ ಸಂಖ್ಯೆ ಶೇಕಡಾ 70 ಇದ್ದರೆ 
ಅದು ಅಪೇಕ್ಷಣೀಯ. 


ಅನೇಕ ತಳಿಯೆಬ್ಬಿಸುವ ಸಂಸ್ಥೆಗಳು ನಿರಂತರವಾಗಿ ಇದಕ್ಕೂ ಸ್ವಲ್ಪ ಹೆಚ್ಚು ಸರಾ 
ಸರಿ ಪ್ರಮಾಣವನ್ನು ಉಳಿಸಿಕೊಂಡು ಬರುತ್ತವೆ. ಹೋರಿಗಳಿಂದ ಹೋರಿಗೆ ಮರು 
ಕಳಿಸದ ಪ್ರಮಾಣದಲ್ಲಿ ಬಹುಮಟ್ಟಿಗೆ ವ್ಯತ್ಯಾಸ ಕುಡುಬರುತ್ತದೆ. ಇದು ಅವು ಉತ್ಪಾ 


ದಿಸುವ ವೀರ್ಯದ ಗುೂಮಟ್ಟವನ್ನು ಅವಲಂಬಿಸಿರುತ್ತದೆ. 


ಕೃತಕ ಗರ್ಭಧಾರಣೆ ಸಂಸ್ಥೆಗಳು 


ಕೃತಕ ಗರ್ಭಧಾರಣಾ ಸಂಸ್ಥೆಗಳು ಮಾಲಿಕತ } ಪಡೆದ ಅಥವಾ ಗುತ್ತಿಗೆಗೆ ನೀಡಿದ 
ಹೋರಿಗಳ ವೀರ್ಯವನ್ನು ಅಮೇರಿಕೆಯಲ್ಲಿ ಬಹುತೇಕ ಕೃತಕ ವೀರ್ಯ ಪ್ರಯೋಗ ಬಳಸ 
ಲಾಗುತ್ತದೆ. ಈ ಸಂಸ್ಥೆಗಳು ಲಾಭಕ್ಕಾಗಿ ನಿರ್ವಟಸುವ ಖಾಸಗಿ ಉದ್ಯಮಗಳಾಗಿರ 
ಬಹುದು ಅಥವಾ ಸದಸ್ಯರ ಸೇವೆಗಾಗಿ ನಡೆಸುವ ಸಹಕಾರಿ ಸಂಸ್ಥೆ ಗಳಾಗಿರಬಹುದು. 
ಬಹುಮಟ್ಟಿಗೆ ಸಹಕಾರಿ ಸಂಸ್ಥೆ ಗಳೇ ಹೆಚ್ಚು. 


ಈ ಸಂಸ್ಥೆಗಳಲ್ಲಿ ಒಂದು ಕೇಂದ್ರ ಪ್ರದೇಶದಲ್ಲಿ ಹೋರಿಗಳನ್ನು ಇಡಲಾಗಿರು 
ತ್ತದೆ. ಈ ಸ್ಥಳಕ್ಕೆ ಹೊಂದಿಕೊಂಡಂತೆ ಪ್ರಯೋಗಶಾಲೆಗಳು ಹಾಗೂ ಕಾರ್ಯಾಲಯ 
ಗಳ ಸೌಲಭ್ಯಗಳಿರುತ್ತವೆ. ಇದರಿಂದ ವೀರ್ಯ ಸಂಸ್ಕರಣ ಮತ್ತು ಸರಿಯಾದ ದಾಖ 
ಲೆಗಳ ವ್ಯವಸ್ಥೆಗೆ ಅನುಕೂಲವಾಗುತ್ತದೆ. ಈ ಸಂಸ್ಥೆಗಳು ನೇಮಿಸಿಕೊಂಡ ತಾಂತ್ರಿಕರು ' 
ಆಯಾ ಸಂಸ್ಥೆಗಳ ಸೇವಾಕ್ಷೇತ್ರದ ವ್ಯಾಪ್ತಿಯಲ್ಲಿಯೇ ಕೆಲಸ ಮಾಡುತ್ತಾರೆ. ನಿರ್ದಿಷ್ಟ 
ಕಾಶಾವಧಿಯಲ್ಲಿ ಹಟ್ಟಿಯಲ್ಲೇ ಬೀಜದ ಹೋರಿಗಳಿಂದ ವೀರ್ಯವನ್ನು ಸಂಗ್ರಹಿಸಲಾ 
ಗುತ್ತದೆ. ಇದನ್ನು ಹೋರಿಗಳ ಮಂದೆಯ ವ್ಯವಸ್ಥಾಪಕರು ಏರ್ಪಡಿಸುತ್ತಾರೆ. 
- ವೀರ್ಯ ಸಂಗ್ರಹ ಮಾಡುವಾಗ ಹೋರಿಗಿರುವ ಸಾರ್ವಜನಿಕ ಬೇಡಿಕೆ, ಹೋರಿಯ 
ವೀರ್ಯೋತ್ಪಾದಕ ಸಾಮರ್ಥ ಮತ್ತು ಹೋರಿಯ ಬಳಕೆಯ ಬಗೆಗಿನ ಭವಿಷ್ಯತ್ತಿನ 
ಯೋಜನೆ, ಈ ಎಲ್ಲ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. 


ವೀರ್ಯವನ್ನು ಶೀತಕಪಾತ್ರೆಗಳಲ್ಲಿಟ್ಟು ಪ್ರತಿಯೊಬ್ಬ ತಾಂತ್ರಿಕನಿಗೆ ಎಲ್ಲ ಅನು 
ಕೂಲವಿರುವ ಸ್ಥಳೀಯ ಸಾರಿಗೆಯ ಮೂಲಕ ಕಳುಹಿಸಲಾಗುತ್ತದೆ. ಕೃತಕ ವೀರ್ಯ 
ಪ್ರಯೋಗದ ಪ್ರಯೋಜನ ಬಯಸುವ ಹೈನುಗಾರರು ಅವರ ಕ್ಷೇತ್ರದ ತಾಂತ್ರಿಕನಿಗೆ 
ತಿಳಿಸುತ್ತಾರೆ. ಆಗ ಆ ತಾಂತ್ರಿಕನು ಹೈನುಕ್ಷೇತ್ರಕ್ಕೆ ಹೋಗಿ ಕೃತಕ ವೀರ್ಯ ಪ್ರಯೋಗ 
ನಡೆಸುತ್ತಾನೆ... ಸಾಮಾನ್ಯವಾಗಿ ಈ ಕೃತಕ ವೀರ್ಯ ಪ್ರಯೋಗದ ಶುಲ್ಕವನ್ನು 


140 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ತಾಂತ್ರಿಕನೇ ಸಂಬಂಧಪಟ್ಟ ಹೈನುಗಾರರಿಂದ ಸಂಗ್ರಹಿಸುತ್ತಾನೆ. ಈ ಶುಲ್ಕದ ದರ 
ಸ್ಥಳೀಯ ಪರಿಸ್ಥಿತಿಗೆ ಅನುಗುಣವಾಗಿ ವ್ಯತ್ಕಾ ್ಯಸಗೊಳ್ಳುತ್ತದೆ. ಪ್ರಚಲಿತ ಸರಾಸರಿ 
ದರ ಪ್ರತಿ ಹಸುವಿಗೆ ಸುಮಾರು 6 ಡಾಲ ಜಗ ಹಸುವಿಗೆ ಗರ್ಭಧಾರಣೆಯಾಗ 2 
ದ್ರ ರೆ, ಎರಡನೆ ಮತ್ತು ಮೂರನೆಯ: ಬಾರಿ ಉಚಿತವಾಗಿ ಕೃ ತಕ ವೀರ್ಯ ಪ್ರಯೋಗ 
ಮಾಡಿಕೊಡುವುದು ಬಹುತೇಕ ಕೃತಕ ವಿರ್ಯ ಪ್ರಯೋಗ. ಸಂಕ್ಥೆಗಳೆ ನೀತಿಯಾಗಿದೆ. 
ನಂತರದ ಪ್ರಯೋಗಗಳಿಗೆ ಸಾಮಾನ್ಯವಾಗಿ ಇಳಿಸಿದ ದರ ವಿಧಿಸಲಾಗುತ್ತದೆ. 


ವೈಯೆಕ್ತಿಕ ಹಿಂಡುಗಳೆಲ್ಲಿ ಕೃತಕ ನೀರ್ಯೆ ಪ್ರಯೋಗ 

ಕೃತಕ ಗರ್ಭಧಾರಣಾ ಸಂಸ್ಥೆಗಳ ಸೇವೇಯೇ ಅಲ್ಲದೆ ವೈಯಕ್ತಿಕವಾಗಿ ತಮ್ಮ 
ಹಿಂಡಿನಲ್ಲೇ ಹೋರಿಗಳನ್ನು ಇಟ್ಟುಕೊಂಡು ಕೃತಕ ವೀರ್ಯ ಪ್ರಯೋಗದ ಪದ್ದತಿ 
ಯಂನ್ನು ಅನುಸರಿಸುವ ಬಹಳಷ್ಟು ಜನ ಇದ್ದಾರೆ. ಬಹಳ ಬೇಡಿಕೆಗಳಿದ್ದ ಹಂಗಾಮಿನಲ್ಲಿ. 
ಈ ವೈಯಕ್ತಿಕ ಒಡೆತನದ ಉತ್ತಮ ಹೋರಿಗಳ ವೀರ್ಯವನ್ನು ಮಾರಾಟ ಮಾಡ 
ಲಾಗುತ್ತದೆ. 


ಕೃತಕ ಗರ್ಭಧಾರಣೆ ಕೈಕೊಳ್ಳುವವರ ರಾಷಿ ಶ್ರ್ರೀಯೆ ಸಂಸ್ಥೆ 


ಕೃತಕ ಗರ್ಭಧಾರಣೆಯನ್ನು ಉತ್ತೇಜಿಸಲು ಮತ್ತು ಸಂಬಂಧಪಟ್ಟ ತಾಂತ್ರಿಕ 
ಹಾಗೂ ಔದ್ಯಮಿಕ ಮಾಹಿತಿಯನ್ನು ಪಡೆಯಲು ಮತ್ತು ನೀಡಲು, ಈ ಕೃತಕ ವೀರ್ಯ 
ಪ್ರಯೋಗದಲ್ಲಿ ತೊಡಗಿರುವ ತಂಡಗಳೆಲ್ಲ ಸೇರಿ ಒಂದು ರಾಷ್ಟ್ರೀಯ ಸಂಸ್ಥೆಯನ್ನು 
ರೂಪಿಸಿಕೊಂಡಿವೆ. ಈ ಸಂಸ್ಥೆಗೆ ರಾಷ್ಟ್ರೀಯ ಕೃತಕ ತಳಿಯೆಬ್ಬೆ ಸುವವರ ಸಂಘ ಎಂದು 
ಹೆಸರು. ಇದರ ಕೇಂದ್ರ ಕಾರ್ಯಾಲಯ ಕೊಲಂಬಿಯಾದ ಮಿಸ್ಸೌರಿಯಲ್ಲಿದೆ. ಈ 
ಸಂಸ್ಥೆಯಿಂದ ಕೃತಕ ವೀರ್ಯ ಪ್ರಯೋಗದ ಬಗ್ಗೆ ದಿ ಎ.ಐ ಡೈಜೆಸ್ಟ್‌ ಎಂಬ ಒಂದು 
ಮಾಸಿಕ ಪತ್ರಿಕೆ. ಪ್ರಕಟವಾಗುತ್ತದೆ. 


ಕೃತಕ ವೀರ್ಯೆ ಪ್ರಯೋಗದ ದಾಖಲೆಗಳು 


ಅನೇಕ ಹೋರಿಗಳಿಂದ ತೆಗೆದ ದೊಡ್ಡ ಪ್ರಮಾಣದ ವೀರ್ಯವನ್ನು ವಿಸ್ತೃತ 
ಪ್ರದೇಶದಲ್ಲಿ ಹಂಚುವುದರಿಂದ, ಕೃತಕ ವೀರ್ಯ ಪ್ರಯೋಗಕ್ಕೆ ಬಳಸಿದ ಬೀಜದ 
ಹೋರಿಗಳ ಬಗ್ಗೆ ನಿಷ್ಕೃಷ್ಟವಾದ ದಾಖಲೆಗಳನ್ನಿಡ-ವುದು ಎಲ್ಲ ಹೈನುಗಾರರಿಗೂ 
ಅತ್ಯಂತ ಮುಖ್ಯವಾಗಿರುತ್ತದೆ ಅದರಲ್ಲೂ ಉತ್ತಮ ತಳಿಯ ಪೋಷಕನಿಗಂತೂ 
ಇದು ಇನ್ನೂ ಅಗತ್ಯವಾಗಿರುತ್ತದೆ. 


ವೀರ್ಯದ ಗುರುತನ್ನು ಎಲ್ಲ ತಳಿ ಪೋಷಕ ಸಂಸ್ಥೆಗಳೂ ಎಚ್ಚರಿಕೆಯಿಂದ 
ಕಾದಿಟ್ಟಿರುತ್ತವೆ. ಪ್ರತಿಯೊಂದು ಶೀಸೆಯ ಮೇಲೂ ವೀರ್ಯವನ್ನು ಪಡೆದ ಬೀಜದ 


ದನಗಳಿಗೆ ಕೃತಕ ಗರ್ಭಧಾರಣೆ 141 


ಹೋರಿಯ ಹೆಸರು ಅಥವಾ ಸಂಖ್ಯೆಯನ್ನು ನಮೂದಿಸಿಸುವ ಚೀಟಿಯನ್ನು ಅಂಟಿಸರು 
ತ್ತಾರೆ. ಅನೇಕ ಸಂಸ್ಥೆಗಳು ಪ್ರತಿಯೊಂದು ತಳಿಯ ವೀರ್ಯಕ್ಕೆ ಒಂದೊಂದ: ನಿರ 
ಪಾಯಕಾರಿಯಾದ ಬಣ್ಣ ಗಳನ್ನು ಸೇರಿಸಿ, ಗುರುತಿಸಲು ಸುಲಭಗೊಳಿಸುತ್ತಾರೆ. 

ಹಸುವಿಗೆ ಕೃತಕ ವೀರ್ಯ ಪ್ರಯೋಗ ಮಾಡಿನ ತುಂತ್ರಿಕನು ಹಸುವಿನ ಮಾಲಿಕ 
ನಿಗೆ ಆ ಸಂಬಂಧ ಒಂದು ರಸೀವಿಕೊಡುತ್ತಾನೆ. ಇವರಲ್ಲಿ ಹಸು ಮತ್ತು ಬೀಜದ 
ಹೋರಿಯ ಗುರುತು, ವೀರ್ಯ ಪ್ರಯೋಗದ ತಾರೀಖುಗಳಿದ್ದು, ವೀರ್ಯ ಪ್ರಯೋಗ 
ಮಾಡಿದವನ ದೃಢಪ್ರತ್ರವಿರುತ್ತದೆ. ಅಂತಹ ಒಂದು ರಸೀದಿಯ ನಕಲು ಪ್ರತಿಯನ್ನು 
ಚಿತ್ರ 5.3ರಲ್ಲಿ ತೋರಿಸಿದೆ. 


ಶುದ್ಧ ತಳಿಯ ಹಿಂಡುಗಳೆಲ್ಲಿ ಕೃತಕ ನೀರ್ಯ ಪ್ರಯೋಗದ ಬಳಕೆಗೆ 
ಸಂಬಂಧಿಸಿದ ಕ್ರಮಗಳು 


ಶುದ್ಧ ತಳಿಯ ದನಗಳಿಗೆ ಕೃತಕ ವೀರ್ಯ ಪ್ರಯೋಗ ಬಳಸುವ ಬಗ್ಗೆ ಶದ್ವ 
ತಳಿ ಹೈನುದನಗಳ ಸಂಘವು (ದಿ ಪ್ಯೂರ್‌ಬ್ರೆಡ್‌ ಡೇರಿ ಕ್ಯಾಟಲ್‌ ಅಸೋಸಿಯೇಶನ್‌ 
ಪಿ.ಡಿ.ಸಿ.ಎ.) ಕೆಲವೊಂದು ನೀತಿ ನಿಯಮಗಳನ್ನು ರೂಪಿಸಿದೆ. 


ಅವು ಬಹಳ ದೀರ ಹಾಗೂ ವಿವರವಾಗಿದ್ದು ಅವೆಲ್ಲವನ್ನು ಇಲ್ಲಿ ಪೂರ್ಣವಾಗಿ 
ಉಲ್ಲೇಖಿಸಿಲ್ಲ. ಅವುಗಳನ್ನು ಆಧ್ಯಾಯದ ಕೊನೆಯಲ್ಲಿ ಕೊಟ್ಟಿರುವ ಪಟ್ಟಿಯಲ್ಲಿರುವ 
ನಿರ್ದೇಶನ ಸಾಹಿತ್ಯದಿಂದ ತಿಳಿದುಕೊಳ್ಳಬಹುದು. ಅವುಗಳಲ್ಲಿಯ ಕೆಲವು ಅಂಶಗನ್ನು 
ಮಾತ್ರ ಇಲ್ಲಿ ಕೊಡಲಾಗಿದೆ. 


ಸ್ವಂತ ಹಿಂಡುಗಳೊಳಗೇ ಇರುವ ಬೀಜದ ಹೋರಿಯ ಶುದ್ಧ ವೀರ್ಯದ 
ಕೃತಕ ಪ್ರಯೋಗದಿಂದ ಹುಟ್ಟುವ ಕರುಗಳನ್ನು ಸ್ಟಾಭಾವಿಕ ಗರ್ಭಧಾರಣೆಯಿಂದ 
ಹುಟ್ಟುವ ಕರುಗಳಂತೆಯೇ ಪರಿಗಣಿಸಲಾಗುತ್ತದೆ. ಹಿಂಡುಗಳ ಮಧ್ಯೆ ಶುದ್ದ ವೀರ್ಯ 
ವನ್ನು ವರ್ಗಾಯಿಸಿದಾಗ ವಿಶೇಷ ಅರ್ಜಿ ನಮೂನೆಗಳನ್ನು ತುಂಬಿ ತಳಿ ಪೋಷಕ 
ಸಂಘಕ್ಕೆ ಕೊಡಬೇಕಾಗುತ್ತದೆ. 

ತಳಿ ಪೋಷಕ ಸಂಘದೊಂದಿಗಿರುವ ಕಾಗದ ಪತ್ರಗಳ ಕಟ್ಟಿನಲ್ಲಿ ಪ್ರತಿಯೊಂದು 
ವೀರ್ಯೋತ್ಪಾದಕ ಉದ್ಯಮದೊಂದಿಗೆ ಮಾಡಿಕೊಂಡ ವಿಶೇಷ ಒಪ್ಪಂದ ಪತ್ರ ಮತ್ತು 
ಪ್ರತಿಯೊಬ್ಬ ಅಂಗೀಕೃತ-ಕೃತಕ ವೀರ್ಯ ಪ್ರಯೋಗಕನ ಸಹಿಗಳಿರಬೇಕು. 


ಯಾವುದೇ ಒಂದು ವೀರ್ಯೋತ್ಪಾದಕ ಉದ್ಯಮದ ಪ್ರತಿನಿಧಿಯಿಂದ ಹಸುವಿಗೆ 
ಕೃತಕ ವೀರ್ಯ ಪ್ರಯೋಗ ನಡೆದಾಗ ಚಿತ್ರ 5.4 ರಲ್ಲಿ ತೋರಿಸಿರುವಂತಹ ಪ್ರಮಾಣ 
ಪತ್ರ ಆಗತ್ಯವಾಗಿರುತ್ತದೆ. ಈ ಸಂಬಂಧ ಇರುವ ಯಾವುದೇ ನಿಯಮಗಳನ್ನು ಸರಿ 


142 





ಆಧುನಿಕ ಹೈನಾಗಾರ ದೆನಗಳ ನಿರ್ವಹಣೆ 


115005 
BREEDING RECEIPT 


Maryland-West Virginia Bull Stud 


Breed 
of Cow 


dS 
ಸ್ಟ. {On ww tag if grade) 


Was Cow identified by checking tegistration ೧೦೧೪೮೫೨? 
(8೭10೧ resulting offspring cap be registered, cow musi be identified by 
checking registration papers ) 


istry N 


Was Frozen Semen Used? Yea No Breeding ೯ 


Service » Date of Previous Bull 
Number Service (if any) sed ಸು 


Maryland Ariificial Breeding Co-operatire, lac. 


1 hereby certity 0೧೦11 cm c duly cuivorized agen! of the ೮೦೦೪೨ ned 
business and as such have the guthority 10. issue this receipt 
Given as evidence of services rendered and ciso a certilicalion 01 date & 
service cnd idenlity of cemen used for service ೦1 animol ich hereon. 


’ 
INSEMINATOR 


Ths copy of this receipt mus! be given to owner at 
service mus! accompany Application {or Registry or Birth 
unless cow us sold before the calt {4 born, in which case it must be 
the breed reqistcy organisation with the 


ELIBLE PENCIL INK 
Copyrighted 1952 by PDCA ND SR 


೫೦೦88 805/8695 FORKS, INC., WIAGASA FALLS, ೫, 7. 


ಚಿತ್ರ 5.3: ಕೃತಕ ವೀರ್ಯ ಪ್ರ ಯೋಗದ ಕಾಲದಲ್ಲಿ ಕೊಡಲಾಗುವ ಒಂದು ಮಾದರಿ 


ರಸದಿ. 
೦ಡ್‌-ವೆಸ್ಟ್‌ ನಜಿಕೇನಿಯಾ ಬುಲ್‌ಸ್ಪಡ್‌ ಅಂಡ್‌ ದಿ ಪ್ಯೂ ರ್‌ಚಿ ಬ್ರೆಡ್‌ ಡೇಕ ಕ್ಯಾ Ue 


ಲ್ಯಾ 


ಇದು ಶುದ್ಧ ತಳಿ ಹೈನುಡನಗಳ ಸಂಘದ ಅಗತ್ಯಗಳನ್ನು ಶ್‌ ದೆ. ಮೇರಿ 


ಅಸೋಸಿಯೇಶನ್‌ ಸ್ಸ ಪ್ಲೆ 


ದನಗಳಿಗೆ ಕೃತಕ ಗರ್ಭಧಾರಣೆ 143- 


ಯಾಗಿ ಅನುಸರಿಸದಿರುವುದು ಕಂಡುಬಂದಾಗ ಯಾವುದೇ ವೀರ್ಯ ಪ್ರಯೋಗಕನ 
ಅಂಗೀಕಾರವನ್ನು ಹಿಂತೆಗೆದುಕೊಳ್ಳುವ ಅಥವಾ ಒಪ್ಪರಿದವನ್ನು ರದ್ದುಗೊಳಿಸುವ ಹಕ್ಕನ್ನು 
ಶುದ್ಧ ತಳಿ ಹೈನುಡನಗಳ ಸಂಘ ಮತ್ತು ತಳಿ ಪೋಷಕ ಸಂಘಗಳು ಕಾದಿರಿಸಿಕೊಂಡಿವೆ. 


ಮುಂಜುಗಡ್ಡಿ ಸಿದ ವೀರ್ಯ ಬಳಕೆಯಾಗುವ, ವೀರ್ಯೋತ್ಪಾದನ ಉದ್ಯಮ ಸಂಸ್ಥೆ 
ಗಳ ಬೀಜದ ಹೋರಿಗಳಿಗಾಗಲೀ, ಖಾಸಗಿ ಬೀಜದ ಹೋರಿಗಳಿಗಾಗಲೀ ರಕ್ತ ವರ್ಗೀ 


ಕರಣ ಅಗತ್ಯ 1 


Further Reading 


Kenneally, ].]., R.S. Hoyt, R.H. Foote and R.W. Bratton, 
““Survival Rates of Rapidly Frozen Bovine Spermatozoa,’’ 
Journal of Dairy Science, 43:1140, 1960. 


Perry, E.]., The Artificial Insemination of Farm Animals, 
New Brunswick, !ೆ. |.: Rutgers University Press, 3rd rev, 


ed., 1960 


The Purebred Dairy Cattle Association, Requirements Governing 
Artificial Insemination of Purebred Dairy Cattle, Peter- 
brough, N. H.: Purebred Dairy Cattle Association, revised 
1960. 


6 ಹೈನಾಗಾರ ಕರು ಮತ್ತು ಕಡಸು 
(ಮಣಕ)ಗಳನ್ನು ಅಭಿವೃದ್ಧಿ ಗೊಳಿಸುವಿಕೆ 


ಒಂದು ಸಾಮಾನ್ಯ ಹೈನು ಹಿಂಡಿನಿಂದ ಕಡಮೆ ಉತ್ಪಾದನೆ, ರೋಗರುಜಿನಗಳು, 
ಕರುಹಾಕುವ ಸೀಮಿತ ಸಾಮರ್ಥ್ಯ ಮತ್ತಿತರ ಕಾರಣಗಳಿಂದ ಪ್ರತಿವರ್ಷ ಶೇಕಡಾ 30 
ರಿಂದ 25 ರಷ್ಟು ಹಸುಗಳು ಕಡಮೆಯಾಗುತ್ತವೆ. ಹಿಂಡಿನಲ್ಲಿ ಸಮರ್ಥ ಉತ್ಪಾದನೆ 
ಯನ್ನು ಕಾಪಾಡಿಕೊಂಡು ಬರಬೇಕಾದರೆ ಹೀಗೆ ಕಡಮೆಯಾದ ಹಸುಗಳ ಸ್ಥಾನದಲ್ಲಿ 
ಉತ್ತಮ ತಳಿಯ ಹಸುಗಳನ್ನು ನಿರಂತರವಾಗಿ ಸೇರಿಸುತ್ತಿರಬೇಕು. ಹೀಗೆ ಸೇರಿಸು 
ವಾಗ ಚೆನ್ನಾಗಿ ಬೆಳೆದ, ಆರೋಗ್ಯಕರವಾರ ಕಡಸುಗಳನ್ನು ಆಯ್ಕೆಮಾಡುವುದು 
ಅಪೇಕ್ಷಣೀಯ. ಇದಲ್ಲದೆ ಮೂಲಹಸುಗಳನ್ನು ಬೇರೆ ಬೇರೆ ಹಿಂಡುಗಳಿಗೆ ಮಾರುವುದು 
ಹೈನೋದ್ಯಮದ ಒಂದು ಪ್ರಮುಖವಾದ ವ್ಯವಹಾರ. ಹೈನುದನಗಳು ಉತ್ತಮ 
ಉತ್ಪಾದನೆ ನೀಡಲು ಸಾಧ್ಯವಾಗಿರಬೇಕಾದರೆ ಪ್ರತಿ ಹಂತದಲ್ಲೂ ಜಾಗ್ರತೆಯಿಂದ ಕೆಲಸ 
ಪೂರೈಸಬೇಕು. 


ಹೈನುಹಿಂಡುಗಳಲ್ಲಿ ಉತ್ತಮ ತಳಿಗಳ ವ್ಯವಸ್ಥಾಪನೆ ಕರುಹುಟ್ಟುವುದಕ್ಕೆ 
ಮುಂಚೆಯೇ ಆರಂಭವಾಗುತ್ತದೆ. ಅದ್ದರಿಂದ ಒಳ್ಳೆಯ ಕಡಸುಕೊಡಬಲ್ಲ ಸಾಮರ್ಥ್ಯದ 
ಹಸು ಮತ್ತು ಹೋರಿಗಳ ಆಯ್ಕೆಯೂ ಸಹ ಆಷ್ಟೇ ಮುಖ್ಯವಾಗಿರುತ್ತದೆ. 


ಹುಟ್ಟದಾಗ ಕರುವಿನ ರಕ್ಷಣೆ 


ಕರುಹಾಕುವ ಸ್ಥಳ ಮತ್ತು ವಾತಾವರಣ ಸ್ಥ ಸ್ವಚ್ಛ ಹಾಗೂ ಶುಷ್ಕವಾಗಿರಬೇಕು. ಬಹು 
ತೇಕ ಹೈನುಹಿಂಡುಗಳಲ್ಲಿ ಈ ಉದ್ದೇಶಕ್ಕಾಗಿ ಪ್ರತ್ಯೇಕವಾದ ಸ್ವಚ್ಛ ಪ್ರಸೂತಿ (ಈಯುವ) 
ಕೊಟ್ಟಿಗೆಗಳಿರುತ್ತವೆ. ಸೂಕ್ತ ಸ್ಥಳ ಮತ್ತು ವಾತಾವರಣದಲ್ಲಿ ಹುಲ್ಲುಮೆತ್ತೆ ಅಥವಾ 
ಸ್ವಚ್ಚವಾದ ನೆಲದ ಮೇಲೆ ಪ್ರಸವವೇರ್ಪಡಿಸುವುದು ಯೋಗ್ಯ. ಕರುಹುಟ್ಟಿದ ತಕ್ಷಣ 
ಬಾಯಿ ಮತ್ತು ನಾಸಿಕಗಳಲ್ಲಿ ಉಸಿರಾಟಕ್ಕೆತಡೆಯಾಗುವಂತಹ ವಸ್ತುವಿದ್ದರೆ ತೆಗೆದು 
ನಿವಾರಿಸಬೇಕು ಜೊತೆಗೆ ಹೊಕ್ಕುಳ ಬಳ್ಳಿಯನ್ನೂ ಮತ್ತು ಆದು ದೇಹಕ್ಕೆ ಪ್ರವೇಶಿಸಿದ 
ಭಾಗವನ್ನೂ ಉತ್ತಮ ರೋಗ ನಿರೋಧಕದಿಂದ ಸ್ವಚ್ಛಗೊಳಿಸಬೇಕು. 
ಒಂದು ಸಾಮಾನ್ಯ ಆರೋಗ್ಯ ಕರುಹುಟ್ಟಿದ 30 ನಿಮಿಷಗಳಲ್ಲಿ- ಸ್ವತಂತ್ರವಾಗಿ 
ನಿಂತು ಮೊಲೆಯುಣ್ಣ ಬೇಕು. ಶೀತ ವಾತಾವರಣದಲ್ಲಿ ಹುಟ್ಟಿದ ತಕ್ಷಣ ಕರುವನ್ನು 
ಒಣ ಬಟ್ಟೆಯಿಂದ ಚೆನ್ನಾಗಿ ಒರೆಸಬೇಕು. ಆದರೂ ಈ ಕೆಲಸವನ್ನು ಹಸುವೇ 


ಹೈನಾಗಾರ ಕರು ಮತ್ತು ಕಡಸು(ಮಣಕ)ಗಳನ್ನು ಅಭಿವೃದ್ಧಿ ಗೊಳಿಸುಪಿಕೆ 145 


ಚೆನ್ನಾಗಿ ನಿರ್ವಹಿಸುತ್ತದೆ. ಪ್ರಾರಂಭದ 2-3 ದಿನಗಳಲ್ಲಿ ಕರು ಮೊಲೆಯುಣ್ಣಲ 
ಅನುಕೂಲವಮಗುವಂತೆ ಬಿಡುವುದು ಒಳ್ಳೆಯದು. ಹಿಂಡಿನಲ್ಲಿ ಕರುಗಳ ರೋಗ 
ಚಿಹ್ನೆಗಳಿದ್ದಲ್ಲಿ ಅಥವಾ ಕರುವನ್ನು ಹೆಚ್ಚು ಆರೈಕೆಯಿಂದ ನೋಡಿಕೊಳ್ಳ ಬೇಕಾದಲ್ಲಿ 


ಕರುವನ್ನು ಕೂಡಲೇ ಹಿಂಡಿನಿಂದ ಪ್ರತ್ಯೇಕವಾಗಿಡಬೇಕಾಗುತ್ತದೆ. ' ಏನೇ ಆದರೂ 
ಪ್ರಾರಂಭದ ಎರಡು ದಿನಗಳು ಕರುವಿಗೆ ಪ್ರಥಮ ಸ್ತನ್ಮ/(ಗಿಣು ಹಾಲು) ಉಣಿಸಲೇಬೇಕು, 
ಬು ಥಿ ಣಿ 


5G 


ವಸತಿ 


ಪ್ರಾರಂಭದ ಕೆಲವು ವಾರ ಪ್ರತಿ ಕರುವನ್ನು ಪ್ರತ್ಯೇಕ ದೊಡ್ಡಿಗಳಲ್ಲಿ ಇಡುವುದು 
ಒಳ್ಳೆಯದು. ಇದರಿಂದ ಪ್ರತಿ ಕರುವಿಗೂ ಪ್ರತ್ನೇಕ ಗಮನ ಕೊಡಬಹುದಲ್ಲದೆ 
ಕರುಗಳು ಒಂದನ್ನೊಂದು ನೆಕ್ಕುವುದನ್ನು ಪಡೆದು ಮುಂದೆ ಬರಬಹುದಾದ ಕೆಚ್ಚ ಲಿನ 
ತೊಂದರೆಗಳನ್ನು ನಿವಾರಿಸಬಹುದು. ಪ್ರುರಂಭದ ಎಂಟು ವಾರಗಳ ನಂತರ ಕರು 
ಗಳನ್ನು ಹಿಂಡಿನಲ್ಲಿ ಕೂಡಬಹುದು. ಕರುಗಳ ಬೆಳವಣಿಗೆಯ ಅವಧಿಯಲ್ಲಿ ಬೇಕಾಗುವ 
ಸ್ಥಳ ಮತ್ತು ದೊಡ್ಡಿಯ ರಚನೆ ಮುಂತಾದ ವಿವರಗಳನ್ನು ಹತ್ತನೆಯ ಅಧ್ಯಾಯದಲ್ಲಿ 
ಕೊಟ್ಟಿದೆ. ತೀವ್ರ ಪರತಂತ್ರ ಜೀವಿಗಳಿರುವಂತಹ ವಾತಾವರಣಗಳಲ್ಲಿ ಮಾತ್ರ ಪ್ರತಿ 
ಎಳೆ ಕರುವನ್ನೂ ಆಗಾಗ ಬೇರೆಡೆಗೆ ಸಾಗಿಸಲು ಅನುಕೂಲವಾದ ಪ್ರತ್ಯೇಕ ದೊಡ್ಡಿ 
ಳಲ್ಲಿಡಬೇಕು. ಈ ಬಗೆಯ ವಸತಿ ವ್ಯವಸ್ಥೆಯನ್ನು ದೇಶದ ಅನೇಕ ಭಾಗಗಳಲ್ಲಿ 
ಪರಿಣಾಮಕಾರಿಯಾಗಿ ಅನುಸರಿಸಲಾಗಿದೆ. ಈ ಶ್ರಮದಿಂದ ಉಸಿರಾಟದ ಜಾಡ್ಯ 
ಹಾಗೂ ಪರತಂತ್ರ ಜೀವಿಗಳನ್ನು ನಿಯಂತ್ರಿಸಬಹುದು. ಈ ಉದ್ದೇಶಕ್ಕೆ ವಾತಾ 
ವರಣಕ್ಕನಂಗುಣವಾಗಿ ಬಿಸಿಲು ಮಳೆಗೆ ರಕ್ಷಣೆ ನೀಡಬಲ್ಲ ನೆಲದ ಮೇಲೆ ನಿರ್ಮಿಸಿದ 
ಸಾಮಾನ್ಯ ದೊಡ್ಡಿಗಳು ಸಾಕಾಗುತ್ತವೆ. 


ಕರು ಮತ್ತು ಕಡಸುಗಳ ಪೋಷಣೆ 


ಎಳೆ ಕರುಗಳ ನಿರ್ವಹಣೆಯಲ್ಲಿ ಆಹಾರ ಒದಗಿಸುವ ಕಾರ್ಯ ಪ್ರಮುಖ 
ವಾದುದು. ಬೆಳೆಯುವ ಕರುಗಳು ಮತ್ತು ಕಡಸುಗಳಿಗೆ ಬೇಕಾಗುವ ಪೋಷಕಾಂಶಗಳ 
ವಿವರವನ್ನು ಕೋಷ್ಟಕ 6.1ರಲ್ಲಿ ಕೊಟ್ಟಿದೆ. ಈ ಕೋಷ್ಟಕವು ಅವುಗಳ ಅಪೇಕ್ಷಣೀಯ 
ಲಾಭದ ಮಟ್ಟವನ್ನೂ ಸೂಚಿಸುತ್ತದೆ. ಇಲ್ಲಿ ಕೊಟ್ಟಿರುವುದು ಕನಿಷ್ಠ ಅವಶ್ಯಕ 
ಪೌಷ್ಟಿಕಾಂಶದ ವಿವರಗಳು ಮಾತ್ರ ಬೇರೆ ಬೇರೆ ಪರಿಸ್ಥಿಶಿಗಳಿಗನುಗುಣವಾಗಿ ಒಟ್ಟು 
ಮೇಲಿನ ವ್ಯತ್ಯಾಸವನ್ನು ತುಂಬಲು ಶೇಕಡಾ 10 ರಿಂದ 15ರಷ್ಟು ಹೆಚ್ಚು ಶಕ್ತಿನೀಡುವ 
ಸಸಾರಜನಕಾಂಶಗಳನ್ನು ಕೊಡುವುದು ಲಾಭದಾಯಕ. 


ಕೋಷ್ಟಕ 6.1ರಲ್ಲಿ ಹೈನುಕಡಸುಗಳ ಸಾಮಾನ್ಯ ಬೆಳವಣಿಗೆಗೆ ನಿತ್ಯ ಬೇಕಾದ 
ಪೌಷ್ಟಿಕಾಹಾರವನ್ನು ಕೋಷ್ಟಕ 6.2ರಲ್ಲಿ ಅವು ಒಳಗೊಂಡಿರುವ ಪೌಷ್ಟಿಕಾಂಶವನ್ನು 


ಹೈನಾಗಾರ ದನಗಳ ನಿರ್ವಹಣೆ 


ಆಧುನಿಕ 


46 


"ಅಂಜ 
೦೧ ಬೀಡಿ 
ನೀನಲ್ಲ ಹಹ 
ಬ ಜಂ 'ಐಟ೧ಂ೪ಇಂ೫೦೩ ಧಾಂ ಬಂೀರೇಖಊ ಜೀಂ82ಐ ಭಂಟ Ren (Reames) "ಕಲ್ಲ ಐಂ 
‘puearann Bros Reap Foe ಜಂಬ ಇಷ್ಟ "ಓಣ 
a "amg ಗೋಣ Rees "ಬಡ ‘ocpota eg “sx deHotee ಇ ನಾಲ ಂಣಂp Pony Ro Ce 
au Prd ಕಕ ೫೦೦) ಆಧ AU Cee ma TS ೮೫೦೫ ನ್ಯ? ಅಭ೦ಜ ಐಂ 9೫ ಕ ನೀಬಗಾಜಣ ಅಂಜ pou ಉಂಂಡ 
ಕಣಣ cau Pree A ಸಜ Bree ₹6 "ಸಟ apes (ಇ *ಖಂಇ "ನವಂ "ಇಂ ನ ಉಗ “ued 8 
LT NR SRN 
8p ; 


೬೨೪೫೦೫ ಬಟನ್‌ ಔಣ ಜಂ 'ಹ'೪ ಸಖ 200 76 2. ಬಳಂಯೂ henge Re 601% 04 


₹೫೩ ogni" ೧೮ ಗೊ ಈ ‘pcos (9|/'192)। 0002) (೫1 ೪೪ 660048೩೧ ಔನ (00೬) 
Ra) ಜಲಲ ೨೧ 














— 21 21 2೭೫೭ oz 00" 9 ot zi ದಾ 0021 
— 0% zl zl ೫ `ಈ 9610. 8 02೭ £। — 0001 
ಇಸಾ ೫ =z ೯| voz 00 060... | 0°61 ra WN 008 
೪ ; ೯| Ll €'8 ೪810... £೯' 0st + 8:0 009 
p 91 zl ೯। |`£| $°9 080. 47 0°11 8! fal’ 00% 
0೧9 8 01 £। 1`8 019 0910... 8610 079 9"| ೪ 002 
09% 9 ol ZI (9 0°£ 0°0 80 09 *1 £0 051 
00: ಖಿ 9 L 01 0'2 00 290 oz 80 0 001 
06। 97 ೯ » 0'2 0 020 Ito 60 ೪ $0 05 
ಇಲ ಇ ಡಕ ಕಶಿ ಇನ ಇನ ಇಳು ಇ ಷ್ದರ್ಶದ್ದ ಸ್‌ 
is te ಹ 3 ಜಟ ಜ್ಞ 3 ][ ಕಿ 3 
೨1 ೪. ಆ... ನ್ನ್ನ ಜಟ ತ್ತ” 
ಹಡ 4 ದ ಸ್ಯಾ aa ಕ ಜ್ಜ $ Kl ತ್ಯ pS M4 
9 80೮೫ ಜಂಬಿಳಿಿ ಇದಲ 0.೫೬ 9 8೦೧ ಬಲ್ಲ 


ಕರಾ ಘ ಅರ್ಯ ಶ್ಯ ಘಮ ಯಾಕ ಎಸ ಸತ ಸರಂಇಂ-ದನಧಔಷಿಷಮ್ಯ್ಮ್ಛಿಯ್ಛೇೇಕ“್ಳ್ಣ...! 


Cente ern evan Boe ಬೀನ ೪೦೮/೨ upp Teun ಬೀಡಿ 06 ನ) 
೧೩೪8 (8/೧ 28೦೩೫ pep aux ಭಜಿ ಲಲ ಫಷ ೮೬೫% :7'9 ಇಡಾ 


147 


ಹೈನಾಗಾರ ಕರು ಮತ್ತು ಕಡಸು(ಮಣಕ)ಗಳನ್ನು ಅಭಿನೃದ್ಧಿಗೊಳಿಸುನಿಕೆ 


೪೦೮8 
cope ಜಂಜ ೧5೧೩p sR "ಭದ "೬೩ ಸ್ಮಔ೦00 ಇ KO NTS ತಿನ ಪೂಜಿ fw ಜಣ "fas ಳೆ 8561 
“ಉೀಜಣಜ 3೪೫0, ೫೧೧೦ (Gane) "ಅಲ ಬಟ ಇಂಬು ನಮೀ 1೫೦. ಐ೦೦ 78 ಉನಿ 














0'2 zo 2೭10 10'0 05 2 0'2 0192 019£ ತ್ತ 0021 

ದ 8 ೯10 £1`0 10" 05 ೯ 2'2 0'22 0೭೭ — 0001 
— 1'[ ೯10 S10 10° € Ly €'2 0°61 091 087 008 
— 9° zz'o 61°0 €1"| 15 1 tt 0`6 8°01 TL 009 
— $°| 0೦೯0 920 61"! 65 ೯! 82 0°11 L9 0°01 00¥ 
011 ೯" 0¥°0 8¥°0 ೯೯। 19 0101. 0£ 079 3 8% 002 
011 Sl: #0 99°0 76! SL 7) #7 0% 0'2 LE 06 
06 02 990 10 202 001. 002 0 0`2 9°0 €z 001 
0/1 ಜಾ £/'0 860 2 or 0:22 91 6°0 — ಜಣ 06 
ಧರ ಚಣ ೧ * ಧ್ದೀಅರೇ ಇಣ ಕ| ಆ೪ ಕನ ಇ ಇಷ ಇಡ 
2 ಕತೆ ಣಿ 33 fy 2 i at 8 & $8 8 ಕಿ 

೩ 78 5% ನಡ A v ೩ ಶಶಿ ಡ್ಯ ತ್ಮಾ ಶ್ರಿ ಲ ನ 
“ಜ್‌ ೩ ಇ ಚ ನೆ ತ ತ್‌್‌ ೬% ಜ್‌, . 
ಕಜ ಜಳ 3 ತಿ. ಸ್ರ "ತಿಕ A  ॥.! 

hp Re ಊಂ ೪% ಭನೆಬಲೂಢ ೫೪ರ "ಜಾ 0೫೮% 

ER 


(‘puecpaehe pcp poewe cue Bepodeu Apes nosy Tepean noe ಅ) 
೮8/8062 Hoewe ೫೮೪೦೮೮ suv burs 000080೩ ap :29 akg 
ತ ೪೦೮% 
cp ಇಂಕಾ ೬೩ ೦2೫ ಡಿಎ ತಂ ತಿಳಿ "ಒಂ Ao" Ko ನಂ 450830 ಎನ ತಾಗ om p 8661 
Racy cau ‘Royeo ೦೫ 3ಲೀಜ॥ 1 twapox neck ಹ Ge ೧ಂ೧%ೀಂಂಘಿಣ ಟಲಾಂಂಲರಿಳಿ ಉಂಭ ‘sua Rue a P 
“nee ಣಯ "ಬಟ್ಟ Baur ಉಟ ೧೫೮೪ ೫ 0008 ರಂ ನೀಟ"? ೧೫5 Tes Bree v 2 


148 ಆಧುನಿಕ ಹೈನಾಗಾರ ದನಗಳ ನಿರ್ನಸಣೆ 


ಕೊಟ್ಟಿದೆ. ಈ ಕಡಸುಗಳಿಗೆ ಬೇಕಾದ ಪಾಸ್ತವ ಮೇವಿನ ವಿವರವನ್ನು ಮುಂದಿನ 
ಅಧ್ಯಾಯದಲ್ಲಿ ವಿವರಿಸಲಾಗಿದೆ. 


ಎಳೆ ಕರುಗಳ ಪೋಷಣೆ 


ಎಳೆಯ ಹೈನುಕರುಗಳ ಪೋಷಣೆಯನ್ನು ಅನುಕೂಲದ ದೃಷ್ಟಿಯಿಂದ ನಾಲ್ಕು 
ಭಾಗಗಳಾಗಿ ವಿಂಗಡಿಸಬಹುದು. ಕಾರ್ಯತಃ ಈ ನಾಲ್ಕು ಭಾಗಗಳೂ ಕಟ್ಟುನಿಟ್ಟಾದ 
ಪ್ರತ್ನೇಕ ಭಾಗಗಳಲ್ಲ. ಒಂದು ಭಾಗದ ಪೋಷಣಾ ವ್ಯವಸ್ಥೆ ಇನ್ನೊಂದರಲ್ಲೂ 
ಬರಬಹುದು, ಅವಾವುವೆಂದರೆ : 


1. ಮೊಲೆಕುಡಿಸು ಹಸು 
2. ಪೂರ್ಣ ಹಾಲ ಅಥವಾ ಕೆನೆ ತೆಗೆದ ಹಾಲು 


3. ನಿಯಮಿತ ಪೂರ್ಣ ಹಾಲು, ಕರುವಿಗೆ ಕೊಡಬೇಕಾದ ಶುಷ್ಕವಾದ 
ಪ್ರಾರಂಭಿಕ ಮಿಶ್ರಣ 


4. ಹಾಲಿಗೆ ಬದಲು ಕೊಡುವ ಆಹಾರ, ಕರುವಿಗೆ ಕೊಡಬೇಕಾದ 
ಶುಷ್ಕವಾದ ಪ್ರಾರಂಭಿಕ ಮಿಶ್ರಣ 


ಮೇಲಿನ ವ್ಯವಸ್ಥೆಗಳು ಕರುಗಳ ಪೋಷಣೆಯಲ್ಲಿ ಹೆಚ್ಚೆತ್ತಿರುವ ನಿರ್ವಹಣಾ 
ಕೌಶಲ್ಯದ ಬೇಡಿಕೆಗಳಿಗನುಗುಣವಾಗಿ ಪಟ್ಟೆ ಮಾಡಲ್ಪಟ್ಟಿವೆ. ಹಸುವಿನಿಂದಲೇ 
ನೇರವಾಗಿ ಹಾಲು ಕುಡಿಸಿ ಕರುಗಳನ್ನು ಪೋಷಿಸುವಾಗ ಸ್ವಚ್ಛತೆಯ ಕಡೆಗೆ ಗಮನ 
ಹರಿಸಿದಲ್ಲಿ ಇತರ ನಿರ್ವಾಹಣಾತೊಂದರೆಗಳೇನೂ ಇರಲಾರವು. ಕೊನೆಯ ವ್ಯವಸ್ಥೆಗೆ 
ಸಾಕಷ್ಟು. ಗಮನ ಮತ್ತು ನೈಪುಣ್ಯ ಬೇಕಾಗುತ್ತದೆ. ಮಾರುಕಟ್ಟೆ ಹಾಲು 
ಮಾರಲ್ಪಡುವಾಗ ಆಹಾರ ವೆಚ್ಚದ ದೃಷ್ಟಿಯಲ್ಲಿ ಮೇಲೆ ಸೂಚಿಸಿದ ವ್ಯವಸ್ಥೆಗಳು 
ಇಳಿತದ ಪ್ರಮಾಣದಲ್ಲಿ ಸೂಚಿತವಾಗಿವೆ. ಸಂಸ್ಕರಣಾ ಉದ್ದೇಶಗಳಿಗಾಗಿ 
ಹಾಲು ಮಾರುವ ಸಂದರ್ಭಗಳಲ್ಲಿ ಹಾಲಿಗೆ ಬದಲಿಕೊಡುವ ಆಹಾರ ವ್ಯವಸ್ಥೆ 
ಲಾಭದಾಯಕವಾಗುವುದಿಲ್ಲ. ್ನ 


ಇವುಗಳಲ್ಲಿ ಯಾವುದೇ ವ್ಯವಸ್ಥೆ ಯನ್ನಸುಸರಿಸಲಿ. ಕರುವಿಗೆ ಹುಟ್ಟಿದ 48 ಗಂಟೆ 
ಗಳಲ್ಲಿ ತಾಯಿಯ ಹಾಲನ್ನು ಒದಗಿಸಬೇಕು. ಇದು ನೇರವಾಗಿ ಮೊಲಿಯುಣ್ಣುವುದರ 
ಮೂಲಕ ದೊರೆಯುವುದು ಸೂಕ್ತ. ಹಸುವಿನ ಪ್ರಾರಂಭಿಕ ಗಿಣ್ಣ ಹಾಲು ಪ್ರತಿ 
ರೋಧಕವಸ್ತುಗಳನ್ನೊಳಗೊಂಡ ರಕ್ತ ದ. ಸಸಾರಜನಕಾಂಶಗಳಿಂದ ಕೂಡಿರುತ್ತದೆ. 
ಆಗತಾನೆ ಹುಟ್ಟಿದ ಕರುವಿನ ರಕ್ತದಲ್ಲಿ ಈ ಪ್ರತಿರೋಧದ ಅಂಶ ಸ್ವಲ್ಪವೂ ಇಲ್ಲನಿರುವು 
ದರಿಂದ ಕರುವು ರೋಗಗಳನ್ನು ತಡೆದುಕೊಂಡು ಬದುಕಬೇಕಾದರೆ ಕರುವಿನ ದೇಹಕೆ 


ಹೈನಾಗಾರ ಕರು ಮತ್ತು ಕಡಸು(ಮಣಕ)ಗಳನ್ನು ಅಭಿವೃದ್ಧಿಗೊಳಿಸುವಿಕೆ 149 


ಪ್ರತಿರೋಧಾಂಶಗಳು ಸೇರಬೇಕು. ಹುಟ್ಟಿದ ಎರಡು ದಿನಗಳ ನಂತರ ಕರು. ತನ್ನ 
ಕರುಳಿನ ಒಳಗೋಡೆಗಳ ಮೂಲಕ ಪ್ರತಿರೋಧಗಳನ್ನು ಹೀರಿಕೊಳ್ಳುವ ಸಾಮರ್ಥ್ಯ 
ವನ್ನು ಕಳೆದುಕೊಳ್ಳುತ್ತದೆಯಾದ್ದರಿಂದ ಕರುವಿಗೆ ಗಿಣ್ಣುಹಾಲನ್ನು ಹುಟ್ಟಿದ ತಕ್ಷಣವೇ 
ಕೊಡುವುದು ಸೂಕ್ತ. 


ಗಿಣ್ಣುಹಾಲು ಪ್ರತಿರೋಧ ವಸ್ತುಗಳನ್ನೊಳಗೊಂಡಿರ-ವುದರ ಜೊತೆಗೆ ಹೆಚ್ಚಿನ 
ಮಟ್ಟದ ಸಿ ಜೀವಸತ್ವವನ್ನೂ ಒದಗಿಸುತ್ತದೆ. ಅಲ್ಲದೆ ಕರುವಿನ ಮಲಬದ್ಧತೆಗೆ 
ವಿರೇಚಕವಾಗುತ್ತದೆ. ಯಾವುದೇ ಕಾರಣಗಳಿಂದ ತಾಯಿಹಸುವಿನಲ್ಲಿ ಗಿಣ್ಣುಹಾಲು 
ದೊರೆಯದಿದ್ದಾಗ ಅದನ್ನು ಬೇರೆ ಮೂಲಗಳಿಂದ ಪಡೆದುಕೊಳ್ಳೆಬೇಕು. ಅಲ್ಲದೆ 
ಇಂತಹ ಸಂದರ್ಭಗಳಿಗಾಗಿ ಗಿಣ್ಣುಹಾಲನ್ನು ಶೈತಶ್ಯೀಕರಿಸಿ ಇಟ್ಟುಕೊಳ್ಳುವುದು 
ಒಳ್ಳೆಯದು. 


ಹಸುವಿನಿಂದ ಹಾಲುಣ್ಣಿಸುವ ಉಪಯುಕ್ತತೆ : ಬಹುಶಃ ಕರುಗಳನ್ನು 
ಪೋಷಿಸುವ ಅತಿ ಸುಲಭವಾದ ಮಾರ್ಗವೆಂದರೆ, ಮೂರು ಅಥವಾ ನಾಲ್ಕು ಕರುಗ 
ಳನ್ನು ಒಂದು ಹಸುವಿಗೆ ಬಿಡುವುದು. ಮೊಲೆ ಹಾಲು ಬಿಡಿಸುವುದಕ್ಕೆ ಮುನ್ನ ಕರುಗ 
ಳಿಗೆ ಒಣಮೇವು ಮತ್ತು ಪ್ರಾರಂಭಿಕ ಮಿಶ್ರಣ (ಬೆಳೆಯುವ ಕರುಗಳ ಆಹಾರ ಅಗತ್ಯ 
ಪೂರೈಸುವ ಧಾನ್ಯಗಳ ಮಿಶ್ರಣ) ವನ್ನು ತಿನ್ನುವ ಅಭ್ಯಾಸ ಮಾಡಿಸಬೇಕು. ಹಾಲೂ 
ಡಿಸುವುದನ್ನು 6 ತಿಂಗಳವರೆಗೂ ಮುಂದ:ವರಿಸಬಹುದು ಅಥವಾ 2-3 ತಿಂಗಳಾದ 
ಮೇಲೆ ಬಿಡಿಸಬಹುದು. ಹಸುವಿನ ಹಾಲಿನ ಉತ್ಪಾದನೆಗೆ ತಕ್ಕಂತೆ ಕರುಗಳನ್ನು 
ಬಿಡುವ ಎಚ್ಚ ರಿಕೆ ವಹಿಸಬೇಕು. 


ಒಳ್ಳೆಯ ಬೆಳವಣಿಗೆಯಾಗಬೇಕಾದರೆ ಕರು ಎರಡು ಅಥವಾ ಮೂರು ತಿಂಗಳಿ 
ದ್ದಾಗ ಹಾಲು ಉಣ್ಣಿಸುವುದನ್ನು ಬಿಡಿಸಿದಲ್ಲಿ ದಿನಕ್ಕೆ ಕಡೆಯಪಕ್ಷ ಎರಡು ಪೌಂಡುಗ 
ಳಷ್ಟು ಪ್ರಾರಂಭಿಕ ಮಿಶ್ರಣ ಮತ್ತು ಸಾಕಷ್ಟು ಒಳ್ಳೆಯ ಒಣಮೇವು ಕೊಡಬೇಕು. ಈ 
ಹಂತದಲ್ಲಿ ಕರು ತಿನ್ನುಪುದಾನರೆ ದಿನಕ್ಕೆ ನಾಲ್ಕು ಪೌಂಡುಗಳವರೆಗೆ ಪ್ರಾರಂಭಿಕ 
ಮಿಶ್ರಣವನ್ನು ಕೊಡಬಹುದು. 


ಪೂರ್ಣ ಅಥವಾ ಕೆನೆ ತೆಗೆದ ಹಾಲಿನಿಂದ ಬೆಳೆಸುವಿಕೆ : ಕರುವಿಗೆ 
ತಾಯಿಹಾಲು ಬಿಡಿಸಿದ ಮೇಲೆ ಅದಕ್ಕೆ ಹಾಲುಕುಡಿಯುವುದನ್ನು ಕಲಿಸಬಹುದು 
ಅಥವಾ ಹಾಲುಬುಡ್ಡಿಯ ಮೂಲಕ ಕೊಡಬಹುದು. ಹಾಲಿನ ಕೊಬ್ಬಿನ ಅಂಶವನ್ನು 
ಕಡಮೆಮಾಡುವುದರಿಂದ ಜೀರ್ಣದ ಅವ್ಯವಸ್ಥೆಗಳನ್ನು ತಪ್ಪಿಸಬಹುದು. ಪ್ರತಿದಿನ 
ಕರುವಿನ ಒಟ್ಟುತೂಕದ ಶೇಕಡಾ 10 ರಷ್ಟು, ಗರಿಷ್ಠ 10 ರಿಂದ 12 ಪೌಂಡುಗಳಷ್ಟು 
ಹಾಲನ್ನು ಕೊಡಬಹುದು. *ಈ ಹಾಲನ್ನು ದಿನಕ್ಕೆರಡು ಬಾರಿ ವಿಭಾಗಿಸಿಕೊಡಬೇಕು. 
ಜೀರ್ಣದ ಅವ್ಯವಸ್ಥೆಗಳೇನಾದರೂ ತೋರಿದಲ್ಲಿ ಹೆಚ್ಚು ಹಾಲುಕೊಡುವುದಕ್ಕಿಂತ 


150 ಆಧುನಿಕ ಹೈನಾಗಾರ ದನಗಳ ನಿವ: ಹಣೆ 


ಕಡಮೆ ಕೊಡುವುದು ಸೂಕ್ತ. ಭೇಧಿ ಕಾಣಿಸಿಕೊಂಡಲ್ಲಿ ಕರುವು ಅದರಿಂದ ಚೆ:ತರಿಸಿ 
ಕೊಳ್ಳುವವರೆಗೆ ಅರ್ಧಕ ಬ್ಯ ಕಡಮೆ ಹಾಲು ಕೊಡುವುದು ಒಳ್ಳೆಯದು. 


ಕರುವಿನ ಪೋಷಣೆಗೆ ಬಳಸುವ ಪಾತ್ರೆಗಳು ಸ್ವಚ್ಛವಾಗಿರಲೇ ಬೇಕು. ಹಾಲಿನ 
ಬಿಸಿ ಸಾಮಾನ್ಯವಾಗಿ 959 ರಿಂದ 100 ಫ್ಯಾರನ್‌ಹೀಟ್‌ಗಳ೪ಎರೆಗೆ ಇರಂವು ೨ 
ಒಳ್ಳೆಯದು. ಸ್ವಚ್ಛ ಆವರಣ ವಾತಾವರಣ ಮತ್ತು ನಿರೋಗ ಪರಿಸ್ಥಿ ತಿಗಳಲ್ಲಿ ಕರು 
ಗಳು ಪೋಷಣೆಯಲ್ಲಾಗುವ ವ್ಯತ್ಯಾಸಗಳನ್ನು ತಡೆದುಕೊಳ್ಳಬಬ್ಲವು. 


ಕರುವಿಗೆ 2-3 ವಾರಗಳಾದಾಗ ಕೆನೆಹಾಲು ಲಭ್ಯವಿದ್ದ ರೆ ಕ್ರಮೇಣ ಕೊಡ 
ಬಹುದು. ಕಡಮೆ ಜಿಡ್ಡು ಮತ್ತು ಸತ್ವಯುತವಾದ ಈ ಹಾಲನ್ನು ಸಾಮಾನ್ಯವಾಗಿ 
ಕೊಡುವುದಕ್ಕಿಂತ ಶೇಕಡಾ 25 ರಷ್ಟು ಜಾಸ್ತಿ ಕೊಡಬಹುದು. ಬೆಳೆದ ಕರುಗಳು ಈ 
ಹಾಲಿಗೆ ಹೊಂದಿಕೊಂಡಿದ್ದ ರೆ ಅವು ಕುಡಿಯುವಷ್ಟು ಕೊಟ್ಟರೂ ತಪ್ಪೇನಲ್ಲ. 


ಹೆಚ್ಚು ಹಾಲು ಲಭ್ಯವಿದ್ದಲ್ಲಿ 6 ತಿಂಗಳು ಅಥವಾ ಅದಕ್ಕೂ ಹೆಚ್ಚು ಕಾಲದವರೆಗೆ 
ಹಾಲು ಕೂಡಬಹುದು. ಏನೇ ಆದರೂ ಕರುವಿಗೆ 23% ಅಥವಾ 3 ತಿಂಗಳ ನಂ:ರ 
ಯಾವಾಗ ಬೇಕಾದರೂ ಹಾಲುಬಿಡಿಸಿ ಪ್ರಾರಂಭಿಕ ಮಿಶ್ರಣ ವ:ತ್ತು ಒಣಮೇವು ತಿನ್ನು 
ವುದನ್ನು ಕಲಿಸಬೇಕು. ನಂತರ ಈ ಕೆಳಗಿನಂತೆ ಕರುಗಳನ್ನು ಪೋಷಿಸಬೇಕು. 


ಮಿತವಾದ ಪೂರ್ಣ ಹಾಲು ಮತ್ತು ಶುಷ್ಕ ಪ್ರಾರಂಭಿಕ ಮಿಶ್ರಣದಿಂದ 
ಕರುಗಳನ್ನು ಬಿಳೆಯಿಸುವಿಕೆ 


ಈ ಕ್ರಮದಲ್ಲಿ ಕರುಗಳಿಗೆ 175 ರಿಂದ 400 ಪೌಂಡುಗಳಷ್ಟು ಪರಿಮಿತ ಕೆನೆ 
ತೆಗೆದ ಹಾಲನ್ನು ಕೊಟ್ಟು ಯಶಸ್ವಿಯಾಗಿ ಬೆಳೆಸಬಹುದು. ಈ ಪೋಷಣಾ ವ್ಯವ 
ಸ್ಥೆಯ ಲಾಭವೆಂದರೆ ಧಾನ್ಯ ಮತ್ತು ಒಣಮೇವಿನ ಪೌಖ್ಬಕಾಂಶಗಳನ್ನು ಹಾಲಿನಿಂದ 
ಪಡೆಯಬಹುದು. ಈ ಪೋಷಣಾವ್ಯವಸ್ಥೆಯಲ್ಲಿ ಕರುಗಳು ಪ್ರಾರಂಭದ ಕೆಲವು 
ವಾರಗಳಲ್ಲಿ ಶೀಘ್ರ ಬೆಳವಣಿಗೆಯನ್ನು ತೋರುವುದಿಲ್ಲವಾದರೂ 18 ತಿಂಗಳ ವೇಳೆಗೆ 
ಸರಿಯಾಗಿ ಬೆಳೆದಿರುವುದು ಕಂಡುಬರುತ್ತದೆ. * 


ಕರುವಿಗೆ ಹಿಂದೆ ಸ ಇಚಿಸಿರುವಂತೆ ಗಿಣ್ಣುಹಾಲು ಕೊಟ್ಟು ಹಾಲು ಕುಡಿಯಲು 
ಕಲಿಸಬೇಕು. ಹಾಲುಕೊಡುವ ಒಂದು ಮಾದರಿ ವಿವರಣೆಯನ್ನು ಕೋಷ್ಟಕ 6.3 
ಠಲ್ಲಿ ಕೊಟ್ಟಿದೆ. ಇದು ಮೇಲೆ ಹೇಳಿರುವ ಹಾಲಿನ ಒಟ್ಟು ಮಿತಿಯೊಳಗೆ ವ್ಯತ್ಕಾಸ 
ವಾಗಬಹಂದು. ಕರುಗಳ ಗಾತ್ರವನ್ನೂ ಗಮನಿಸ:ವುದು ಅವಶ್ಯವಿದೆ. ಅಶಕ್ತ ಕರು 
ಗಳಿಗೆ ಬಲಿಷ್ಠ ಬೆಳೆದ ಕರುಗಳಿಗಿಂತ ಹೆಚ್ಚು ಸಮಯದವರೆಗೆ ಹಾಲುಣ್ಣಿಸಬೇಕಾಗು 
ತ್ತದೆ. ಎರಡನೆಯ ವಾರದ ಪ್ರಾರಂಭದಿಂದ ಕರುವಿಗೆ ಪ್ರಾರಂಭದಲ್ಲಿ ಕೊಡಬೇಕಾದ 
ಆಹಾರ ಹಾಗೂ ಒಣಮೇವು ಕೊಡಬೇಕು. 


ಹೈನಾಗಾರ ಕರು ಮತ್ತು ಕಡಸು(ಮೆಣಕ್ಯಗಳನ್ನು ಅಭಿನೃದ್ಧಿಗೊಳಿಸುವಿಕೆ (51 


ಕೋಷ್ಟಕ 6.3. ಸೂಚಿತ ಹಾಲುಣ್ಣಿ ಸುವ ಮಾದರಿ 


(ಪೋಷಿತ ಕರುಗಳಿಗಾಗಿ ನಿಯಮಿತ ಕೆನಿತೆಗೆದ ಹಾಲು ಮತ್ತ ಶುಷ್ಕ ಪ್ರಾರಂಭಿಕ 
ಖುಶ್ರಿಣಿ) 





ನಿತ್ಯ ಕೊಡಬೇಕಾದ ಹಾಲು (ಪೌಂಡುಗಳಲ್ಲಿ) 





ವಯಸ್ಸು ದೊಡ್ಡ ತಳಿ ಚಿಕ್ಕತಳಿ 
1-3 ದಿನಗಳು ಗಿಣ್ಣು ಹಾಲು ಗಿಣ್ಣು ಹಾಲು 
4-7 ದಿನಗಳು 8 5 
2 ನೆಯ ವಾರ 9 6 
3 ನೆಯ ವಾರ 10 7 
4 ನೆಯ ವಾರ 8 7 
5 ನೆಯ ವಾರ 0 6 
6 ನೆಯ ವಾರ 5 ಶ್ರ 
7 ನೆಯ ವಾರ ಟ್ರ 2 
8 ನೆಯ ವಾರ — 3 
9 ನೆಯ ವಾರ ವರ 3 





ಕರುಗಳಿಗೆ ಕೊಡಬೇಕಾದ ಶುಷ್ಕ ಪ್ರಾರಂಭಿಕ ಮಿಶ್ರಣ: ಕರುವಿಗೆ 
ಹಾಲು ಕೊಡುವಾಗ ಸ್ವಲ್ಪ ಮಿಶ್ರಣವನ್ನು ಬಾಯಿಗೆಕೊಟ್ಟು ತಿನ್ನುವುದನ್ನು ಕಲಿಸ 
ಬೇಕು. ಮೇವು ಪೆಟ್ಟಿಗೆಯಲ್ಲಿ ಪ್ರತಿನಿತ್ಯ ಸ್ವಲ್ಪ ಮಿಶ್ರಣವನ್ನು ಹಾಕುವುದರಿಂದ 
ಕರುವು ಈ ಮೇವು ತಿನ್ನಲು ಪ್ರೇರೇಪಿಸಿ ಕ್ರಮವಾಗಿ ಅಭ್ಯಾಸ ಮಾಡಿಸಬಹುದು. 
ಪ್ರಾರಂಭಿಕ ಮಿಶ್ರಣವನ್ನು 3% ಪೌಂಡ್‌ನಿಂದ 4 ಪೌಂಡುಗಳವರೆಗೆ ಕರುಗಳು ಇಷ್ಟು 
ಆಹಾರವನ್ನು ತಿನ್ನಬೇಕು. ವಿಶೇಷ ಬೆಳವಣಿಗೆ ಬೇಕಾದರೆ ಹೆಚ್ಚು ಆಹಾರ ಕೊಡ 
ಬಸುದರಿ. 

ಸಾಕಷ್ಟು ಪೌಷ್ಟಿಕಾಂಶವನ್ನೊಳಗೊಂಡ ವಿವಿಧ ಬಗೆಯ ಪ್ರಾರಂಭಿಕ ಮಿಶ್ರಣ 
ಗಳು ಮಾರುಕಟ್ಟೆಯಲ್ಲಿ ದೊರೆಯುತ್ತವೆ. ಒಳ್ಳೆಯ ಆಹಾರ ಕೊಟ್ಟು ಸರಿಯಾಗಿ 
ನೋಡಿಕೊಂಡಲ್ಲಿ ಕರುಗಳು ತೃಪ್ತಿಕರ ಬೆಳವಣಿಗೆಯನ್ನು ತೋರುತ್ತವೆ. ಆವುಗಳಿಗೆ 
ಕೊಡುವ ಆಹಾರ ಸಾಮಾನ್ಯ ದನಗಳಿಗೆ ಕೊಡುವ ಸಾಮಾನ್ಯ ಮೇವು ಹಾಗೂ ಧಾನ 
`` ಗಳ ಮಿಶ್ರಣವಾದರೆ ನಡೆಯುತ್ತವೆ. ಕರುಗಳನ್ನು ಬಿಸಿಲಿಗೆ ಬಿಡುವುದರಿಂದ ]) ಜೀವ 
ಸತ್ವ ಸಿಗುತ್ತದೆ. ಪ್ರಾರಂಭಿಕ ಮಿಶ್ರಣದ ಎರಡು ಮಾದರಿಗಳನ್ನು ಕೋಷ್ಟಕ 6.4ರಲ್ಲಿ 


152 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಕೊಟ್ಟಿದೆ. ಸಮ್ಮಿಶ್ರ ಪ್ರಾರಂಭಿಕ ಮಿಶ್ರಣವನ್ನು ಬಳಸುತ್ತಿದ್ದರೆ ಕರುವಿಗೆ ನಾಲ್ಕು 
ತಿಂಗಳಾದ ಮೇಲೆ ಅದಕ್ಕೆ ಬದಲಾಗಿ ಸಾದಾ ಮಿಶ್ರಣ ಆಥವಾ ಹಿಂಡಿಗೆ ಕೊಡುವ 


ಮಿಶ್ರಣವನ್ನು ಕೊಡಬಹುದು. 


ಕೋಷ್ಟಕ: 6.4 ಎಳೆಗರುಗಳಿಗೆ ಧಾನ್ಯಮಿಶ್ರಣಗಳು 





ಪ್ರಾರಂಭಿಕ ಸಾದಾ 
ಮಿಶ್ರಣದಲ್ಲಿ ಸೇರಿಸುವ ಅಂಶಗಳು ಮಿಶ್ರಣ ಮಿಶ್ರಣ 


(ಪೌಂಡುಗಳಲ್ಲಿ) (ಪೌಂಡುಗಳಲ್ಲಿ) 





ಪುಡಿ ಮಾಡಿದ ಮುಸುಕಿನ ಜೋಳ ಹಾಗೂ/ 


ಇಲ್ಲವೆ ಬಾರ್ಲಿ 820 770 
ಓಟ್ಸ್‌ 400 400 
ಗೋಧಿ ತೌಡು 300 300 
ಸೋಯಾಬೀನ್‌ ಹಿಟ್ಟು 250 400 
ಆಗಸೆ ಹಿಟ್ಟು 200 — 
ಕುದುರೆ ಮಸಾಲೆ ಸೊಪ್ಪಿನ ಪುಡಿ 100 100 
ಕಬ್ಬಿನ ಕಾಕಂಬಿ 100 — 
ಪ್ರತಿದೇಹಿ ವಸ್ತು (ಟೆಟ್ರಾಸೈಕ್ಲಿನ್‌ದಂತದು) 20 (ಗ್ರಾಮ್‌ಗಳು) 
ಏಕಿರಣಗೊಳಿಸಿದ ಈಸ್ಟ್‌ 20.5 — 
ಡೈಕ್ಯಾಲ್ಬಿಯಂ ಫಾಸ್ಟ್ರೇಟ್‌ ಅಥವಾ ಉಗಿ 20 20 

ಪ್ರಯೋಗಿಸಿದ ಮೂಳೆ ಪುಡಿ * 
ಅಯೋಡಿನ್‌ಯುಕ್ತ ಕ್ಷಾರ 10 10 

2000.5 2000 





ಮೊದಲ ನಾಲ್ಕಾರು ತಿಂಗಳು ಎಳೆಯ ಕರುಗಳು ಧಾನ್ಯಗಳನ್ನು ಚೆನ್ನಾಗಿ 
ಅಗಿಯುವುದರಿಂದ ಧಾನ್ಯಗಳನ್ನು ಇಡಿಯಾಗಿ ಸೇರಿಸಬಹುದು. ಗಟ್ಟಿ ಧಾನ್ಯಗಳನ್ನು 
ಒಡೆದುಹಾಕಬೇಕು. ವಯಸ್ಸಾದ ದನಗಳಿಗೆ ಎಲ್ಲ ಬಗೆಯ ಧಾನ್ಯಗಳನ್ನೂ ಒಡೆದು 
ಹಾಕಬೇಕು. K 


ಒಣಹುಲ್ಲು : ಎಳೆಯ ಕರುಗಳಿಗೆ ಶ್ರೇಷ್ಠದರ್ಜೆಯ ಒಣಹುಲ್ಲನ್ನು ಕೊಡ 
ಬೇಕು. ಎಲೆ ಮತ್ತು ದ್ವಿದಳ ಬೆಳೆಗಳು ಸೇರಿದ ಒಣಮೇವು ಸೂಕ್ತ ಆಹಾರ. 
ಒಳ್ಳೆಯ ಮಿಶ್ರ ಒಣಹುಲ್ಲು ಅಥವಾ ಮೊದಲ ಕೊಯ್ಲಿನ ಹಸಿಹುಲ್ಲು ಎಳಿಗರುಗಳಿಗೆ 


ಹೈನಾಗಾರ ಕರು ಮತ್ತು ಕಡಸು(ಮಣಕ)ಗಳನ್ನು ಅಭಿವೃದ್ಧಿ ಗೊಳಿಸುಪಿಕೆ 153 


ತೃಪ್ತಿಕರವಾದ ಮೇವು. ಕರುವಿಗೆ ಎರಡನೆಯ ವಾರದಿಂದ ಆರಂಭಿಸಿ ಪ್ರತಿನಿತ್ಯ 
ಹೊಸ ಹುಲ್ಲನ್ನು ಕೊಡಬೇಕು. ಹುಲ್ಲು ಸಾಕಷ್ಟು ಪ್ರಮಾಣದಲ್ಲಿ ಸಿಗುತ್ತಿದ್ದು 
ದುಬಾರಿಯಲ್ಲದಿದ್ದಲ್ಲಿ ಕರು ತಿನ್ನುವಷ್ಟು ಕೊಡಬಹುದು. 

ಪರಿಮಿತ ಕೆನೆತೆಗೆದ ಹಾಲು ಮತ್ತು ಶುಷ್ಕ ಪ್ರಾರಂಭಿಕ ಮಿಶ್ರಣ 
ಗಳಲ್ಲಿನ ವ್ಯತ್ಯಾಸ: ಕರುಗಳ ಪೋಷಣಾ ಕಾರ್ಯದಲ್ಲಿ ಹಾಲಿಗೆ ಬದಲಾಗಿ ಬಳಸುವ 
ವಸ್ತುಗಳ ಅಭಿವೃದ್ಧಿಯಾಗಿ ದೊರಕುತ್ತಿವೆಯಾದರೂ ಇವುಗಳ ಜೊತೆಗೆ 50-60 
ಪೌಂಡುಗಳಷ್ಟು ಹಾಲನ್ನೂ ಕೊಡಬೇಕು. ಹಾಲಿಗೆ ಬದಲಾಗಿ ಬಳಸುವ ವಸ್ತುಗಳು 
ಹಾಲು ಅಥವಾ ಹಾಲಿನ ವಸ್ತುಗಳಿಂದಲೇ ತಯಾರಾದವುಗಳು. ಇವು ನೀರಿನಲ್ಲಿ 
ಬೆರೆಸಲು ಯೋಗ್ಯವಾಗಿ ಸಿದ್ಧವಾಗಿರುವುದರಿಂದ ಇವುಗಳನ್ನೂ ಹಾಲು ಕೊಡ:ವಂತೆ 
ನೀರಿನಲ್ಲಿ ಬೆರೆಸಿ ಕರುಗಳಿಗೆ ಕೊಡಬೇಕು. ಪ್ರಾರಂಭದಲ್ಲಿ ಕರುಗಳಿಗೆ ಅಷ್ಟು ಹೆಚ್ಚು 
ಹಾಲು ಬೇಕಾಗುವುದಿಲ್ಲವಾದುದರಿಂದ ಶ್ರೇಷ್ಠ ದರ್ಜೆಯ ಈ ವಸ್ತುಗಳನ್ನು ಸೂಕ್ತ 
ನಿರ್ದೇಶನದೊಂದಿಗೆ ಕೊಟ್ಟು ಒಳ್ಳೆಯ ಫಲಿತಾಂಶಗಳನ್ನು ಕಾಣಬಹುದು. ಕೊಡ 
ಬೇಕಾದ ಹಾಲಿನಲ್ಲಿ ಬಹುಪಾಲು ಹಾಲು ಬದಲಿ ವಸ್ತು ಕೊಡಬೇಕಾಗಿರುವ ಸಂದರ್ಭ 
ಗಳನ್ನುಳಿದು ಉಳಿದ ಸಮಯಗಳಲ್ಲಿ ಕರುಗಳಿಗೆ ಪ್ರಾರಂಭದಲ್ಲಿ ಕೊಡಬೇಕಾದ ಮಿತ 
ಶುಷ್ಕ ಹಾಲು ಪದ್ಧ ತಿಯಲ್ಲಿ ತಿಳಿಸಿದಂತೆ ಕರುಗಳನ್ನು ಜೋಪಾನಮಾಡಬೇಕು. ಇಲ್ಲಿ 
ಹಾಲಿನ ಉಳಿತಾಯ ಮುಖ್ಯವಾದರೂ ಶ್ರಮ ಮತ್ತು ನಿರ್ವಹಣಾ ಕೆನೆತೆಗೆದ ಹಾಲು 
ನೀಡುವ ಪೋಷಣಾಕಾರ್ಯಕ್ಕಿಂತ ಹೆಚ್ಚಾಗುತ್ತದೆ. 

ಕರುಗಳ ಪೋಷಣೆಯಲ್ಲಿ ಬರುವ ಹೆಚ್ಚು ಧಾನ್ಯ ಮತ್ತು ಸೀಮಿತ ಹುಲ್ಲು 
ನೀಡಿಕೆ ಹಾಗೂ ಹೆಚ್ಚು ಹುಲ್ಲು ಮತ್ತು ಸೀಮಿತ ಧಾನ್ಯ ನೀಡಿಕೆ, ಈ ಎರಡೂ 
ಕ್ರಮಗಳು ಸರಿಯಾದ ನಿರ್ವಹಣೆಯಿಂದ ಯಶಸ್ವಿಯಾಗುತ್ತವೆ. ಮೊದಲ ಕ್ರಮದಲ್ಲಿ 
ಅಧಿಕ ಶಕ್ತಿಯ ಮೇವು ದೊರೆಯುವುದರಿಂದ ಪ್ರಾರಂಭದ ವಾರಗಳಲ್ಲಿ ಕರುವಿನ ತೀವ್ರ 
ಬೆಳವಣೆಗೆ ಕಾಣುತ್ತದೆ. ಎರಡನೆಯ ಕ್ರಮವು ಮೆಲುಕುಹಾಕುವ ಹಾಗೂ ಒರಟು 
ಪದಾರ್ಥಗಳನ್ನು ಜೀರ್ಣಸುವ ಸಾಮರ್ಥ್ಯವನ್ನು ಅವಲಂಬಿಸಿದೆ. ಇವುಗಳಲ್ಲಿ ಯಾವ 
ಕ್ರಮವನ್ನನುಸರಿಸಬೇಕೆಂಬುದು ಶ್ರೇಷ್ಠ ದರ್ಜೆಯ ಹುಲ್ಲು ಹಾಗೂ ಧಾನ್ಯಗಳ ಬೆಲೆ 
ಮತ್ತು ಲಭೃತೆ ಕರುಗಳ ಹಿಂಡಿನ ನಿರ್ವಹಣಾ ಮಟ್ಟವನ್ನು ಅವಲಂಬಿಸಿದೆ. 


ಕರುಗಳಿಗೆ ಕೋಗನಿರೋಧಕಗಳು : ಕರುಗಳಿಗೆ ರೋಗನಿರೋಧಕಗಳನ್ನು 
ಕೊಟ್ಟಾಗ ಅವುಗಳ ಬೆಳವಣಿಗೆಯಲ್ಲಿ ಪ್ರಗತಿ ಕಂಡುಬರುತ್ತದೆ. ಇದರಿಂದ ಭೇಧಿ 
ಯಾಗುವ ಸಂಭವವೂ ಕಡಮೆ. ಬೆಳವಣಿಗೆಯ ಮಟ್ಟ ಪ್ರಾರಂಭದ ವಾರಗಳಿಗೆ 
ಸೀಮಿತ... ರೋಗನಿರೋಧಕಗಳನ್ನು ಕೊಡದ ಕಡಸುಗಳ ಬೆಳವಣಿಗೆ ಕುಂಠಿತ 
ವಾಗುತ್ತದೆ. ನಿರ್ವಹಣೆ ಸಾಧಾರಣ ಮಟ್ಟಕ್ಕಿಂತ ಉತ್ತಮವಿಲ್ಲದಿದ್ದಾಗ ಟೆಟ್ರಾ- 
ಸೈಕ್ಲಿನ್‌ ನಂತಹ ವಿಕಿರಣ ರೋಗನಿರೋಧಕಗಳನ್ನು ಕೊಡುವುದರಿಂದ ರೋಗ ಮತ್ತು 


45} ಅಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಮರಣ ನಿಯಂತ್ರಣ ಶಕ್ತಿಯು ಹಿಂಜರಿಯುತ್ತದೆ. ಸಾಮಾನ್ಯವಾಗಿ ಪ್ರಾಣಿಯ ಪ್ರತಿ 
100 ಪೌಂಡ್‌ ತೂಕಕ್ಕೆ 15 ರಿಂದ 20 ಮಿಲಿಗ್ರಾಮ್‌ನಷ್ಟು ರೋಗನಿರೋಧಕಗಳನ್ನು 
ಪ್ರತಿದಿನ ಕೊಡಬಹುದು. ಎಳೆಕರುಗಳಿಗೆ ರೋಗನಿರೋಧಕಗಳು ಉಪಯುಕ್ತ 
ವಾದುದರಿಂದ ಅವುಗಳ ಹಾಲಿನಲ್ಲಿ ಸೇರಿಸಬಹುದು. ಪ್ರಾರಂಭಿಕ ಮಿಶ್ರಣ ಹಾಗೂ 
ಹಾಲಿಗೆ ಬದಲಾಗಿ ಕೊಡುವ ಆಹಾರಗಳನ್ನು ರೋಗನಿರೋಧಕ ವಾಹಕಗಳಾಗಿ ಬಳಸ 
ಬಹುದು. ಆದರೆ ಮೇವಿನಲ್ಲಿ ರೋಗನಿರೋಧಕಗಳನ್ನು ಸೇರಿಸುವುದರಿಂದ 
ನಿರ್ವಹಣೆ ಹಾಗೂ ಸ್ವಚ್ಛತೆ ಕಾರ್ಯಗಳನ್ನು ಅಲಕ್ಷಿಸಿದರೂ ನಡೆಯುತ್ತದೆಂದು 
ತಿಳಿಯಬಾರದು. 

ಕರುಗಳ ಆಹಾರದಲ್ಲಿ ಮೆಲುಕು ಜೀವಾಣು ಸೇರಿಸುವಿಕೆ: ಆಹಾರ 
ಕೊಡುವಿಕೆಯಲ್ಲಿ ಹೆಚ್ಚು ಮೇವು ಕೊಡುವ ಸಂದರ್ಭಗಳಲ್ಲಿ ಮೆಲುಕು ಹಾಕುವ ಹಸು 
ಗಳಿಂದ ತೆಗೆದ ಮೆಲುಕು ಅಂಶವನ್ನು ಎಳೆಯ ಕರುಗಳ ಮೇವಿನೊಡನೆ ಸೇರಿಸಿ 
ಕೊಡಲು ಕೆಲವು ಸಂಶೋಧಕರು ಸೂಚಿಸಿದ್ದಾರೆ. , ಇದರಿಂದ ಕರುವಿನ ಮೊದಲ 
ಹೊಟ್ಟೆಯಲ್ಲಿ ಮೆಲುಕು ಜೀವಾಣಗಳು ಶೀಘ್ರವಾಗಿ ನಿಲ್ಲಲು ಸಹಾಯವಾಗುತ್ತದೆ. 
ತೀರ ಪ್ರತ್ಯೇಕ ಪರಿಸರದಲ್ಲಿರುವ ಕರುಗಳಿಗೆ ಇದರಿಂದ ಪ್ರಯೋಜನವಾಗಬಹುದು. 
ಆದರೆ 'ಬಹುತೇಕೆ ಸಂದರ್ಭಗಳಲ್ಲಿ ಸಹಜವಾಗಿಯೇ ಮೆಲುಕು ಜೀವಾಣುಗಳು 
ಹೊಟ್ಟೆಯಲ್ಲಿ ನಿಲ್ಲುತ್ತವೆ. 

ಕರುಗಳಿಗೆ ಕಾಯ್ದಿಟ್ಟ ಹಸುರು ಮೇವು (ಸೈಲೇಜ್‌): ಕೆಲವು 
ಸಂದರ್ಭಗಳಲ್ಲಿ ಕರುಗಳ ಮೇವಾಗಿ ಬಳಸುವ ಹುಲ್ಲಿನ ಸ್ವಲ್ಪ ಭಾಗಕ್ಕೆ ಬದಲಾಗಿ 
ಕಾಯ್ದಿಟ್ಟ ಹಸುರು ಮೇವನ್ನು ಕೊಡಬಹುದು. ಏಕೆಂದರೆ, ಕರುಗಳು ಒಣ ಪದಾರ್ಥ 
ಗಳನ್ನು ಹೆಚ್ಚು ತಿನ್ನಲಾರವು. ಕಾಯ್ದಿಟ್ಟ ಹಸುರು ಮೇವನ್ನೇ ಪೂರ್ಣವಾಗಿ 
ಕೊಡುವುದಾದರೆ ಧಾನ್ಯವನ್ನೂ ಹೆಚ್ಚು ಬಳಸಬೇಕು ಹುಲ್ಲನ್ನು ಸಾಕಷ್ಟು ಕೊಡುವುದರ 
ಜೊತೆಗೆ ಕಾಯ್ದಿಟ್ಟ ಹಸುರು ಮೇವನ್ನೂ ಸ್ವಲ್ಪ ಕೊಡಬಹುದು. 

ಹಾಲು ಬಿಡಿಸಿದ ನಂತರದ ಪೋಷಣಾ ಕ್ರಮ : ಕರು 6 ರಿಂದ 8 ತಿಂಗ 
ಳೊಳಗೆ ಹಾಲು ಕುಡಿಯುವುದನ್ನು ಬಿಟ್ಟರೆ ಕಡೇಪಕ್ಷ 2 ಪೌಂಡುಗಳಷ್ಟು ಪ್ರಾರಂಭಿಕ 
ಮಿಶ್ರಣ ಮತ್ತು ಸಾಕಷ್ಟು ಹುಲ್ಲನ್ನು ತಿನ್ನುತ್ತದೆ. ಈ ಅವಧಿಯಲ್ಲಿ ಹುಲ್ಲನ್ನು 
ಬೇಕಾದಷ್ಟು ಕೊಡಬಹುದು. 33-4 ಪೌಂಡುಗಳಷ್ಟು ಪ್ರಾರಂಭಿಕ ಮಿಶ್ರಣವನ್ನು 
ತಿನ್ನುವಷ್ಟು ಕರುವಿಗೆ ಧಾರಾಳವಾಗಿ ಕೊಡಬಹುದು. ಸಮ್ಮಿಶ್ರ ಅಥವಾ ಕೊಂಡು 
ತಂದ ಮ್ಲೇವು ಕೊಡುತ್ತಿದ್ದರೆ, ನಾಲ್ಕನೆಯ ತಿಂಗಳಲ್ಲಿ ಪ್ರಾರಂಭಿಕ ಮಿಶ್ರಣಕ್ಕೆ 
ಬದಲಾಗಿ ಸರಳ ಧಾನ್ಮ ಮಿಶ್ರಣ ಅಥವಾ ಹಿಡುವಳಿ ಮೇವನ್ನು ಕೊಡಬಹುದು. 
ಕರುವಿನ ಗಾತ್ರ. ಮೇವಿನ ದರ್ಜೆ ಮತ್ತು: ಮೊತ್ತಕ್ಕನುಗುಣವಾಗಿ ತೀವ್ರ ಪೋಷಣೆಗೆ 
ವಿವರಗಳನ್ನು ಕೋಷ್ಟಕ 6.2ರಲ್ಲಿ ನೋಡಬಹುದು. 


ಹೈನಾಗಾರ ಕರು ಮತ್ತು ಕಡಸು(ಮಣಕ)ಗಳನ್ನು ಅಭಿವೃದ್ಧಿಗೊಳಿಸುವಿಕೆ 155 


ಕರ:ಗಳ ಬೆಳವಣಿಗೆಯ ಅವಧಿಪೂರ್ತಿ ಮೇವನ್ನು ಧಾರಾಳವಾಗಿ ಒದಗಿಸಬೇಕು. 
ಕಡಸು ಬೆದೆಗೆ ಬಂದಾಗ ಗರ್ಭಕಟ್ಟಲು ಅನುಕೂಲವಾಗುವಂತೆ ಸಾಕಷ್ಟು ಪೌಷ್ಟಿಕಾಂಶ 
ಗಳನ್ನು ಕೊಡಲು ಮರೆಯಬಾರದು. ಬೆದೆಗೆ ಬಂದ ಕಾಲದಲ್ಲಿ ಕಡಸು ಮೈತುಂಬಿ 
ಬೆಳೆದಿದ್ದಲ್ಲಿ ಕಡಮೆ ಮೇವು ಕೊಡುವುದರಿಂದ ಶ್ರೇಷ್ಠ ಫಲ ಪಡೆಯಬಹುದು. ಬೆಳೆ 
ಯುವ ಕಡಸುಗಳಿಗೆ ಅಗತ್ಯವಾದ ಪೌಷ್ಟಿಕಾಂಶಗಳನ್ನೊದಗಿಸುವ ಮೇವಿನ ಮಾದರಿ 
ಗಳನ್ನು ಕೋಷ್ಟಕ 6.5ರಲ್ಲಿ ಕೊಟ್ಟಿದೆ. 


ಬೆಳೆಯುವ ಕಡಸುಗಳಿಗೆ ಹುಲ್ಲುಗಾವಲು : 6 ರಿಂದ 8 ತಿಂಗಳ ಕರು 
ಗಳಿಗೆ ಹುಲ್ಲುಗಾವಲಿನಿಂದ ಅನೇಕ ಪೌಷ್ಟಿಕಾಂಶಗಳು ದೊರೆಯುತ್ತವೆ. ಆದರೆ ಇದಕ್ಕೆ 
ಪೂರಕವಾಗಿ ಹುಲ್ಲ: ಮತ್ತು ಧಾನ್ಯಗಳನ್ನು ಕೊಡಬೇಕು. ಒಂದು ವರ್ಷದ ಕಡಸು 
ಗಳು ಪೂರ್ತಿ ಹುಲ್ಲುಗಾವಲನ್ನೇ ಅವಲಂಬಿಸಿ ಬೆಳೆಯಬೆಲ್ಲವು. -ಪೂರೆಕವಾಗಿ ಲವಣ 
ವನ್ನು ಧಾರಾಳವಾಗಿ ಕೊಡಬೇಕು. ಈ ಹಂತದಲ್ಲಿ ಸಾಕಪ್ಪು ಮೇವು ದೊರೆಯುವಂತೆ 
ಎಚ್ಚರಿಕೆ ಅಗತ್ಯ. ಹುಲ್ಲುಗಾವಲು ಒಣಗಿದರೆ ಅಥವಾ ಸರಬರಾಜು ಕಡಮೆಯಾದರೆ 
ಪೂರಕವಾಗಿ ಮೇವು ಮತ್ತು ಧಾನ್ಯಕೊಡಲು ಮರೆಯಬಾರದು. 

ಕಡಸುಗಳ ಬೆಳವಣಿಗೆಯ ಮಟ್ಟಿ : ನಿರ್ದಿಷ್ಟ ವಯಸ್ಸುಗಳಲ್ಲಿ ಹೈನು 
ಕಡಸುಗಳ ಸರಾಸರಿ ಬೆಳವಣಿಗೆಯ ಮಟ್ಟ ಮತ್ತು ತೂಕವನ್ನು ಕೋಷ್ಟಕ 6,2 ರಲ್ಲಿ 
ಕಾಣಬಹುದು. ಕೆಲವು ಹಿಂಡುಗಳಲ್ಲಿ ತೀವ್ರ ಬೆಳವಣಿಗೆ ಮತ್ತು ಶೀಘ್ರ ಗರ್ಭಕಟ್ಟು 
ವುದಕ್ಕಾಗಿ ಹೆಚ್ಚು ಪೋಷಣೆ ಅಪೇಕ್ಷಣೀಯ. ಇದರಿಂದ ಆರ್ಥಿಕ ಲಾಭವು ಉಂಟು. 
ಕಡಸುಗಳು ತೀರ ಕೊಬ್ಬು ಬೆಳೆಯಲು ಬಿಡಬಾರದು. ಇದು ಕೆಚ್ಚಲಿನಲ್ಲಿ ಕೊಬ್ಬು 
ಶೇಖರಣೆಗೆ ಎಡೆಕೊಟ್ಟು ಸ್ರವಣ ಗ್ರಂಥಿಗಳ ಸಹಜ ಬೆಳವಣಿಗೆಗೆ ಅಡ್ಡಿಯಾಗಿ ಹಾಲಿನ 
ಉತ್ಪಾದನೆ ಕಡಮೆಯಾಗುತ್ತದೆ, 

ಕಡಸುಗಳ ಉತ್ತಮ ನಿರ್ವಹಣೆ ಆಗಾಗ ಅವುಗಳ ಬೆಳವಣಿಗೆಯನ್ನು ನಿರ್ಧರಿಸಿ 
ಅದಕ್ಕನುಗುಣವಾಗಿ ಮೇವು ಕೊಡುವುದನ್ನು ಒಳಗೊಂಡಿದೆ. ಕಡಸುಗಳ ತೂಕವನ್ನು 
ನೋಡಲು ಸಾಧನ ಸೌಲಭ್ಯಗಳಿಲ್ಲದಿದ್ದರೆ, ಎದೆಯ ಭಾಗದ ಅಳತೆಮಾಡಿ ಅದರಿಂದ 
ತೂಕವನ್ನು ಲೆಕ್ಕ ಹಾಕಬಹುದು. 


ಆರೋಗ್ಯಕರ ಕರು ಮತ್ತು ಕಡಸುಗಳ ಸಂರಕ್ಷಣೆ 


ಅಧ್ಯಾಯ 10 ರಲ್ಲಿ ವಿವರಿಸುವ ಉತ್ತಮ ಆರೋಗ್ಯ ಸೂತ್ರಗಳು ಎಳೆಯ 
ಕರುಗಳಿಗೂ ಅನ್ವಯಿಸುತ್ತವೆ. ಕರುಗಳಿಗೆ ಬರುವಂತಹ ಕೆಲವು ಕಾಯಿಲೆ ಮತ್ತು 
ತೊಂದರೆಗಳ ಬಗ್ಗೆ ಇಲ್ಲಿ ವಿಚಾರ ಮಾಡಲಾಗಿದೆ. 


ಅಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


156 


೭1! £! 19 
ZL 9} 61 
91 tl! €l 
ಸನ್‌ $'£ 619 
; 9 L 
~~ dh ೩ ಸ 
gp ಣ್ಣ ತೆ 
38 ೭... ಶಾ 
3 a ತೆ 
ಈ ಥಿ 
ತೈ Ke, 





919 


೪9 


619 


(೦೬೫) 


ಲ 


£('! 


58'0 


08`0 


00 


00 


(ಲ) 


ಖಾಣು Te 
Amer 


zl (Ren eke ಇಇ) 0:2 ‘ep 
890೫ ಆಸಿ 1001 ean ೦೫10 ‘4 
1। 01 ಔಷಇಳಟೂ 1011 "ಇಇ 101 ‘ep Nec 
ಆಇ ₹08 "ದಾೀಟಖಇ ಇದಂ) Up Ree “Y 
೧೮೩ಎ ಥಸಿಟಂಭಲಣ 
| UR Oca dep ಬಲ 
೮೫೫೫೩ ಐ೩೮೫ 0೦೬೫ 00% 
ತಾ 071 "ಉಲಿ 
peer Banos 
೩೩೦೮ ಜಾಲ್‌ ಬೀಡ 
0೩ ೫೩೮೪ ೫೦೬ 001 





(ನಜ) 


ನೀಂ 08 


ರ್‌ 


ಹಾ ಫಾ ಘಾ ಘೂ ಘೂ ಘೂ ಖಘಘಘಾಘಾಘಕಘಘಾಘಾಘಾ ಕಾಕಾನ 


ceupomemc croewaueeme ಗೋ veuyssan 910 ಇರಾ 


| 


೭೫೫)ಗಳನನ್ನು ಆಭಿವೃದ್ಧಿಗೊ ಳಿಸೆಂಖಿಕೆ 


ತ್‌ 
ov 


( 


ಮುತ್ತು ಕಡಸು 


ಒಳ 


pes 


ಹೈನಾಗಾರ ಕ 


"೫೦೫೫೫೨೯೫೦೫ ೪% ಬಂ ಜಟ ಜಟ poo (768 wade) 28' (Fe ance) ‘sw ‘we ಈ 
ಔ 'ಐ೮೪೦೮8 
Fd ಬು ತ 
ಬಿಟ? ಬಂಡ ಇಣ ೩ ೧ಬ ಎಡಿಣ ಗಾರ ಭಾರಂ ಸಂ ೨೧೩೩ ೨50%) ತಡ ಯ "999 ಜಾ ಆಣ pee" gg Basel ೫ 








012 si GL 8೯6 8 ET" s ze ಹ 0`61 sey 
ಣ್‌ ಐಿಆಧ ೫9ಜಂತ 10 0| “ype 2೫0 ೪% ೧ 
£s 07 oz 8'/ 88 6(' €। 9070" ಬಜ 1019 "ರ 1001 "ಔೀಭಟಣಇ ೪೮೫೪ '೦ 
0! 91 000. ೫19% 90 861 6 0'6। “gprs peace ೪% '6 
06 €1:21 0£ ₹೭! [98 060 S| (Ren cea avg wees)" 


' 06 "ಇಇ "001 Regus Rog ೨2೫109 Ree ‘“Y 
೧೮೫೧ ಔಂಡ 


೫] 1! ೯ TL €'8 6810. :6| | ೩೬೩೦೬೫೫2೮೪ Neen 
| ₹೫೫೩ ಐ೩೮% ಉಣ 009 


158 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 
ಕರುಗಳ ಭೇದಿಕೋಗ 


ಜೀರ್ಣಾಂಗಗಳ ತೊಂದರೆಯಿಂದ ಬರುವ ಭೇದಿಯು ಬಹುಶಃ ಕರುಗಳ 
ಪೋಷಣೆಯಲ್ಲಿ ಬರುವ ಅತ್ಯಂತ ತೀವ್ರವಾದ ಸಮಸ್ಯೆ. ಭೇದಿ ರೋಗಕ್ಕೆ ಕಾರಣ 
ಇಂತಹುದೇ ಎಂದು ಹೇಳಬರುವುದಿಲ್ಲವಾದರೂ ರೋಗದ ರೀತಿ ಮತ್ತು ನಿಯಂತ್ರಣ 
ದಲ್ಲಿ ನೆರವಾಗುವ ಕ್ರಮಗಳಿಂದ ಇದು ಒಂದು ಸಾಂಕ್ರಾಮಿಕ ರೋಗವೆಂದು ಮಾತ್ರ 
ಹೇಳಬಹುದು. ಬಹುಶಃ ಸಾಂಕ್ರಾಮಿಕ ನಂಜು ಈ ರೋಗಕ್ಕೆ ಕಾರಣ. ಕೆಲವು 
ಸಂದರ್ಭಗಳಲ್ಲಿ ಪೋಷಣಾಕ್ರಮವೂ ರೋಗ ಬರಲು: ಪ್ರಭಾವಬೀರಿ ಕೊಕ್ಸಿಡಯೊಸಿಸ್‌ 
ಮತ್ತು ಇತರ ಪರಾವಲಂಬಿಜೀವಿಗಳೂ ಭೇದಿರೋಗಕ್ಕೆ ಮೂಲವಾಗುತ್ತವೆ. ಇದ 
ರಿಂದ ಕರುಗಳ ಬೆಳವಣಿಗೆ ಕ್ಷೀಣಿಸಬಹುದು. ಅಥವಾ ಮರಣಾಂತಕವಾಗಲೂಬಹುದು. 
ಭೇಧಿಗೆ ತುತ್ತಾದ ಕೆಲವು ಕರುಗಳಂತೂ ಮೊದಲಿನ ಸ್ಥಿತಿಗೆ ಬರುವುದೇ ಇಲ್ಲ. 


ಭೇದಿಯನ್ನು ಅದರ ತೀವ್ರತೆ ಮತ್ತು ಸ್ವಭಾವಗಳನ್ನವಲಂಬಿಸಿ ಬೇರೆ ಬೇರೆ 


ರೀತಿ ಗುರುತಿಸಬಹುದು. ಭೇದಿಗೆ ಸಂಬಂಧಿಸಿದ ಕಾಯಿಲೆಗಳೆಲ್ಲ ಸಾಂಕ್ರಾಮಿಕಗಳಿಗೇ 
ಸಂಬಂಧಿಸಿವೆ ಎಂದೂ ಹೇಳಬರುವಂತಿಲ್ಲ. ಉದಾಹರಣೆಗೆ ತಿಳಿ ಬಣ್ಣ ಮತ್ತು 
ಹೊಲಸು ವಾಸನೆಯಿಂದ ಕೂಡಿದ "ತಿಳಿಭೇದಿ' ಯನ್ನು -ಬಿಳಿಭೇದಿ' ಎಂದು 
ಗುರುತಿಸಲಾಗಿದೆ. ಇದು ಸಾಮಾನ್ಯವಾಗಿ ಕರುವಿನ ಪ್ರಾರಂಭದ ದಿನಗಳಲ್ಲಿ ಬರುವ 
ಕಾಯಿಲೆ, ಸಗಣಿಯ ಬಣ್ಣ ಕೆಡದಂತೆಯೂ ತೀವ್ರ ಭೇದಿ ಸಂಭವಿಸಬಹುದು. 


ಎಳೆಯ ಕರುಗಳಲ್ಲಿ ಭೇದಿರೋಗವು ತೋರಿದ ಸ್ವಲ್ಪ ಕಾಲದಲ್ಲೇ, ಹೆಚ್ಚಿಂದರೆ 
2-3 ದಿನಗಳಲ್ಲಿ, ಕಡಮೆಯೆಂದರೆ ಕೆಲವು ಗಂಟೆಗಳಲ್ಲಿ ಸಾವು ಸಂಭವಿಸುತ್ತದೆ. ತೀವ್ರ 
ಪರಿಸ್ಥಿತಿಯಲ್ಲಿ ಸಾವಿನ ಸಂಖ್ಯೆ ಹೆಚ್ಚು. ಭೇದಿಯ ಜೊತೆಗೆ ಕರುಗಳು ಮಂಕಾಗಿ, 
ಹಸಿವನ್ನು ಕಳೆದುಕೊಳ್ಳುತ್ತವೆ. ದೇಹದಲ್ಲಿನ ನೀರಿನ ಅಂಶ ಕಡಮೆಯಾಗುತ್ತದೆ. 


ಭೇಧಿ ನಿಲ್ಲಿಸಲು ಸ್ವಲ್ಪ ಔಷಧಿಗಳು, ನಂಜುನಿರೋಧಕಗಳು ಅಥವಾ ಎರಡೂ 
ಸೇರಿದ ಔಷಧಿಗಳನ್ನು ಕೊಡಬೇಕು. ವಿಕಿರಣ ಟೆಟ್ರಾಸೈಕ್ಲಿನ್‌, ನಂಜುನಿರೋಧಕಗಳು 
ಈ ರೋಗ ನಿವಾರಣೆಗೆ ಪರಿಣಾಮಕಾರಿ ಮದ್ದು. ಭೇದಿಯಾಗುವ ಸಮಯದಲ್ಲಿ 
ಮೇವನ್ನು ಕಡಮೆ ಮಾಡಬೇಕು. 


ಹುಟ್ಟಿದ ಕರುವಿಗೆ ಭೇದಿ ತರುವ ಜಂತುಗಳಿಗೆ ಪಿರುದ್ಧವಾಗಿ ತಾಯಿ ಹಸುವಿನ 
ಅಥವಾ ಬೇರೆ ಹಸುವಿನ ಗಿಣ್ಣುಹಾಲನ್ನು ರೋಗ ನಿರೋಧಕಗಳೊಂದಿಗೆ ಕೊಡಬೇಕು. 
ಕರುವಿನ ಜೀರ್ಣಾಂಗಗಳಲ್ಲಿ ಆಗುವ ಬದಲಾವಣೆಗಳಿಂದ ರೋಗನಿರೋಧಕಗಳನ್ನು 
ಹೀರುವ ಶಕ್ತಿ ಸಾಕಷ್ಟು ಕಡಮೆಯಾಗುತ್ತದೆ. ಆದ್ದರಿಂದ ಮುಂಜಾಗ್ರತೆ ಕ್ರಮವಾಗಿ 
ಕರು ಹುಟ್ಟಿದ 24 ಗಂಟೆಗಳೂಳಗಾಗಿ ಕೊಟ್ಟ ಗಿಣ್ಣುಹಾಲು ಮಾತ್ರ ಪರಿಣಾಮಕಾರಿ , 


ಹೈನಾಗಾರ ಕರು ಮತ್ತು ಕಡಸು(ಮಣಕ)ಗಳನ್ನು ಅಭಿವೃದ್ಧಿ ಗೊಳಿಸುನಿಕೆ 159 


ಯಾಗುತ್ತದೆ. 48 ಗಂಟೆಗಳ ನಂತರ ಕೊಟ್ಟ ಗಿಣ್ಣ ಹಾಲು ಹೆಚ 
ವುದಿಲ್ಲ. 

ಕರು ಹಾಕುವ ಸ್ಥಳ ಮತ್ತು ಎಳೆಗರುಗಳನ್ನು ಅಟ್ಟಿರುವ ಸ್ಥಳಗಳ ಸ್ವಚ್ಛತೆ ಅತಿ 
ಮಂಖ್ಯವಾದುದು. ಕರುವಿಗೆ ಹಾಲು ಕೊಡುವಾಗ ಹೆಚ್ಚು ಕಡಮೆಯಾಗದಂತೆ 
ಅಗತ್ಯವಿದ್ದೆಷ್ಟು ಮಾತ್ರ ಕೊಡಬೇಕು. ಕೊಡುವ ಹಾಲಿನ ಮೊತ್ತ ಮತ್ತು ಗುಣ 
ಗಳಲ್ಲಾದ ಬದಲಾವಣೆಗಳನ್ನು ಕೂಡಲೇ ಗುರುತಿಸದಿದ್ದಲ್ಲಿ ಭೇದಿಯು ಒಂದು ಸಮಸ್ಯೆ 
ಯಾಗುತ್ತದೆ. ಉತ್ತಮವಾದ ನಿರ್ವಹಣೆಯ ಜೊತೆಗೆ ಕರುವಿಗೆ ಕೊಡುವ ಹಾಲು 
ಮತ್ತು ಹಾಲಿಗೆ ಬದಲಾಗಿ ಕೊಡುವ ವಸ್ತುಗಳೊಂದಿಗೆ ರೋಗನಿರೋಧಕಗಳನ್ನು 
ಸೇರಿಸಿಕೊಡುವುದು ಒಳ್ಳೆಯದು. ರೋಗನಿರೋಧಕಗಳು ಕರುವಿನ ಪ್ರತಿ ನೂರು 
ಪೌಂಡು ತೂಕಕ್ಕೆ 20 ಮಿಲಿಗ್ರಾಮ್‌ನಂತೆ ಸೇರಬೇಕು. 


ಪರಿಣಾಮ ಬೀರು 


2 
ಚ 


ಕೆಲವು ಹಿಕೆಡುಗಳಲ್ಲಿ ತೀವ್ರ ಭೇದಿ ರೋಗ ತಲೆದೋರಿದ ಸಂದರ್ಭಗಳಲ್ಲಿ 
ಚಿಕಿತ್ಸೆ ಪರಿಣಾಮ ಬೀರುವುದಿಲ್ಲ. ಶೀಘ್ರ ಸಾವು ಸಂಭವಿಸುತ್ತದೆ. ಇಂತಹ ಸ್ಥಿತಿ 
ಯಲ್ಲಿ ಹೊಸದಾಗಿ ಹುಟ್ಟಿದ ಕರುಗಳನ್ನು ಆದಷ್ಟು ಬೇಗ ಸುರಕ್ಷಿತವಾದ ಬೇರೆ 
ಸ್ಥಳಗಳಿಗೆ ಸಾಗಿಸಿ ಗಿಣ್ಣುಹಾಲನ್ನು ಅಗತ್ಯವಾಗಿ ಕೊಡಬೇಕು. ಆದರೆ ರೋಗ 
ಹರಡುವುದನ್ನು ತಪ್ಪಿಸಬೇಕಾದರೆ ಕರುವನ್ನು ಮೊಲೆಯುಣ್ಣಲು ಬಿಡಬಾರದು. 
ಹಸುಗಳನ್ನು ಬೇರೆ ಕಡೆಗೆ ಒಯ್ಯುವ ಮುನ್ನ ಪ್ರತಿ ಪ್ರಸೂತಿ ಕೊಟ್ಟಿಗೆಯನ್ನೂ 
ಚೆನ್ನಾಗಿ ಶುದ್ಧ ಗೊಳಿಸಿರಬೇಕು. ಸ್ಚಚ್ಛ ವಾತಾವರಣದಲ್ಲಿ ಕರುವಿಗೆ ರೋಗನಿರೋಧಕ 
ಗಳೊಂದಿಗೆ ಎಚ್ಚರಿಕೆಯಿಂದ ಕ್ರಮವಾಗಿ ಹಾಲುಣಿಸಿದಲ್ಲಿ ಬಹು ಸಂಖ್ಯೆಯಲ್ಲಿ ಕರು 
ಗಳನ್ನು ಭೇದಿ ರೋಗದಿಂದ ಕಾಪಾಡಬಹುದು. 


ಕೆಲವು ಸಂದರ್ಭಗಳಲ್ಲಿ ಭೇದಿರೋಗದ ವಿರುದ್ಧ ಶೀಘ್ರ ರಕ್ಷಣೆಗಾಗಿ ಬೆಳೆದ ಬೇರೆ 
ಪ್ರಾಣಿಗಳಿಂದ ರಕ್ತವನ್ನು ತೆಗೆದುಕೊಡುವುದೂ ಉಂಟು. 


ಕರುಗಳ ಉಸಿರಾಟದ ಕಾಯಿಲೆಗಳು 


ಬೇರೆ ಪ್ರಾಣಿಗಳಂತೆ ಕರುಗಳೂ ಸಹ ಶ್ವಾಸಕೋಶದ ಸಾಮಾನ್ಯ ಶೀತ ಅಥವಾ 
ತೀವ್ರ ಸ್ಥಿತಿಯ ಶ್ವಾಸಕೋಶದ ಉರಿಯೂತಗಳಂತಹ ಕಾಯಿಲೆಗಳಿಗೆ ಒಳಗಾಗುತ್ತವೆ. 
ಉರಿಯೂತ ಕಾಯಿಲೆಯು ಅನೇಕ ಸಂದರ್ಭಗಳಲ್ಲಿ ಭೇದಿಯೊಂದಿಗೆ ಬರುತ್ತದೆ ಅಥವಾ 
ಭೇದಿಯ ವೈಪರೀತ್ಯಕ್ಕೆ ಕಾರಣವಾಗುತ್ತದೆ. ಇದು ತೀವ್ರ ಚಿಂತಾಜನಕ ಸ್ಥಿತಿಗೂ 
ಹೋಗಬಹುದು. 

ಇಲ್ಲಿಯ ಕಾರಣಗಳು ಗೊತ್ತಿಲ್ಲವಾದರೂ ಶೀತಕಾರಣವಾದ ಅನೇಕ ರೋಗಾಣು 
ಗಳ ಪ್ರಭಾವ ಈ ರೋಗದ ಮೂಲವೆಂಬುದು ಸಂಶೋಧನೆಯಿಂದ ತಿಳಿಯುತ್ತದೆ 


160 ಅಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಕರುಗಳ ದೇಹಕ್ಕೆ ಈ ರೋಗಾಣುಗಳು ಹೇಗೆ ಸೇರುತ್ತವೆಂಬುದನ್ನು ಸಹ ಸರಿಯಾಗಿ 
ಗುರುತಿಸಲಾಗುವುದಿಲ್ಲ. ನಿರಂತಕವಾಗಿ ಚಲಿಸುವ ರೋಗಕಾರಕಗಳನ್ನು ಒಂದು 
ಪ್ರಾಣಿಯ ಮೇಲೆ ಪ್ರಯೋಗಿಸಿ ಅದರ ಪ್ರತಿಕ್ರಿಯೆಯನ್ನು ಅವಲೋಕಿಸಬಹುದು. 
ಹೊಸದಾಗಿ ಹಿಂಡಿಗೆ ಸೇರಿದ ಪ್ರಾಣಿ ಅಥವಾ ಹೊರಗಡೆಯ ಇಂತಹ ಸಂಸರ್ಗದಿಂದ 
ಹಿಂಡಿನಲ್ಲಿ ರೋಗಾಣುಗಳು ಅಲೆಯಂತೆ ಹಾದು ಹೋಗುವುದರಿಂದ ರೋಗ ಕಾಣಿಸಿ 
ಕೊಳ್ಳುತ್ತದೆ ಎಂದು ಕೆಲವು ಆಧಾರಗಳಿಂಡ ತಿಳಿಯುತ್ತದೆ. 


ಕಾಯಿಲೆಯನ್ನು ನಿಯಂತ್ರಿಸಲು ಸ್ವಚ್ಛತೆಯ ಜೊತೆಗೆ ಹಿಂಡಿನಿಂದ ಹಿಂಡಿಗೆ 
ಸಂಪರ್ಕವನ್ನು ತಪ್ಪಿಸಬೇಕು. ಕರುಗಳ ಕೊಟ್ಟಡಿಗೆ ಒಳ್ಳೆಯ ಗಾಳಿ ಮತ್ತು ಬೆಳಕಿನ 
ಸಂಪರ್ಕ ಅತ್ಯಂತ: ಮುಖ್ಯವಾದುದು. ಕರುಗಳನ್ನು ವಾತಾವರಣದ ವೈಪರೀತ್ಯಕ್ಕೆ 
ಒಳಗಾದ ಶೀತವಾದ ಕೊಟ್ಟಿಗೆಗಳಿಂದ ತಪ್ಪಿಸಬೇಕು. ಈ ಎಚ್ಚರಿಕೆಯನ್ನು ವಹಿಸದಿದ್ದಲ್ಲಿ 
ಕರುವು ಶೀತದ ಪ್ರಭಾವಕ್ಕೊಳಗಾಗಿ ಉಸಿರಾಟದ ಕಾಯಿಲ್ಕೆ ತೀವ್ರವಾಗುತ್ತದೆ. 
ಕರುಗಳಿಗೆ 11.3 ಮತ್ತು 11.6 ಚಿತ್ರಗಳಲ್ಲಿರುವಂತಹ ವಸತಿ ಇರುವುದು 
ಸೂಕ್ತವಾದುದು. 


ಕರುಗಳ ಸಾಮಾನ್ಯ ನಿರ್ವಹಣೆ 
ಹಚ್ಚೆ ಚುಚ್ಚು ವಿಕೆ 


ಕರುಗಳು ಹುಟ್ಟಿದ ಕೂಡಲೇ ಆದಷ್ಟು ಬೇಗ ಆವುಗಳನ್ನು ಖಾಯಂ ಆಗಿ 
ಗುರುತಿಸಬೇಕು. ಇಲ್ಲಿ “ಕಿವಿಕುಣಿಕೆ' ಕ್ರಮ ಉತ್ತಮ. ಈ ರೀತಿ ಖಾಯಂ ಗುರುತು 
ಇಲ್ಲದಿದ್ದರೆ ಕರುಗಳ ತಳಿ ಮುಂತಾದ ಮಾಹಿಸಿ ಕಳೆದುಹೋಗುವ ಸಂಭವವಿದೆ. 


ಕರುಗಳ ಗುರುತು ಇಟ್ಟುಕೊಳ್ಳುವುದರ ಜೊತೆಗೆ ಅಗತ್ಯ ದಾಖಲಾತಿಯೂ 
ಮುಖ್ಯ. ತಿಳಿ ಅಥವಾ ಮಂದ ಬಣ್ಣದ ಕರುಗಳ ಕಿವಿಯ ಮೇಲೆ ಗುರುತಿನ ಅಂಕೆ 
ಯನ್ನು ಚುಚ್ಚುವುದು. ಸಂಕೀರ್ಣ ಬಣ್ಣದ ಕರುಗಳ ಮೇಲೆ ಬಣ್ಣದ ಗುರುತುಗಳನ್ನು 
ಮಾಡುವುದು ಹಸುಗಳ ದಾಖಲಾತಿಗೆ ಅತ್ಯಂತ ಸಮಾಧಾನಕರ ಕ್ರಮಗಳು. ಶುದ್ಧ 
ತಳಿಯ ಹಸುಗಳಿರುವ ಕಡೆ ದಾಖಲಾತಿ ಸಂಘದ ಅಗತ್ಯವನ್ನನುಸರಿಸಬೇಕು ಮತ್ತು 


ದಾಖಲಾತಿಗೆ ಕೂಡಲೇ ಅರ್ಜಿ ಸಲ್ಲಿಸಬೇಕು. 


ಕೊಂಬು ಚಿವುಟುವಿಳೆ 


ದನಗಳ ಕೊಂಬುಗಳು ಹಿಂಡಿಗೂ ಅಲ್ಲಿ ಕೆಲಸಮಾಡುವ ಜನರಿಗೂ ಅಪಾಯ 
ಕಾರಿ. ಹಿಂದಿನ ಕಾಲದ ಗೂಳಿ ಪ್ರದರ್ಶನ ವಲಯದಲ್ಲಿ ಕೊಂಬುಗಳ ಆಕರ್ಷಣೆ 
ಇತ್ತು. ಆದರೆ ಈಗ ಅದಿಲ್ಲವಾದ್ದರಿಂದ ಪ್ರತಿ ಕರುವಿನ ಕೊಂಬುಗಳ ನೂ 
ಚಿವುಟಬೇಕು. ೨ 


ಹೈನಾಗಾರ ಕರು ಮತ್ತು ಕಡೆಸು(ಮುಣಕ)ಗಳೆನ್ನು ಅಭಿವೃದ್ಧಿಗೊಳಿಸುವಿಕೆ 16! 


ಕೊಂಬು ಚಿವುಟುವ ಕಾರ್ಯವನ್ನು ಇದಕ್ಕಾಗಿಯೇ ಮಾಡಿರುವ ಕಬ್ಬಿಣದ 
ತುಂಡಿನಿಂದ ಅಥವಾ ವಿಶೇಷ ಸಲಕರಣೆಗಳನ್ನು ಪಯೋಗಿಸಿ ಶಸ್ತ್ರ ಚಿಕಿತ್ಸೆಗೊಳಿಸಿ 
ಅಥವಾ ಕಾಯ್ದವಸ ಪ್ರ ವಿನಿಂದ ಬರೆ ಹಾಕಬಹುದು. ಈ ಶಸ್ತ್ರ ಚಿಕಿತ್ಸೆ ಯನ್ನು ಕರುವಿಗೆ 
ಹಲವು ವಾರ ವಯಸ್ಸಾಗಿದ್ದಾ ಗ ಪಶುವೈದ್ಯರ ಸಲಖೆ-ನಿರ್ವೇಶನಗಳನ್ನನುಸರಿಸಿ 
ಮಾಡಬೇಕು. 


ಹೆಚ್ಚಿನ ಮೊಲೆಗಳನ್ನು ತೆಗೆಯುವಿಕೆ 


ಸುಗಳ ಕೆಚ್ಚಲಿನಲ್ಲಿ ನಾಲ್ಕಕ್ಕಿಂತ ಹೆಚ್ಚು ಮೊಲೆಗಳಿದ್ದರೆ ತೆಗೆದುಬಿಡಬೇಕು 
ಈ Er ಮೊಲೆಗಳಿಂದ ಸ್ವಲ್ಪ ಮಟ್ಟಿ ನ ಹಾಲು ಕರೆದರೂ ಕರೆಯುವ ಬವ ಸಂದರ್ಭದಲ್ಲಿ 
ಇವು ತೊಂದರೆಯಾಗಿ ಪರಿಣಮಿಸುತ್ತ ವೆ. ಈ ಮೊಲೆಗಳನ್ನು ತೆಗೆಯುವುದರಿಂದ 
ಬಾಧಕವೇನಿಲ್ಲ. ಏಕೆಂದರೆ ಇವು ಸಾಮಾನ್ಯವಾಗಿ ಇರಬೇಕಾದುದಕ್ಕಿಂತ ಹೆಚ್ಚಿನವು. 
ಈ ಮೊಲೆಗಳನ್ನು ಪಶುವೈದ್ಯ ಅಥವಾ ಅನುಭವಿ ಗೋವಳಿಗರಿಂದ ತೆಗೆಸಬೇಕು. 
ಇದರಿಂದ ಸರಿಯಾದ ಕ್ರಮದಲ್ಲಿ ಶಸ್ತ್ರಚಿಕಿತ್ಸೆ ಸಾಧ್ಯವಾಗುತ್ತದೆ. ಕರುಗಳಿಗೆ 
ಬ್ರುಸಿಲೋಸಿಸ್‌ ಚುಚ್ಚುಮದ್ದು ಕೊಟ್ಟ ಸಂದರ್ಭಗಳಲ್ಲಿ ಮೊಲೆಗಳನ್ನು ತೆಗೆಯುವುದು 
ಒಳ್ಳೆಯದು. 
ಕಡಸುಗಳ ಬೆಳವಣಿಗೆಯ ವೆಚ್ಚ 
ಬಹುತೇಕ ಸಂದರ್ಭಗಳಲ್ಲಿ ಕಡಸುಗಳ ಒಟ್ಟು ವೆಚ್ಚ ಚೊಚ್ಚಲು ಗಬ್ಬದ 
ಕಡಸುಗಳ ಮಾರುಕಟ್ಟೆ ಬೆಲೆಗೆ ಹತ್ತಿರವಾಗಿರುತ್ತದೆ. "ಆದರೆ ವರ್ಷದಿಂದ ವರ್ಷಕ್ಕೆ 
ಪ್ರದೇಶದಿಂದ ಪ್ರದೇಶಕ್ಕೆ ಕಡಸುಗಳ ಮಾರುಕಟ್ಟೆಯ ಬೆಲೆಯಲ್ಲಿ ಏರಿಳಿತಗಳಾಗುವು 
ದರಿಂದ ಕಡಸುಗಳ ಬೆಳವಣಿಗೆಯ ವೆಚ್ಚದ ನಿರ್ದಿಷ್ಟ ಸಂಖ್ಯೆಯನ್ನು ಕೊಡಲು 
ಸಾಧ್ಯವಾಗುವುದಿಲ್ಲ. ಎಚ್ಚರಿಕೆಯಿಂದ ಬೆಲೆಕಟ್ಟ ಲುಬೇಕಾದ ಅಂಶಗಳ ಪಟ್ಟಿಯನ್ನು 
ಕೆಳಗೆ ಕೊಡಲಾಗಿದೆ : 


1 ಕರು ಹುಟ್ಟಿದ ಸಂದರ್ಭದ ಬೆಲೆ. 

2 ಕರುವಿನ ಬೆಳವಣಿಗೆಗೆ ಕೊಟ್ಟ ಹಾಲು, ಹಾಲಿಗೆ ಬದಲಾದ ವಸ್ತು 
ಗಳು, ಪ್ರಾರಂಭಿಕ ಮಿಶ್ರಣ, ಹಿಂಡು ಮಿಶ್ರಣ, ಒಣಹುಲ್ಲು, ಕಾಯ್ದಿಟ್ಟ 
ಹಸುರು ಮೇವು ಮತ್ತು ಹುಲ್ಲುಗಾವಲುಗಳ ವೆಚ್ಚ. 

ಪ್ರಸವ 

ಮೆತ್ತೆ 

ಪಶುವೈದ್ಯ ಸೇವೆ ಮತ್ತು ಔಷಧಿ. 

ಕಟ್ಟಡ ಮತ್ತು ಸಲಕರಣೆಗಳ ಮೇಲಿನ ಸುಂಕ. 


ಈ. ಓಂ ಹ ಟು 


162 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


7 ಪ್ರಾಣಿಗಳ ಮೇಲಿನ ಸುಂಕ. 


8 ಮೂಲ ಬಂಡವಾಳ ಮತ್ತು ಮುಂದಿನ ನಿರಂತರ ವ್ಯವಸ್ಥೆ ಗಳಿಗೆ ಮಾಡಿದ 
ವೆಚ್ಚದ ಮೇಲಿನ ಸುಂಕ. 


ಕಡಸುಗಳ ಬೆಳವಣಿಗೆಯ ಅವಧಿಯಲ್ಲಿ ಅವುಗಳಿಂದ ಯಾವ ಲೌಭವೂ ಇಲ್ಲ. 
ಅವು ಕೆಲಮಟ್ಟಿಗೆ ಗೊಬ್ಬರ ಮಾತ್ರ ಕೊಡುತ್ತವೆ. ಇದು ಅಲ್ಪ ಆದಾಯ. ಒಟ್ಟಿನಲ್ಲಿ 
ಖರ್ಚೇ ಹೆಚ್ಚು -. ವಾಣಿಜ್ಯ ದೃಷ್ಟಿಯಿಂದ ಕರುಗಳನ್ನು ಬೆಳೆಸುವ ಆಸಕ್ತಿ ಹೆಚ್ಚುತ್ತಿದೆ. 
ಆದರೆ ತೀವ್ರ ಹಾಲು ಉತ್ಪಾದನೆಗಾಗಿ ದೊಡ್ಡಹಿಂಡುಗಳನ್ನು ಸಾಕಿರುವ ಕಡೆ 
ಸಾಮಾನ್ಯವಾಗಿ ಬದಲಿ ವ್ಯವಸ್ಥೆಗೆ ಅಷ್ಟೇನೂ ಹೆಚ್ಚಿನ ಗಮನ ಕೊಟ್ಟಿರುವುದಿಲ್ಲ. 
ಇಂತಹ ಹಿಂಡ:ಗಳಿಂದ ಎಳೆಯ ಕರುಗಳನ್ನು ಕೊಂಡು, ಕರೆಯಲು ಸಿದ್ಧವಾದಾಗ 
ಅವುಗಳನ್ನು ಮಾರಬಹುದು. 


ಮಾಂಸಕ್ಕಾಗಿ ಕರುಗಳು 


ಹೋರಿಕರುಗಳು ಹಾಗೂ ಒಳ್ಳೆಯ ಹೈನದ ದನಗಳಾದ ಕಡಸಂಗಳನ್ನು ಮಾಂಸಕ್ಕಾಗಿ 
ಮಾರಲಾಗುತ್ತದೆ. ಇವನ್ನು ಆರು ತಿಂಗಳವರೆಗೆ ಸಾಕಿ ಮಾರುವ ಮುನ್ನ ಒಂದೆರಡು 
ದಿನ ಚೆನ್ನಾಗಿ ಮೇಯಿಸಿ ಮಾರುವುದು ಒಳ್ಳೆಯದು. 


ಮಾಂಸಕ್ಕಾಗಿ ಕರುಗಳನ್ನು ಸಾಕುವ ಸಾಂಪ್ರದಾಯಿಕ ಪದ್ಧತಿಯಂತೆ ಕರುವು ` 
20 ಪೌಂಡು ಅಥವಾ ಅದಕ್ಕೂ ಹೆಚ್ಚು ತೂಕದ್ದಾಗುವವರೆಗೆ ಅದು ಕುಡಿಯುವಷ್ಟು 
ಹಾಲು ಬಿಡುತ್ತಾರೆ. ಬೇರೆ ಯಾವ ಬಗೆಯ ಮೇವನ್ನೂ ಕೊಡುವುದಿಲ್ಲ. ಇದರಿಂದ 
ಕರುವು ಪುಷ್ಟವಾಗಿ ಬೆಳೆದು ಮೈತುಂಬಿಕೊಳ್ಳುತ್ತದೆ. ಇದಕ್ಕೆ ಮಾರುಕಟ್ಟಿಯಲ್ಲಿ 
ಹೆಚ್ಚಿನ ಬೇಡಿಕೆ ಇದೆ. 


ಹಾಲಿನ ಬೆಲೆ ಕಡಮೆ ಇರುವ ಹಾಗೂ ಹಾಲೂಡಿಸಲು ಸುಲಭವಾಗಿ ಹಸುಗಳು 
ದೊರೆಯುವ ಸಂದರ್ಭಗಳಲ್ಲಿ ಮಾಂಸಕ್ಕಾಗಿ ಈ ಬಗೆಯ ಕರುಗಳನ್ನು ಸಾಕುವುದು 
ಒಂದು ಲಾಭದಾಯಕ ಉದ್ಯಮ. ಆದರೆ ಹಾಲಿಗೆ ಸಿದ್ಧಮಾರುಕಟ್ಟೆ ಇದ್ದಲ್ಲಿ 
ಮಾಂಸಕ್ಕಿಂತ ಹಾಲು ಹೆಚ್ಚು ಲಾಭದಾಯಕ, 

ಇತ್ತೀಚೆಗೆ ಕರುಗಳ ಬೆಳವಣೆಗೆಯನ್ನು ತೀವ್ರಗೊಳಿಸುವುದಕ್ಕಾಗಿ ಹಾಲಿಗೆ ಬದ 
ಲಾಗಿ, ಕರುಗಳಿಗೆ ಕೊಡುವ ವಸ್ತುಗಳ ತಯಾರಿಕೆಯಲ್ಲಿ ವೈವಿಧ್ಯತೆ ಕಂಡುಬರುತ್ತದೆ. 
ಈ ವಸ್ತುಗಳ: ತಯಾರಿಕೆಯು ಹಾಲಿನ ಶುಷ್ಕ ಪದಾರ್ಥಗಳು ಮತ್ತು ಸಮಸ್ಥಿತಿಯ 
ಕೊಬ್ಬುಗಳನ್ನು ಆಧರಿಸಿದೆ. ಮಾಂಶಕ್ಕಾಗಿ ಕರುಗಳನ್ನು ಸಾಕುವ ವಾಣಿಜ್ಯ ಉದ್ಮ 
ಮದಲ್ಲಿ ಕರುಗಳಿಗೆ ಹಾಲಿಗೆ ಬದಲಾಗಿ ವಸ್ತುಗಳನ್ನು ಕೊಟ್ಟು ಸಾಕಿ ಯಶಸ್ವಿಯಾಗಿ 
ದ್ದಾರೆ. ಆದರೆ ಇಲ್ಲಿ ಅಧಿಕ ಸಂಖ್ಯೆಯ. ಕರುಗಳನ್ನು ಒಂದೇ ಪೋಷಣಾವಸ್ಥೆ ಯಲ್ಲಿ 


ಹೈನಾಗಾರ ಕರು ಮತ್ತು ಕಡಸು(ಮಣಕ)ಗಳನ್ನು ಅಭಿವೃದ್ಧಿಗೊಳಿಸುವಿಕೆ 163 


ಒಟ್ಟಿಗೆ ಸಾಕುವುದರಿಂದ ಪದೇ ಪದೇ ಬರುವ ನಿರ್ವಹಣೆ ಮತ್ತು ಶ್ರಮದಿಂದಾಗಿ ಈ 
ಕ್ರಮ ಸಾಧುವಾದುದಲ್ಲ. ಬೇರೆ ಬೇರೆ ಹಿಂಡುಗಳಿಂದ ಹೋರಿಕರುಗಳನ್ನು ಕೊಂಡು 
ತಂದು ಒಂದು ಪೋಷಣಾಕೇಂದ್ರದಲ್ಲಿ ಬೆಳೆಸುವ ಕೆಲವು ಪ್ರಯತ್ನಗಳೂ ನಡೆದಿವೆ. 


ಆದರೆ ಇಲ್ಲಿ ರೋಗಗಳದ್ದೇ ಒಂದು ದೊಡ್ಡ ಸಮಸ್ಯೆ. ಏಕಂದರೆ, ಹಲವು 
ಮೂಲಗಳಿಂದ ಬಂದ ಪ್ರಾಣಿಗಳಿಂದ ಸಾಂಕ್ರಾಮಿಕ ರೋಗಗಳ ಹರಡುವಿಕೆ ಜಾಸ್ತಿ. 
ಇದರಿಂದ ಸಾವಿನ ಸಂಖ್ಯೆಯೂ ಅಧಿಕ. ಸ್ವಲ್ಪ ಔಷಧಿ, ರೋಗ ಪ್ರತಿಬಂಧೆಕಗಳ 
ಬಳಕೆ ಮತ್ತು ಸ ಸ್ವಚ್ಛತೆಯ ಕಡೆಗೆ ಗಮನಕೊಡುವುದರಿಂದ ರೋಗಗಳ ಸಮಸ್ಯೆಯನ್ನು 
ಪರಿಹರಿಸಬಹುದು. ಹೆಚ್ಚಿನ ಶ್ರಮವಹಿಸಿ ಕೈಗೊಂಡ ನಿರ್ವಹಣೆಯಿಂದ ಹಲವಾರು 
ಕೇಂದ್ರಗಳಲ್ಲಿ ಮಾಂಸಕ್ಕಾಗಿ ಅಧಿಕ ಸಂಖ್ಯೆಯಲ್ಲಿ ಕರುಗಳನ್ನು ಸಾಕುವ ಪ್ರಯತ್ನ ಯಶ 
ಸ್ವಿಯಾಗಿದೆ. ಆದರೂ ಎಷ್ಟೊ ಎಚ್ಚರ ವಹಿಸಿದರೂ ಖಾಯಿಲೆಗಳ ಸಮಸ್ಯೆ ಮಾತ್ರ 
ಇದ್ದದ್ದೇ. ಈ ಸಮಸ್ಯೆಯಿಂದಾಗಿ ವಾಣಿಜ್ಯ ದೃಷ್ಟಿಯಿಂದ ಮಾಂಸಕ್ಕಾಗಿ ಕರುಗಳನ್ನು 
ಸಾಕುವ ಉದ್ಯಮ ಅಷ್ಟೇನೂ ಲಾಭದಾಯಕವಾದುದಲ್ಲ. 

ಧಾನ್ಯ ಮತ್ತು ಹಾಲಿಗೆ ಬದಲಾದ ವಸ್ತುಗಳಿಂದ ಬೆಳೆಸಿದ ಕರುಗಳನ್ನು ಮಾಂಸ 
ಕ್ಕಾಗಿ ಕೊಳ್ಳುವ ಮಾರುಕಟ್ಟೆಗಳಿಗಾಗಿ ಕೆಲವು ಕೇಂದ್ರಗಳಲ್ಲಿ ಈ ಬಗೆಯ ಕರುಸಾಕಣೆ 
ಯನ್ನು ಅಭಿವೃದ್ಧಿ ಪಡಿಸಬಹುದು. ಈಗಾಗಲೇ ಪ್ರಾಯೋಗಿಕವಾಗಿ ಈ ರೀತಿಯ 
ಕರುಸಾಕಣೆಯನ್ನು ಸಾಕಷ್ಟು ಕೈಗೊಳ್ಳಲಾಗಿದೆ. 


Further Reading 


Harrison, H. N., R. G. Warner, E.G. Sander, |, K. Loosli, S.T. 
Slack, and K. L. Turk, ‘‘Relative Growth and Appearance of 
Young Dairy Calves Fed Two Levels of Milk With a Simple 
or Complex Colf Starter," Journal of Dairy Science, 43: 
1084, 1960. 

Noller, C.H.,M.C. Stillons, B.W, Crowl, N.S. Lundquist, 
and A.L. Delez, “Pasture for Young Dairy Calves,’” Journal 
of Dairy Science, 42: 1592, 1959. 

Sander, E. G.R. G. Warner, H. N. Harrison, and J. K. Loosli, ‘‘The 
Stimulatory Effect of Sodium Butyrate and Sodium Propionate 
on the Development of Rumen Mucosa in the Young Calf,” 
Journal of Dairy Science, 42 : 1600, 1959, 

Swanson, E. W., Effect of Rapid Growth With Fattening of Dairy 
Heifers onTheir Lactational Ability," Journal of Dairy 
Science, 43: 377, 1960; 


7 ಹೆನ್ಯಾಗಾರ ದನಗಳ ದಾಖಲೆಗಳು 


ಹೈನುಗಾರನಿಂದ ನಿರ್ವಹಣೆದಾರನಿಗೆ ಹಾಕಿದ ಬಂಡವಾಳ ವಾಪಸ್ಸು ಬರಬೇಕು. 
ಜೊತೆಗೆ ಸಾಕಷ್ಟು ಲಾಭವೂ ಸಿಗಬೇಕು. ' ಆಗಲೇ ಹೈನುಉದ್ದಿಮೆಯು ಸಮರ್ಪಕ 
ವಾಗಿ ತೃಪ್ತಿಕರ ರೀತಿಯಲ್ಲಿ ನಡೆದಿದೆ ಎಂದು ಹೇಳಲು ಸಾಧ್ಯ. ಈ ಗುರಿಯಬ ಕೈ 
ಗೂಡಬೇಕಾದರೆ ಹೈನುಉದ್ದಿಮೆಯ ಕಾರ್ಯನಿರ್ವಹಣೆ ಹೆಚ್ಚು ಸಮರ್ಪಕವಾಗಿ 
ನಡೆಯಬೇಕು. ಹಾಲುಉತ್ಪಾದನಾಉದ್ದಿಮೆಯಲ್ಲಿ ಸಾಮಾನ್ಯವಾಗಿ ವಂಖ್ಯ ವೆಚ್ಚದ 
ಬಾಬುಗಳೆಂದರೆ, ಹೈನು ಹಸುಗಳ ಆಹಾರ ವೆಚ್ಚ, ಕೂಲಿ, ಕುಗ್ಗುವ ವೊತ್ತ, ತಳ 
ಹಾಸು, ಹಾಕಿದ ಬಂಡವಾಳದ ಮೇಲಿನ ಬಡ್ತಿ, ವಿಮೆ, ಕರ, ವೈದ್ಯಕೀಯ ಶುಲ್ಕಗಳೇ 
ಮೊದಲಾದವುಗಳು. ಈ ಎಲ್ಲ ಚಾಬುಗಳ ಖರ್ಚಿನ ಹಣ ಬಂಡವಾಳ ಮತ್ತು ಬರಂವ 
ಆದಾಯ ಸರಿಯಾಗಿ ತಿಳಿಯಲು ನಿಖರವಾದ ದಾಖಲೆಗಳನ್ನಿಡುವುದು ಅವಶ್ಯವಿದೆ. 
ಸರಿಯಾದ ನಿರ್ವಹಣಾ ನಿರ್ಣಯಗಳನ್ನು ತೆಗೆದುಕೊಳ್ಳಲು ದಾಖಲೆಗಳು ಅವಶ್ಯ 
ವಿರುತ್ತವೆ. 


ಹೈನಾಗಾರದಲ್ಲಿ ಪ್ರತಿಯೊಂದು ಹಸುವೂ ಒಂದೊಂದು ಉತ್ಪಾದನಾಅಂಗ. 
ಆದ್ದರಿಂದ ಪ್ರತಿಯೊಂದು ಹಸುವಿನ ಸಮರ್ಥತೆ ಹಾಗೂ ಉಪಯುಕ್ತತೆಯ ೌಲ 
ನಿರ್ಧಾರಣೆ ಮಾಡಲು ಪ್ರತಿಯೊಂದು ಹಸುವಿನ ಆಹುರ ಸೇವನೆ ಹಾಗೂ ಉತ್ಪಾದನೆ 
ಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ವಿವರವಾಗಿ ಬರೆದಿಡಬೇಕಾದುದು ಅವಶ್ಯಕ. 
ಪ್ರತಿಯೊಂದು ಹಸುವಿನ ಮಾರುಕಟ್ಟೆ ಬೆಲೆಯು, ಬಹುಮಟ್ಟಿಗೆ ದಾಖಲೆಗಳಲ್ಲಿ ವ್ಯಕ್ತ 
ವಾಗಿರುವ ಅವುಗಳು ಉತ್ಪತ್ತಿ ಮಾಡಿದ ದಾಖಲೆಗಳನ್ನೇ ಅವಲಂಬಿಸಿರುತ್ತದೆ. 
ಆದ್ದರಿಂದ ಡೈರಿಯಲ್ಲಿನ ಪ್ರತಿಯೊಂದು ಹಸುಪೂ,ಎಷ್ಟು ಹಾಲುತ್ಪಾದನೆ ಮಾಡುತ್ತದೆ 
ಎಂಬುದನ್ನು ಸ್ಪಷ್ಟವಾಗಿ ನಿಖರವಾಗಿ ಬರೆದಿಡಬೇಕು. ಇದನ್ನು ಒಬ್ಬೊಬ್ಬರೂ 
ತಮಗೆ ಸರಿಕಂಡ ರೀತಿಯಲ್ಲಿ ಒಂದೊಂದು ರೀತಿಯಾಗಿ ಮಾಡಬಾರದು; ಅದರಲ್ಲಿ 
ಒಂದು ಏಕರೂಪತೆಯಿರಬೇಕು; ಯಾವುದೇ ಅನುಮಾನಕ್ಕೆ ಎಡೆಯಿರಬಾರದು. ಡೈರಿ 
ಎಖಲೆಗಳನ್ನು ಇಡುವುದರಲ್ಲಿ 'ಪಾಲಿಸಬೇಕಾದ ದಕ್ಷತೆಯ ಕೆಲ ಅಂಶಗಳಿವು. - 


ಡೈರಿ ದಾಖಲೆಗಳನ್ನಿಡುವುದರಲ್ಲಿ. ಸಾಕಷ್ಟು ಪ್ರಗತಿ ನಡೆದಿದೆ. ಅನೇಕ 
ಬಗೆಯ ಉತ್ಪತ್ತಿ ದಾಖಲೆಗಳ ವ್ಯವಸ್ಥೆಗಳು ಬೆಳೆದುಬಂದಿವೆ. ತಳಿ ರಿಜಿಸ್ಟ್‌ರಿ 
ಸಂಸ್ಥೆಗಳು ಮತ್ತು ಕೇಂದ್ರ ಹಾಗೂ ರಾಜ್ಯ ಸಂಶೋಧನಾ ಹಾಗೂ ವಿಸ್ತರಣಾ ಇಲಾಖೆ 
ಗಳು ರೆಕಾರ್ಡುವ್ಯವಸ್ಥೆಯನ್ನು ಯೋಜಿಸುವ ಹೊಣೆಗಾರಿಕೆಯನ್ನು ಹೊತ್ತಿವೆ. 
ಅನೇಕ ರಾಜ್ಯಗಳಲ್ಲಿ ಈ ಎರಡೂ ಗುಂಪುಗಳ ನಡುವೆ «ನಿಕಟವಾದ ಸಹಕಾರ ಇದೆ. 


ಹೈನಾಗಾರ ದನಗಳ ದಾಖಲೆಗಳು 165 


ಇವರು ಇಟ್ಟ ದಾಖಲೆಗಳನ್ನು ಅಮೇರಿಕದ ಡೈರಿ ವಿಜ್ಞಾ ನ ಅಸೋಸಿಯೇಷನ್‌ 
ಮಾನ್ಯತೆ ಮಾಡುತ್ತದೆ. 


ರಾಷ್ಟ್ರೀಯ ಸಹಕಾರ ಹೈನಾಗಾರ ಹಿಂಡು ಸುಧಾರಣೆ ಕಾರ್ಯಕ್ರಮ 


ಅಮೇರಿಕೆಯ ಸಂಯುಕ್ತ ಸಂಸ್ಥಾ ನಗಳ ಕೃಷಿ ಇಲಾಖೆಯಲ್ಲಿ ಕೃಷಿ ಸಂಶೋಧನಾ 
ಇಲಾಖೆ ಒಂದು. ಇದರ ವಿಭಾಗವಾಗಿ ಹೈನಾಗಾರ ನಿರ್ವಹಣಾ ಸಂಶೋಧನಾ 
ಇಲಾಖೆ ಇದೆ. ಇದು ಪ್ರತಿಯೊಂದು ರಾಜ್ಯದಲ್ಲೂ ಇರುವ ವಿಸ್ತರಣಾ ಕಾರ್ಯ 
ಕ್ರಮದಲ್ಲೊಂದಾದ ಹೈನಾಗಾರ ವಿಸ್ತರಣಾ ಕಾರ್ಯಕ್ರಮಗಳಲ್ಲೊಂದಾದ ಡೈರಿ 
ವಿಸ್ತರಣಾ ಕಾರ್ಯಕ್ರಮದಲ್ಲಿ ಸಹಕರಿಸಿ ಕೆಲಸ ಮಾಡುತ್ತದೆ. ಇದು ಹೈನು 
ಉದ್ಯಮದಲ್ಲಿ ತೊಡಗಿದ ಜನರಿಗೆ ಅವರವರ ಹೈನುದನಗಳ ಉತ್ಪತ್ತಿ ಪರೀಕ್ಷೆಗೆ 
ವಿವಿಧ ಸೌಲಭ್ಯಗಳನ್ನು ಒದಗಿಸುತ್ತದೆ. ಈ ಯೋಜನೆಯ ಕೆಲವು ವಿವರಗಳನ್ನು 
ಇಲ್ಲಿ ವಿವರಿಸಿದೆ. ರಾಜ್ಯ ವಿಶ್ವವಿದ್ಯಾನಿಲಯದ ಕೃಷಿ ಇಲಾಖೆಗಳಲ್ಲಿ ಇದರ ಬಗ್ಗೆ 
ಸಂಪೂರ್ಣ ಮಾಹಿತಿಯು ದೊರೆಯುತ್ತದೆ. ತಮ್ಮ ಹೈನಾಗಾರಗಳ ಉತ್ಪತ್ತಿಯನ್ನು 
ಪರೀಕ್ಷಿಸಲಿಚ್ಛೆ ಸುವವರು ಡೈರಿ ಡಿಪಾರ್ಟ್‌ಮೆಂಟಿನ ಹೈನು ಉತ್ಪತ್ತಿ ಪರೀಕ್ಷಣೆಯ 
ಮೇಲ್ವಿಚಾರಕರೊಂದಿಗೆ ಸಂಪರ್ಕ ಬೆಳೆಯಿಸಬೇಕು. 


ಹೈನಾಗಾರ ಹಿಂಡು ಸುಧಾರಣ ಸಂಘ(ಡೇರಿ ಹರ್ಡ್‌ ಇಂಪ್ರೂನ್‌ಮೆಂಟ್‌ 
ಅಸೋಸಿಯೇಶನ್‌ - ಡಿ.ಎಚ್‌.ಐ.ಎ.) 


ಹೈನಾಗಾರ ಹಿಂಡು ಅಭಿವೃದ್ಧಿಯ ಸಂಘವು ಡೇರಿಗೆ ಸಂಬಂಧಿಸಿದ ದಾಖಲೆಗಳನ್ನು 
ಒಳ್ಳೆಯ ವ್ಯವಸ್ಥೆ ಯಲ್ಲಿಡಲು ಸಲಹೆ ನೀಡುತ್ತದೆ. ಅವರ ನಿರ್ದೇಶನದಂತೆ ಅನೇಕರು 
ನಡೆಯುತ್ತಾರೆ. ಈ ಸಂಘದ ಕಾರ್ಯಕ್ರಮವು ಈ ಕಿಳಗಿನಂತಿದೆ : 


ಸ್ಥಳೀಯ ಹೈನಾಗಾರ ಉತ್ಪತ್ತಿ ಪರೀಕ್ಷಣಾಸಂಘವು ಕೆಲವು ಹೈನಾಗಾರ 
ಉತ್ಪತ್ತಿ ಪರೀಕ್ಷಕ ಅಥವಾ ಮೇಲ್ವಿಚಾರಕರನ್ನು ಹೊಂದಿರುತ್ತದೆ. ಇವರು 
ಹೈನಾಗಾರಗಳ ಹಿಂಡುಗಳಿಗೆ ಭೇಟಿಕೊಟ್ಟು ಹೈನಾಗಾರರ ಹಿಂಡಿನ ಉತ್ಪತ್ತಿ 
ಯನ್ನು ಪರೀಕ್ಷಿಸುತ್ತಾರೆ. ಇವರು ತಿಂಗಳಿಗೊಮ್ಮೆ ಹೈನಾಗಾರಗಳಿಗೆ ಭೇಟಿಕೊಡುತ್ತಾರೆ. 
ಆಗ ಹಲವಾರು ಮಾಹಿತಿ ಸಂಗ್ರಹಿಸುತ್ತಾರೆ. ಹಾಲುಕರೆಯುವ ಎಲ್ಲ ಹಸುಗಳಿಂದ 
ಎರಡು ಸಲ ಹಾಲಂಕರೆಸಿ, ಹಾಲಿನ ತೂಕಮಾಡಿಸು- ದರ ಜೊತೆಗೆ ಪ್ರತಿಸಲ ಕರೆದ 
ಹಾಲಿನ ವಕಾದರಿ ಶೇಖರಿಸಿ (ಮೂರು *ಲ ಹಾಲು ಕರೆಯುವ ಹಿಂಡುಗಳಲ್ಲಿ, ಮೂರು 
ಸಲವೂ ಹಾಲು ಕರೆಸಿ. ಮೂರು ಸಲವೂ ಹಾಲಿನ ಾದರಿಗಳನ್ನು ಸಂಗ್ರಹಿಸುತ್ತಾರೆ. 
' ಅದರಲ್ಲಿನ ಮೇದಸ್ಸಿನ ಪ್ರಮಾಣ ಲೆಕ್ಕಹಾಕುತ್ತಾರೆ (ಸಾಮಾನ್ಯವಾಗಿ, ಅನೇಕ ಸಂಘ 
ಗಳಲ್ಲಿ, ಈ ಪರೀಕ್ಷೆಯನ್ನು ಕೇಂದ್ರ ಪ್ರಯೋಗಾಲಯಗಳಲ್ಲೇ ನಡೆಸುತ್ತವೆ.) ಇರಿಸಿದ 


166 


DAIRY HERD IMPROVEMENT RECORD 


UENO STATES ೧090144390 CF ೩೦೧೨೮೬೪೩ 
೩೮೩೬೮೮10೩೩ SE MARCH Sev 
[) 3 








ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಹೈನಾಗಾರ ದನಗಳ ದಾಖಲೆಗಳು 167 


“cow ಹೀರಿ 1೧ ೪ 
onto ಲೀ a 79 
DAYS OF PREGNANCY 
14 O40 10 wavt a 
4-0೩ Oe ॥68/ಐ೦ಿ. 


3 
ಕ 
3 
[1 
3 
೩ 
ತ್ತೆ 
< 
3 


ನ 
ಹ 
- 
ಬ 
54 
ತತವ 
ಎನ್‌ 
[=] 


ಚಿತ್ರ 7.1. ಪ್ರತಿ ತಿಂಗಳು ಗಣಕ ಅಂಕಿ ಆಂಶಗಳೆ ಸಂಸ್ಕರಣ ಕೇಂದ್ರದಿಂದ ಹಿಂಡು ನಿರ್ನಾಹಕನಿಗೆ ವರದಿಯಾದ ವಿಷಯದ ಬಗೆ. 





168 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ದಾಖಲೆಗಳನ್ನು ಪರಿಶೀಲಿಸಿ, ಪ್ರತಿಯೊಂದು ಹಸುವಿಗೆ ಕೊಡುವ ಧಾನ್ಯ ಹಾಗೂ 
ಮೇವುಗಳ ಪ್ರಮಾಣ ಶಿಫಾರಸು ಮಾಡುತ್ತಾರೆ ಹಸುವಿನ ಹಾಲುತ್ಬಾದನೆಯ ಮೇಲೆ 
ಪ್ರಭಾವ ಬೀರುವ ಹೋರಿಕಟ್ಟಿಸಿದ ತಾರೀಖು, ಕರುಹಾಕಿದ ತಾರೀಖು, ಕರೆಯುವು 
ದನ್ನು ನಿಲ್ಲಿಸಿದ ತಾರೀಖ, ಇನ್ನೂ ಇತರ ಅನೇಕ ಅಂಶಗಳ ಬಗೆಗಿನ ಮಾಹಿತಿಗಳ 
ಸಂಗ್ರಹ ಮಾಡುತ್ತಾರೆ. ಹಸುವಿನ ಆಹಾರಕ್ಕಾಗಿ ವೆಚ್ಚ ಮಾಡಿದ ಹಣ ಹಾಗೂ 
ಹಾಲಂ ಅಥವಾ ಹಾಲಿನ ವಸ್ತುಗಳನ್ನು ಮಾರಿಬಂದ ಹಣಗಳ ಮಾಹಿತಿಯನ್ನು ಕಲೆ 
ಹಾಕ್ತಾರೆ. * 


ಹೈನಾಗಾರದಲ್ಲಿ ಪ್ರತಿಯೊಂದು ಹಸುವಿನ ವಿವರಗಳನ್ನು ಪ್ರತ್ಯೇಕವಾಗಿ ಇಟ್ಟಿರ 
ಬೇಕಾಗುತ್ತದೆ. ಪ್ರತಿಯೊಂದು ಹಸುವಿನ ಹಾಲುತ್ಪಾದನೆಗೆ ತಗಲಿದ ವೆಚ್ಚ ಹಾಗೂ 
ಇತರ ಮಾಹಿತಿಗಳನ್ನು ಬೇರೆಬೇರೆಯಾಗಿ ದಾಖಲೆ ಮಾಡಿ ಸಂಬಂಧಿಸಿದ ಆಯವ್ಯಯ 
ಲೆಖ್ಬಗಳನ್ನು ಬೇರೆ ಬೇರೆಯಾಗಿ ಇಡಬೇಕಾಗುತ್ತದೆ. ಅನಂತರ ಎಲ್ಲವನ್ನು ಸೇರಿಸಿ 
ಒಟ್ಟು ಹಿಂಡಿನ ವೆಚ್ಚ ನಿರ್ಧರಿಸಬೇಕಾಗುತ್ತದೆ. ಡೇರಿ ಜನಗಳ ಉಪಯೋಗ 
ಕ್ಯಾಗಿಯೆ ಹೈನು ಉತ್ಪತ್ತಿ ಪರೀಕ್ಷಕನು ಸಾಕಷ್ಟು ಇತರ ಮಾಹಿತಿಯನ್ನು ಸ್ಥಿರವಾದ 
ಹಿಂಡು ಪುಸ್ತಕದಲ್ಲಿ ಬರೆದಿಡುತ್ತಾನೆ. ಪ್ರತಿ ಹಸುವಿನ ಕ್ಷೀರಾವಧಿ (ಸೂಲು) 
ಪೂರ್ಣವಾದಾಗ ಅದರ ಸಂಕ್ಷಿಪ್ತ ವಿವರಗಳನ್ನು ಅಲ್ಲಿ ಬರೆದಿಡಬೇಕು. ಪರೀಕ್ಷಾ 
ವರ್ಷದ ಕೊನೆಯಲ್ಲಿ ಹಿಂಡಿನ ಸಾರಾಂಶದ ವಿವರವಿರುತ್ತದೆ. 


ಹಿಂಡಿನ ಉತ್ಪತ್ತಿ ಪರೀಕ್ಷಕನು ವರ್ಷಾದ್ಯಂತ ಹಿಂಡಿನ ಪರೀಕ್ಷೆ ಮಾಡಿದ 
ಮೇಲೆ, ವರದಿಯನ್ನು ಕೌಂಟಿ ಅಗ್ರಿಕಲ್ಮರಲ್‌ ಏಜೆಂಟನಿಗೆ ಮತ್ತು ರಾಜ್ಯ ಹಿಂಡು 
ಉತ್ಪತ್ತಿ ಪರೀಕ್ಷಕನಿಗೆ ಒಪ್ಪಿಸುತ್ತಾನೆ. ಈ ವರದಿಯನ್ನು ಅಂಗೀಕರಿಸುವ ಜವಾಬ್ದಾರಿ 
ಇವರಿಬ್ಬರಿಗೆ ಮಾತ್ರ ಸೇರಿರುತ್ತದೆ. ಈ ದಾಖಲೆಯಿಂದ ಹಿಂಡಿನ ನಿರ್ವಾಹಕನಿಗೆ 
ತನ್ನ ಹಿಂಡಿನ ಸಂಪೂರ್ಣ ಮಾಹಿತಿಯು ತಿಳಿಯುತ್ತದೆ. ರಾಜ್ಯ ಮತ್ತು ರಾಷ್ಟ್ರ 
ಸರಕಾರಗಳಿಗೆ ಡೇರಿ ಉದ್ದಿಮೆಯ ಮೇಲೆ ಸಂಶೋಧನೆ ನಡೆಸಲು ಇದು ಉಪಯುಕ್ತ 
ಹಾಗೂ ನಂಬಲರ್ಹ ಮಾಹಿತಿಯ ಮೂಲ. ಕ 
ರಾಜ್ಯ ಹೈನು ಉತ್ಪತ್ತಿ ಪರೀಕ್ಷಣಾ ಮೇಲ್ವಿಚಾರಕನಿಂದ ಅಂಗೀಕೃತ ದಾಖಲೆ 
ಗಳು ಯಾವುದೆಂದು ಹಸು ಅಥವಾ ಹಿಂಡಿನ ಉತ್ಪತ್ತಿಯನ್ನು ತಿಳಿಯಲು ಬಹು 
ಉಪಯುಕ್ತವಾಗಿವೆ. 
ಅಂಕಿಅಂಶಗಳನ್ನು ಪರಿಷ್ಕರಿಸುವ ಗಣಕ (ಎಲೆಕ್ಟ್ರಾನಿಕ್‌) ಯಂತ್ರಗಳ 
ಬಳಕೆ : ಹಿಂಡು ಉತ್ಪತ್ತಿ ಪರೀಕ್ಷಕ ಅಥವಾ ಮೇಲ್ವಿಚಾರಕನಿಂದ ವರದಿ ಬಂದ 
ನಂತರ ಅದನ್ನು ಪುಷ್ಕರಿಸಿ, ಸಿದ್ಧಪಡಿಸಲು ಅಂಕಿ ಅಂಶ ಪರಿಷ್ಕರಣಾಗಣಕೆ 
(ಎಲೆಕ್ಟ್ರಾನಿಕ್‌) ಯಂತ್ರಗಳಿಗೆ ಒಪ್ಪಿಸಲಾಗುತ್ತದೆ. ಈ ಕಾರ್ಯದಲ್ಲಿ ಮೊದಲು 


ಹೈಸಾಗಾರ ದನಗಳ ದಾಖಲೆಗಳು 169 


ಮೇಲ್ವಿಚಾರಕನು ತಾನು ಪಡೆದ ಎಲ್ಲ ಅಂಕಿ ಅಂಶಗಳನ್ನು ಯಂತ್ರಗಳಿಗೆ ಕೊಡಲಾ 
ಗ.ತ್ತದೆ. ಯಂತ್ರಗಳು ಅವನ್ನು ಲೆಕ್ಕಾಚಾರಮಾಡಿ ಅದರ ಸಾರಾಂಶವನ್ನು ಸಿದ್ದ 
ಪಡಿಸುತ್ತವೆ. ಇಲ್ಲಿಂದ ಆ ನಂತರ ಹೈನಾಗಾರ ನಿರ್ವಾಹಕನಿಗೆ ಸ್ಥಿರವಾದ ದಾಖಲೆ 
ಪತ್ರವೊಂದನ್ನು ಪ್ರತಿ ತಿಂಗಳೂ ಮುಟ್ಟಿ ಸಲಾಗುತ್ತದೆ. ಈ ಪತ್ರದ ಒಂದು ಮಾದರಿ 
ಪ್ರತಿಯನ್ನು ಚಿತ್ರ 7.1 ರಲ್ಲಿ ಕೊಟ್ಟಿದೆ. ಕೆಲವು ಸೂಚೀಪತ್ರಗಳು ಸ್ವಲ್ಪ ಮಟ್ಟಿಗೆ 
ಬೇರೆಯ. ವಹಿತಿಯನ್ನು ಒದಗಿಸುತ್ತವೆ. ಆದರೆ ಇಲ್ಲಿ ಕೊಟ್ಟಿರುವ ಮಾದರಿಯನ್ನು 
ಬಹುಮಟ್ಟಿಗೆ ಎಲ್ಲ ರಾಜ್ಯಗಳಲ್ಲೂ ಅನುಸರಿಸ-ತ್ತಾರೆ. ಹೈನಾಗಾರಗಳು ವೃದ್ಧಿ 
ಹೊಂದುತ್ತಿರುವ ವೇಗವನ್ನು ನೋಡಿದರೆ, ಹೈನಾಗಾರ ಹಿಂಡು ಅಭಿವೃದ್ಧಿ ಸಂಘಗಳ 
ಕಾಗದ ಪತ್ರಗಳನ್ನು ಪರಿಷ್ಕರಿಸಿ ಸಿದ್ಧಪಡಿಸಲು ಗಣಕ (ಎಲೆಕ್ಟ್ರಾನಿಕ್‌) ಯಂತ್ರಗಳ 
ಬಳಕೆ ಇನ್ನು ಮಂದೆ ಅನಿವಾರ್ಯವಾಗುತ್ತದೆಂದು ಊಹಿಸಬಹುದು. 


ಚಿತ್ರ 7.1 ರ ಮಾದರಿಯಲ್ಲಿ ದಾಖಲೆಗಳಿಂದ ಹಿಂಡು ನಿರ್ವಾಹಕನಿಗೆ. ಲ್ಯ 
ವಾಗುವ ಮಾಹಿತಿಯನ್ನು ಕೊಟ್ಟಿದೆ. ಆದರ ವಿವರಣೆ ಕೆಳಗಿನಂತಿದೆ : 


ಹಿಂಡಿನ ಮಾಸಿಕ ವರದಿ: ಪುಬಿದಲ್ಲಿ ಅಡ್ಡಡ್ಡವಾಗಿ ಕೊಟ್ಟಿ ರುವ ಮೊದಲ ಸಾಲಿನ 
ಅಂಕೆಗಳು ಪ್ರತಿ ಹಸುವಿನ ದೈನಂದಿನ ಹಾಲುತ್ಬಾದನಾಮಾಹಿತಿಯನ್ನು ಕೊಡುತ್ತದೆ, 
ಇದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಇದು ಹಿಂಡಿನ ಉತ್ಪಾದನೆಯನ್ನು 
ಪರೀಕ್ಷಿಸಿದ ತಿಂಗಳಲ್ಲಿನ ಯಾವುದೊಂದು ದಿನದಲ್ಲಿಯ ಹಸುವಿನ ಸರಾಸರಿ ಉತ್ಪಾದನೆಯನ್ನು 
ಕೊಡುತ್ತದೆ, ಈ ಅಂಕಿ ಅಂಶಗಳು ತಿಂಗಳು ತಿಂಗಳಿಗೆ ಹಿಂಡಿನ ಉತ್ಪಾದನೆಯೊಂದಿಗೆ 


ತಾಳೆನೋಡಲು ಸಹಾಯಕವಾಗುತ್ತವೆ, 


ಕೇಂದ್ರ ವರೆದಿ ಪರಿಸ್ಕರಣಾವ್ಯ ವಸ್ಥೆ ಯ ಕೆಲವು ಚಿಂತನೆಗಳಲ್ಲಿ ಪ್ರತಿಯೊಂದು ಪ್ರಮುಖ 
ಆಹಾರ ಮೂಲಗಳಿಂದ ಬಂದ ನಿವ್ವಳ ಶಕ್ತಿ (ಶೇಕಡಾ) ಲೆಬ್ಬ ಮಾಡಲು ಗಣಕಯಂತ್ರಗಳ 
ನೆರವು ಪಡೆಯುವುದು ಒಂದಾಗಿದೆ. ನಿವ್ವಳ ಶಕ್ತಿಯು ವಿವಿಧ ಆಹಾಳ ವಸ್ತುಗಳಲ್ಲಿನ 
ಪೌಷ್ಟಿ ಕಾಹಾರಾಂಶವನ್ನು ಅವಲಂಬಿಸಿದೆ. ಪರೀಕ್ಷೆಕನು ಅಥವಾ' ಮೇಲ್ವಿಚಾರಕನು 
ಬಾರ್ನ್‌ಹೀಟನ ಮೇಲೆ ಆಹಾರದ ಪ್ರಮಾಣ ಹಾಗೂ ಅದರ ಗುಣಮಟ್ಟವನ್ನು ಬರೆ 
ದಿಟ್ಟ ರುತ್ತಾ ನೆ. ಹಸುಗಳಿಗೆ ಕೊಟ್ಟ ಮೇವಿನ ಪ್ರಮಾಣದಿಂದ ಅವು ತಿಂದ ಒಟ್ಟು ಮೇವು 
ಪ್ರಮಾಣವನ್ನು ಲೆಖ್ಬಮಾಡಲಾಗುತ್ತದೆ. ಇದನ್ನು ಹಸುವಿನ ಸರಾಸರಿ ತೂಕಕ್ಕೆ ಹೋಲಿಸ 
ಲಾಗುತ್ತದೆ. ಆ ನಂತರೆ ಅದನ್ನು ಹಸುವಿನ ನೂರು ಪೌಂಡು ಶರೀರ ತೂಕಕ್ಕೆ ಕೊಟ್ಟ 
ಆಹಾರವನ್ನು *ಒಣನೋವುಸಮೇತ? ಅಳತೆಗೆ ಸರಿಹೊಂದಿಸಲಾಗುತ್ತದೆ. ಕಾಯ್ದಿಟ್ಟ 
ಹಸುರು-ಮೇವು, ಕೀಳ್ಮಟ್ಟಿಡೆ ಒಣಮೇವು, ಹುಲ್ಲು ಗಾವಲಿನ ಒಣಮೇವು, ಉತ್ತಮ 
ದರ್ಜೆಯ ಒಜಮೇವು ಇವುಗಳ ಪರಸ್ಪರ ಗುಣಮಟ್ಟ ನಿರ್ಧರಿಸಲು ಸೆಲ ಲೆಕ್ಕಾಚಾರ 
ಹಾಕಲಾಗುತ್ತದೆ, 

ಮೂರನೆಯ ಪಂಕ್ತಿ 12 ತಿಂಗಳ ಹಿಂಡಿನ ಸರಾಸರಿಯನ್ನು ಸೂಚಿಸುತ್ತದೆ, ಇದನ್ನು 
ಪ್ರತಿ ತಿಂಗಳೂ ಬರೆಡಿಟ್ಟ ರಲಾಗುತ್ತದೆ. ಹಿಂಡಿನ ವರದಿಯನ್ನು ಕೇಂದ್ರ ಪರಿಷ್ಕರಣಾ 
ಕೇಂದ್ರದಲ್ಲಿ ಪರಿಷ್ಕರಣೆಗೆ ಒಳಪಡಿಸಲು ಪ್ರಾರಂಭದಂದಿನಿಂದ ಹಿಡಿದು ಎಲ್ಲ ಅಂಕಿ ಅಂಶ 


ರ್‌ 


170 ಆಧುನಿಕ ಹೈನಾಗಾರ ದನಗಳ ನಿನ: ಹಣೆ 


ಗಳನ್ನು ಇದಂ ಒಳಗೊಂಡಿರುತ್ತ ಜೆ. ಈ ರೀತಿಯಲ್ಲಿ ಮೊದಲ ತಿಂಗಳ ಹಾಳೆಯ ಮೇಲೆ 
ಕಾನಲ ಒಂದು ತಿಂಗಳ ಅಂಕಿ ಅಂಶಗಳನ್ನಾ ಧರಿಸಿದ *ವಾರ್ಷಿಕ ಸರಾಸರಿ' ಇರುತ್ತದೆ. 
ಮರು ತಿಂಗಳು ಮೊದಲ ಎರಡು ತಿಂಗಳ ಭಾಟಾಹು ಸರಾಸರಿ ಇರುತ್ತದೆ, ಇದೇ ಪ್ರಕಾರ 
ಮುಂದುವರೆದಿರುತ್ತದೆ, ಹೀಗೆ ಮೊದಲ ತಿಂಗಳಿಂದ ಪ್ರಾರಂಭಿಸಿ, ಕೊನೆಯ ತಿಂಗಳ 
ವರೆಗೂ, ಒಟ್ಟು ಹನ್ನೆರಡು ತಿಂಗಳ ಸರಾಸರಿಯನ್ನು ಕಂಡುಹಿಡಿಯಲಾಗುತ್ತದೆ. ವರ್ಷದ 
ಕೊನೆಯಲ್ಲಿ ಅಂದರೆ ಹನ್ನೆರಡನೆಯ ತಿಂಗಳ ಅಂತ್ಯಕ್ಕೆ ಹಿಂಡಿನ ಸರಾಸರಿ ಮಾಹಿತಿಸಿಗುತ್ತದೆ. 
ಯಾವುದೊಂದು ಕಾಲದಲ್ಲಿ ವೈಯಿಕ್ತಿಕ ಹಸುಗಳ ದಾಖಲೆಗಳೊಂದಿಗೆ ಈ ಮುಂದು 
ವರೆಯುವ ಹಿಂಡಿನ ಸರಾಸರಿ (ರೋಲಿಂಗ್‌ ಹರ್ಡ್‌ ಎವರೇಜ್‌)ಯ ಹೋಲಿಸುಪಿಕೆಯಂ 
ಒಂದು ಹಸುವಿನ ಉತ್ಪಾದನಾ ದಾಖಲೆಯ ಮಾಲ್ಯ ಮಾಪನಮಾಡುವಿಕೆಯಲ್ಲಿ ಉಪಯುಕ್ತ 
ವಾದ ಒಂದು ಸಾಧನವನ್ನು ಒದಗಿಸುತ್ತದೆ, ಏಕರೆ; ನಂತರ ಪ ಪ್ರತಿ ಹಸುವಿನ ಕಾಯ 
ವನ್ನು ಅದರ ಕೊಟ್ಟಿ ಗೆಯಲ್ಲಿನ ಜೊತೆಯ ಇತರ ಹೆಸುಗಳೊಂದಿಗೆ ಅಷ್ಟೇ ಸರಣ 
ಕಾರ್ಯಗಳೊಂದಿಗೆ ಹೋಲಿಸಬಹುದು. 


*ಆಹಾರೆಸೂಚಿ'ಯು ಶೇಕೆಡಾ ಗಣತಿಯಾಗಿದೆ. ಸ್ವೀಕೃತ ನಿನ್ವಳ ಶಕ್ತಿಯ ಪರಿಮಾಣ 
ವನ್ನು ಅಗತ್ಯವಾದ ನಿವ್ವಳಶಕ್ತಿಯ ಪರಿಮಾಣದಿಂದ ಭಾಗಿಸಿದರೆ ಇದು ದೊರೆಯುತ್ತದೆ, 
ಹಸುಗಳಿಲ್ಲವುಗಳ ದೇಹದ ಪೋಷಣೆಗಾಗಿ- ಬೇಕಾದ ಸಾಕಷ್ಟು ಆಹಾರ ಮತ್ತು ಸರಾಸರಿ 
ಹಿಂದಿನ ಮಟ್ಟಿ ದಲ್ಲಿ ಹಾಲುತ್ಪಾದನೆಗೆ ಹಸುವಿಗೆ ಕೊಡಬೇಕಾದ ಆಹಾರ ಸೇರಿ ಅಗತ್ಯ ಪರಿ 
ಮಾಣವಾಗಿದೆ, ಅಹಾರಸೂಚಿ 100, ಅಗತ್ಯವಾದ ಶಕ್ತಿ ನುತ್ತು ಒದಗಿಸಿದ ಶಶ್ತಿಗಳಲ್ಲಿಯ 
ಬಾಕಿ (ಅಂತರ) ಯನ್ನು ಸೂಚಿಸುತ್ತದೆ, ಈ ಸೂಚಿ ಹೆಚ್ಚು ಅಥವಾ ಕಡಮೆಯಾಗುವುದಕ್ಕೆ 
ಆನೇಕ ಸಂಗತಿಗಳು ಕಾರಣವಾಗಿವೆ. ಅದು 100ಕ್ಕಿಂ೦ತ ಮೇಲಿದ್ದ ಕ್ಕೆ, ವಿನಿಧ ಆಹಾರಗಳ 
ಆದರಲ್ಲೂ ಮೇವುಗಳ ಪರಿಮಾಣ ಇಲ್ಲವೆ ಗುಣಗಳು ಹೆಚ್ಚು ಅಂದಾಜುಮಾಡಲ್ಪಟ್ಟ ದ್ವರೆ, 
ಹಿಂಡಿನ ತೈ ತೂಕದಲ್ಲಿ ಹೆಚ್ಚ ಳವಾಗುವಿಕೆ ಇಲ್ಲವೆ ಸಾಮಾನ್ಯಕ್ಕಿಂತ ಪರೀಕ್ಕಾದಿನದೆ ಕಾರ್ಯಾ 
ಚರಣೆ (ಹಾಲುಕೊಡುವಿಕೆ WER ಕೊೊಬ್ಬುಪಿಕೆ) ಕಡಮೆಯಾಗುವುದು ಸಾಧ, ವಾಸ್ತವ 
ವಾಗಿ. ತಿಂದ ಆಹಾರದ ಪರಿಮಾಣಗಳನ್ನು ನಮೂದಿಸಬೇಕು, ಆದರೆ ಇಡಿಯ ಪರಿಮಾಣ 
ನನ್ನಲ್ಲ; ಏಕೆಂದರೆ, ಅದರಲ್ಲಿ ಬಹಳಷ್ಟು ನಷ್ಟ ವಾಗಿರುತ್ತದೆ, ಕಡಮೆ ಆಹಾರಸೂಚಿ 
ಮೇಲಿನ ಸ್ಥಿತಿಗಳಿಗೆ ವ್ಯತಿರಿಕ್ತ ತೆಯನ್ನು ತೋರಿಸುತ್ತದೆ, ಹೆಚ್ಚು ಹಸುಗಳು 2ನರ್ಷ ವಯ 
ಸ್ಸಿದನಂತರವೇ ಹಿಂಡನ್ನು ಸೇರಿ, ಪ್ರೌಢಹಸುಗಳಾದ ನಂತರ ಹಿಂಡನ್ನು ಬಿಡುವುವಾದ್ದರಿಂದ 
ಅವುಗಳಿಗೆ ಬೆಳವಣಿಗೆಗೆ ಶಕ್ತಿ ಯನ್ನು ಒದಗಿಸಬೇಕು, 110-115ರ ಶೆ (ಣಿಯೊಳಗೆ ಇರುವ 
ಆಹಾರಸೂಚಿಯು ಬಹಳಷ್ಟು ಹಿಂಡುಗಳಿಗೆ ಸಾಕಷ್ಟು ಹೆಚ್ಚಿನ ಫ್ರಯೆನ್ನು ಬೆಳನಣಿಗೆಯ 

ಅಗತ್ಯಕ್ಕಾಗಿ ಪೂರೈ ಸಲಾಗುವುದನ್ನು ಸೂಚಿಸುತ್ತದೆ. 


ವೈಯುಕ್ತಿಕ ಹಸುವಿನ ಮಾಹಿತಿ 


4 ಪ್ರತಿಯೊಂದು ಹಸುವಿಗೆ ಸಂಬಂಧಿಸಿದ ಸಾಲಿನಲ್ಲಿ "ಪರೀಕ್ಪಾದಿನದ ಆಂಕಿಅಂಶಗಳು' 
(ಟಿಸ್ಸ್‌ ಜೇಟ) ಶಿರೋನಾಮೆಯ ಕೆಳಗಡೆ, ಹಸುವಿಗೆ ಪ್ರತಿದಿನ ಎಷ್ಟು ಪೌಂಡು ತೀಳ್ಸ್ಸ್ಮಾಹಾರ 
ಕೊಡಲಾಗುತ್ತಿ ದೆಯೆಂಬುದನ್ನು ಬರೆದಿರುತ್ತಾರೆ, ಇದರ ಜೊತೆಗೆ *ಪೌಂಡ್ಸ್‌ ಇಂಡಿಕೇಟಿಡ್‌' 
ಅಂಕಿಗಳು ಇರುತ್ತನೆ, ಇದು ಪ್ರತಿಹಸುವೂ ತನ್ನ ಶರೀರದ ಜೀನಧಾರಣೆ ಹಾಗೂ ಹಾಲು 


ಹೈನಾಗಾರ ದನಗಳ ದಾಖಲಿಗಳು 171 


ತ್ಪುದನೆಗೆ ಬೇಕಾಗುವ ಶಕ್ತಿಯನ್ನು ಪಡೆಯಲು ಎಷ್ಟು ಪ್ರಮಾಣದಲ್ಲಿ ಆಹಾರ ಬೇಕು ಎಂಬು 
ವನ್ನು ಸೂಚಿಸುತ್ತದೆ. ix ಪ್ರತಿಯೊಂದು ಸಾಡು ಅದರದರ ಶೆರೀರತೂಕಕ್ಕ ನುಸಾರ 
ವಾಗಿ. ತಿಂದಿರಬಹುದಾದ ಮೇವಿನ ಪ್ರಮಾಣ ಹಾಗೂ ತೀಳ್ಸ ಹಾರಗಳ ಪರಿಮಾಣಗಳನ್ನು 
ಒಳಗೊಂಡಿರುತ್ತದೆ. ಇದರ ನಿಖರವಾದ ಅಂಶ ಹೆಚ್ಚಾಗಿ ಹೈನಾಗಾರ ನಿರ್ವಾಹಕ ಮತ್ತು 
ಮೇಲ್ವಿಚಾರ್ರಕನು ಯಾವ ರೀತಿಯಲ್ಲಿ ಮೇವಿನ ಗುಣಮಟ್ಟ ಹಾಗೂ ಪ್ರಮಾಣದ ಲೆಖ್ಚಾಚಾರ 
ಮಾಡುತ್ತಾರೆ ಎಂಬುದರೆ ಮೇಲೆ ಅವಲಂಬಿಸಿರುತ್ತದೆ, "ಪೌಂಡ್ಸ್‌ ಇಂಡಿಕೇಟಿಡ್‌' ಎಂಬುದು 
ಹಸುವಿಗೆ ಎಷ್ಟೊಂದು ಆಹಾರವನ್ನು ತಿನ್ನಿಸಬೇಕು. ಎಂದು ಸೂಚಿಸುವ ಶಿಫಾರಸ್ಸು ಆಗಿರ 
ಬೇಕು ಎಂಬ ಅವಶ್ಮಕತೆಯೀನೂ ಇಲ್ಲ, ಆದರೆ ಇದು ಒಂದು ಉಪಯುಕ್ತ ಮಾರ್ಗದರ್ಶಿ, 
ಹೈನಾಗಾರ ನಿರ್ವಾಹಕನು ಹಸುವಿಗೆ ಕೊಡಬೇಕಾದ ತೀಕ್ಸ್ರಾಹಾರ ಪ್ರಮಾಣವನ್ನು ನಿರ್ಧರಿಸು 
ವಾಗ ಹಸುವಿನ ದೇಹಸ್ಥಿತಿ, ಹಾಲುಕೊಡುವ ಅವಧಿಯ ಹಂತ ಮತ್ತು ಇತರ ಅಂಶಗಳನ್ನು 
ತಿಳಿದಿರಬೇಕಾಗುತ್ತದೆ. 


ಪರೀಕ್ಪಾದಿನದ ಅಂಕಿ ಅಂಶ ಮತ್ತು ಪ್ರತಿ ಹಸುವಿನ ಸದ್ಯದ ತಿಂಗಳ ಉತ್ಪಾದನಾ 
ಮಾಹಿತಿಯಷ್ಟ ಅಲ್ಲದೆ, ಹಾಲುಕರೆಯುವಿಕೆಯ ಇತ್ತಿ ಚಿನವರೆಗಿನ ಏರಾಹಿತಿ ಪ್ರತಿ ತಿಂಗಳೂ 
ನಿರ್ವಹಿಸಲಾಗುತ್ತದೆ. ಪ್ರತಿ ಹಸುವಿನ ಮಾಹಿತಿ ಎಲ್ಲ ವಿವರಗಳೊಂದಿಗೆ ಇತ್ತೀಚಿನತನಕ 
ಪರಿಪೂರ್ಣವಾಗಿರುತ್ತದೆ, 


ವಿನರಣಾ ಟಿಪ್ಪಣಿಗಳು ವೈಯಕ್ತಿಕ ಹಸುವಿನ ಮಾಹಿತಿ ಹಾಳೆಯ ಕೆಳಭಾಗದಲ್ಲಿರುತ್ತದೆ. 
“ಕೆರುವನ್ನಿ ಗರ್ಭದಲ್ಲಿ ಧರಿಸಿದ ದಿಣಗಳು? ಎಂಬ ಕಾಲಮ್ಮಿನಲ್ಲಿ ಹಸು 220 ದಿನಗಳಿಗಿಂತ 
60 ದಿನಗಳ ಮುಂಚೆ ಆದನ್ನು ಬಿಚ್ಚಿ ಕೊಳ್ಳುವಂತೆ ಮಾಡಬೇಕು ಎಂದು ಸೂಚಿಸುತ್ತದೆ, 
“ಹಾಲು ಕೊಡುವ ದಿನಗಳು' ಕಾಲನ್ಮಿನಲ್ಲಿ, ಹಸು ಹಾಲುಕೊಡಲು ಪ್ರಾರಂಭಿಸಿ 60 ದಿನಗಳಿ 
ಗಿಂತಲೂ ಕಡಮೆಯಾಗಿದೆ ಮತ್ತು ಕಟ್ಟ ಸಿದ ದಿನವನ್ನು ಇನ್ನೂ ವರದಿ ಮಾಡಿಲ್ಲ ಎಂಬುದನ್ನು 
ತೋರಿಸುತ್ತ ಡೆ. ಹೆಸುವನ್ನು ಸಾನಬಿನ್ಯ ವಾಗಿ, ಕರುಹಾಕುವುದಕ್ಕೆ 12 ರಿಂದ 13 ss 
ಗಳ ಅಂತರವಿರುವಂತೆ ಕಟ್ಟ ಸಬೇಕು ಇಲ್ಲವೆ ಒಂದು ಹಸುವಿನ ಕಟ್ಟಿ ಸಿದ ಇತ್ತೀಚಿನ ಎಷ 
ಯನ್ನು ಮೇಲ್ವಿ ಚಾರಕರಿಗೆ. ಒದಗಿಸಬೇಕು, 


ವರದಿಯಲ್ಲಿಯಾ ವಿಶೇಷ ಮಾಹಿತಿಯ ಅರ್ಥವಿವರಣೆ (ಚಿತ್ರ 7.1) 

1, ಹಸುಗಳು 9 ಮತ್ತು 26--ಹಾಲು ಕರೆಯುವ ಸಾಮಾನ್ಯ ಹಸು: ಹಿಂದಿನ ತಿಂಗಳಿಂದ 
ಸ್ಟೇಟಸ್‌ ಬದಲಾಗಿಲ್ಲ. 

2. ಹಸುಗಳು 28 ಮತ್ತು 56--ಕಟ್ಟಿಸಿನ ತಾರೀಖು ತೋರಿಸಿದೆ ("ಸ್ಟ್ರೇಟಿಸ' ಕಾಲರ್‌ 
ದಲ್ಲಿ). 

3, ಹಸುಗಳು 42 ಹಾಲುಕರೆಯುತ್ತಿರುವ ಸಮಯದಲ್ಲಿಯೇ ಹಸು 305 ದಿನಗಳ 
ದಾಖಲೆ ಪೂರ್ಣಮಾಡಿದೆ (5 ಕಂಡೀಶನ್‌ ಅಫೆಕ್ಷಿಂಗ್‌ ರೆಕಾರ್ಡ್‌ (ಸಿ, ಎ.ಆರ್‌ |] 
ಕಾಲರ್ಮ ಕೊನೆಯ ಕಾಲಂ,) 


4. ಹಸುಗಳು 44--ನಾರಿದ್ದರಿಂದ 305 ದಿನಗಳಿಗಿಂತ ಕೆಡಮೆಯಾದ ಹಾಲುಕರೆಯುವ 
ದಾಖಲೆಯನ್ನು ಹೆಸು ಪೂರ್ಣಮಾಡಿದೆ. ಸಿ.ಎ.ಆರ್‌, ಕಾಲಮ್ಮಿನಲ್ಲಿ; ಮತ್ತು ೧), 


172 


10. 


11. 


12. 


14, 


5. 
16, 


17. 


18. 


19. 


ಆಧುನಿಕ ಹೈನಾಗಾರ ದನಗಳ ನಿರ್ವಹ್‌ಕ 


ಹಸುಗಳು 45,52,53 ಮತ್ತು 54--(* ಹಾಲುಕರೆಯುತ್ತಿದೆ) ಕಟ್ಟಿಸುವ ಜ್ಞಾಪನೆ 


' ಹಸು 46--(* ಗರ್ಭಧರಿಸಿದ ದನಗಳು) ಬಚ್ಚಿ ಸಿಕೊಳ್ಳುವೆ ದಿನಗಳ ಜ್ಞಾಪನೆ. 


ಹಸು 46--ಸದ್ಯದೆ ತಿಂಗಳ ಅಂದಾಜು ದಾಖಲೆ ತೋರಿಸುತ್ತದೆ (A. ಎ. ಆರ್‌, 
ಕಾಲಮ್ಮಿನಲ್ಲಿ 1]. 


ಹಸು 48- ಹಿಂದಿನ ಮತ್ತು ಸದ್ಯನ ಈ ಎರಡೂ ತಿಂಗಳು ಹಸು ಬಚ್ಚಿ ಕೊಂಡಿದೆ, 


ಹಸು 49 -ಹಸು ಹಿಂದಿನ ತಿಂಗಳ ಬಚ್ಚಿ ಕೊಂಡಿದೆ: ಪುನ: *ಕರುಶಾಕಿದೆ; ಹಳೆ 
ಭಾಖಲೆ ಮುಗಿದಿಜಿ; ಹೊಸ ದಾಖಲೆ ಶುರುವಾಗಿದೆ, (ಸಿ, ಎ, ಆರ್‌, ಕಾಲಮ್ಮಿ 
ಸಲ್ಲಿ.) 
ಹಸು 5(- ಹಸುವಿನ ಸ್ಥಿತಿ ಹದಗೆಟ್ಟಿಡೆ-ಸ್ತನ್ಯರೋಗ, (ಸಿ. ಎ, ಆರ್‌, ಕಾಲಮ್ಮಿ 
ನಲ್ಲಿ 5.) 


ಹಸು 54--ಪರೀಕ್ಸಾ ದಿನ ಕುಂಟು; ಪಾದ ಕೊಳೆತುಹೋಗಿದೆ. (ಸಿ, ಎ. ಆರ್‌.) 
ಕಾಲಮ್ಮಿನಲ್ಲಿ 7.) 


ಹಸು 57- ಬಟ್ಟಿ ಕೊಂಡ ಸಮಯದಲ್ಲಿ : ಹಸುವನ್ನು ಕೊಂಡಿದೆ. (ಅಹಾರಕ್ಕಾಗಿ 
ಖರ್ಚುಮಾಡಿದ ಚಿಲೆಗಳಿವು, ಆದಾಯವಿಲ್ಲ.) 


ಹಸು 58- ಹಾಲು ಕರೆಯುತ್ತಿರುವ ಹಸುವನ್ನು ಕೊಂಡಿದೆ; ಕರುಹಾಕುವ ದಿನ 
ಅಥವಾ ಹಿಂದಿನ ಉತ್ಪಾದನೆ ಗೊತ್ತಿಲ್ಲ 


ಹಸು 59. ತಾತ್ಕಾಲಿಕವಾಗಿ ಸೋಷಿಸಿದ ಹಸು; ಅಷ್ಟೂ ಬೇಗ ಪರೀಕ್ಷಿಸಲು ಸಾಧ್ಯ 
ವಿಲ್ಲ (ಸಿ, ಎ ಆರ್‌, ಕಾಲಮ್ಮಿನಲ್ಲಿ 9). 


ಹಸುಗಳು 46,48,49,59-ಉತ್ತವು ತಳಿಯ ಹಸುಗಳಿಗೆ ಕಿವಿಯ ಗುರುತುಗಳು, 


ಹಸುಗಳು 52,53,54,56,59- ಮೊದಲ ಗರ್ಭದ ಕಡಸುಗಳು ಹಿಂದಿನ ಬಚ್ಚಿ 
ಕೊಂಡ ಸಮಯದೆ ಮಾಹಿತಿ ಇಲ್ಲ, 


ಹಸುಗಳು 28,49, 52-6 ಅಂತರ ಕೇಂದ್ರ ಪರಿಸ್ಕ ರೆಣಾ. ಖುತಿಗೆ ಹೊಂದಿಕೊಳ್ಳು 
ವಂತೆ ಹಳೆಯ ಕೊಟ್ಟಿ ಗೆ ಹೆಸರನ್ನು ಸಂಕ್ಷೇಶಸಿರುತ್ತ ದ್ದೆ 


ಗುರುತಿನ ಸಂಖ್ಯೆಗಳು, ಕೊಟ್ಟಿಗೆ ಹೆಸರುಗಳು. ಅಥವಾ ಸೂಚಿ ಸಂಖ್ಯೆಗಳಿಲ್ಲದ ಹಸು 
ಗಳ ವಂಶದ ಬಗ್ಗೆ ಮಾಹಿತಿ, ಹಸುವಿನ ಅಗ್ರಗಾಮಿ ಸ್ಥಾನೆದ ಬಗೆಗೆ ಹೆಚ್ಚು ಹೆಚ್ಚಿನ 
ಅಂಕಿಸಂಖ್ಯೆ ಒದಗಿಸುತ್ತದೆ, 


೨. 


ಹೆಚ್ಚಿ ನ ಹಸುಗಳ ಮಾಹಿತಿ ಮುಂದಿನ ಹಾಳೆಗಳಲ್ಲಿ ಪಟ್ಟ ಮಾಡಲಾಗುತ್ತದೆ, ' 


ಪ್ರತಿ ಹಸುವಿನ ಜೀವಾವಧಿಯ ದಾಖಲೆಗಳು : ಹಿಂಡಿನ ಉತ್ಪತ್ತಿ 


ಮೌಲ್ಯಮಾಪನ: ಯೋಜನೆಯು ಒದಗಿದ ಮಾಸಿಕ ಅಂಕಿ ಆಂಶಗಳ ವರದಿಯನು 


ಹೈನಾಗಾರ ದನಗಳ ದಾಖಲೆಗಳು 173 


ಇಟ್ಟಿರುವುದರ ಜೊತೆಗೆ ಪ್ರತಿಯೊಂದು ಹಸುವಿನ ಸುಪೂರ್ಣ ಮಾಹಿತಿಯನ್ನು ಹೊಂದಿ 
ರುವುದಂ ಅವಶ್ಯಕ. ಹಸುನಿನ ಸಂಪೂರ್ಣ ಮಾಹಿತಿಯನ್ನು ಸರಿಯಾಗಿ ಜೋಡಿಸಿ 
ಕೊಂಡು ಸ:ಲಭವಾಗಿ ವಿಷಯ ಸಂಗ್ರಹಣೆ ಮಾಡಿ ಕೊಳ್ಳೆ ಬಹುದು. ಒಂದು ಪುಸ್ತ 
ದಲ್ಲಿ ಹಸುವಿನ ಜೀವಾವಧಿಯ ವಿಷಯವನ್ನು ಬರೆವಿಟ್ಟುಕೊಳ್ಳೆಬಹುದು. ಈ ಉದ್ದೇಶ 
ಕ್ಕಾಗಿ ಚಿತ್ರ 7.2 ರಲ್ಲಿ ಸೂಚಿಸಿದಂತಹ ನಮೂನೆಗಳನ್ನು ಒಳಗೊಂಡ ದಾಖಲೆ ಪ್ರಕ 
ವನ್ನು ಇಡುಪುದು ಉತ್ತಮ 


ಮಾಲೀಕ ಮಾದರಿಯ ದಾಖಲೆಗಳು (ಓನರ್‌ ಸ್ಕಾಂಪ್ಲರ್‌ ರೆಕಾರ್ಡ್ಸ್‌ 
ಹ ಎಸ್‌) 

* ಇದೊಂದು ಬಗೆಯ ದಾಖಲೆಯ ವ್ಯವಸ್ಥೆ. ಇದು ಹೈೆನಾಗಾರ ಹಿಂಡು 
ಸುಧಾರಣಾ ಸಂಸ್ಥೆಗಿಂಶ ಬೇರೆಯಾದುದು. ಇದರಲ್ಲಿ ಹೈನಾಗಾರ ಹಿಂಡು ಸುಧಾರಣಾ 
ಸಂಸ್ಥೆ ನಡೆಸುವ ಎಲ್ಲ ಕಾರ್ಯಕ್ರಮಗಳನ್ನು ಹಿಂಡಿನ ಮಾಲೀಕನು ತನ್ನ ಹಿಂಡಿನಲ್ಲಿ 
ತಾನೇ ಮಾಡಿಕೊಳ್ಳುತ್ತಾನೆ. ಮಾಲಿಕನೇ ಹಸುಗಳಿಂದ ಹಾಲು ಕರೆಯಿಸಿ ತೂಕ 
ಮಾಡಿಸ.ತ್ತಾನೆ. ತಾನೇ ಪ್ರತಿಸಲ ಕರೆದಾಗಲ್ಲು, ಪ್ರತಿ ಹಸುವಿನಿಂದ ಹಾಲಿನ 
ಮಾದರಿಗಳನ್ನು ಶೇಖರಿಸಿ ಪರೀಕ್ಷೆಗೆ ಕಳುಹಿಸಿ ಕೊಡುತ್ತಾನೆ ಮತ್ತು ಅದಕ್ಕೆ ಸಂಬಂಧಿ 
ಸಿದ ಇತರ ಎಲ್ಲ ಅಂಶಗಳನ್ನು ತಾನೇ ಬರೆದಿಟ್ಟುಕೊಳ್ಳುತ್ತಾನೆ. ಹೈನಾಗಾರ ಹಿಂಡು 
ಸುಧಾರಣಾ ಸಂಸ್ಥೆಗೆ ಅಂಕಿ ಸಂಖ್ಯೆಗಳನ್ನು ಒದಗಿಸುವ ತೆರದಲ್ಲಿಯೇ ಹಿಂಡಿನ ಮಾಲೀ 
ಕನಿಗೂ ಅಂಕಿಅಂಶಗಳ ಲೆಖ್ಬುಚಾರ ಹಾಗೂ ವರದಿ ಸಾರಾಂಶವನ್ನು ಕಳುಹಿಸಿಕೊಡುವ 


ಗಳಿಂದ ಪರಿಷ್ಕರಿಸಬಹುದಾಗಿದೆ. ಈ ರೀತಿ ಪಡೆದ ದಾಖಲೆಗಳು ಹಿಂಡಿನ ಕಾರ್ಯ 
ನಿರ್ವಾಹಕ ಹಿಥವಾ ಮಾಲೀಕನು ಉಪಯೋಗಿಸಿಕೊಳ್ಳಬಹುದಾಗಿದೆ. ಆದರೆ ಈ 
ದಾಖಲೆಗಳನ್ನು ಯಾವ ' ಸಂಘ ಸಂಸ್ಥೆಗಳೂ ಅಂಗೀಕರಿಸಿರುವುದಿಲ್ಲ.  ಆದ್ದರಿಂಧ 
ಹೋರಿಗಳ ಸಾಮರ್ಥವನ್ನು ನಿರ್ಧರಿಸುವಲ್ಲಿ ಈ ದಾಖಲೆಗಳು ಹೆಚ್ಚಿನ ಉಪಯೋ 
ಗಕ್ಕೆ ಬರುವುದಿಲ್ಲ. ಹೈನಾಗಾರ ಹಿಂಡು ಸುಧಾರಣಾ ಸಂಸ್ಥೆಗಳ ದಾಖಳ್‌ಗಳು ಪ್ರಕಟ 
ಣೆಗೆ ಯೋಗ್ಯವಾಗಿರುವಂತೆ ಇವು ಆಗುವುದಿಲ್ಲ 


ತಿಂಗಳಲ್ಲಿ ಒಂದು ದಿನ ತೂಕ ಮಾಡುವಿಕೆ (ವೆ.ಎ.ಡೆ.ಎ.ಮಂಥ್‌ ಡಬ್ಲ್ಯು. 


ಎ.ಡಿ.ಎ.ಎಮ್‌) 

ಈ ಕಾರ್ಯಕ್ರಮದಲ್ಲಿ ಪ್ರತಿ ತಿಂಗಳೂ ಒಂದು ದಿನ ಪ್ರತಿ' ಹಸುವಿನಿಂದ ಕರೆದ 
ಹಾಲನ್ನು ಹಿಂಡಿನ ಮಾಲೀಕನೇ ತೂಕ ಮಾಡಿ ನಿರ್ದಿಷ್ಟ ಪಡಿಸಿದ ಫಾರ್ಕ್‌ದಲ್ಲಿ ಹಸು 
ವಿಗೆ ನೀಡಿರುವ ಮೇವಿಗೆ ಸಂಬಂಧಿಸಿದ ಮಾಹಿತಿಯನ್ನು ಆಹಾರ ವಿವರ ಮಾಹಿತಿಯ 


174 ಆಧುನಿಕ ಹೈನಾಗಾರ ದನಗಳೆ ನಿರ್ವಹಣೆ 


ಫಾರ್ಮ್‌ಗಳಲ್ಲಿ ತುಂಬುತ್ತಾನೆ, ನಂತರ ಫ:ರ್ಮ್‌ಗಳನ್ನು ಮೇಲ್ವಿ ಶ್ವಿಚಾರಕನಿಗೆ ಇಲ್ಲವೇ 
ಕೇಂದ್ರ ಕಾರ್ಯಾಲಯಕ್ಕೆ ಕಳುಹಿಸಿಕೊಡುತ್ತಾನೆ. ಇಲ್ಲಿ ಲೆಕ್ಕಾ ಜಾರಗಳನ್ನು ಪೂರ್ಣ 


LIFETIME HISTORY OF INDIVIDUAL COW 
Win 1 UE J 242879 


ಇಷಾಸರಷ” 


ತಾ ಯಂ (4 8% 

ಎಂದ್‌ು” ES RT ಹೊ 

42.4, ಪ್ರ ಹಾಕೆ ರ 
Canons Lice (ed ೭ - 4012 


ಡಿ ssslutslva dys 2h 
ಗ್‌ ೩.8 tsuneo = ಜು 
EET ಟಟ 
552 ಸಟ 3-442, ರ. ತಿಕ. 
st 424122. 


Ee Ege] 2 Tar [See 
MEMES Le 
ltl sud aE 

ಹಾ ಬಚಚ ET 
Tle ace le a ನ)? 

ಗ್ರಾಗಾಣಾ ಗ 7೪ ಗಾಗ ಇಲ ನ 
ಚರ ಬನನ 





ಗೊಳಿಸಿ, ಅದರ ಸಾರಾಂಶವನ್ನು ಹಿಂಡಿನ ಮಾಲೀಕನಿಗೆ ಕಳುಹಿಸಿ ಕೊಡಲಾಗುತ್ತದೆ. 
ಈ ಕ್ರಮದಲ್ಲಿ ಇಟ್ಟ ದಾಖಲೆಗಳು ಹಸು ಹಿಂಡಿನ ನಿರ್ವಾಹಕ ಇಲ್ಲವೇ ಮಾಲೀಕನಿಗೆ 
ಮಾತ್ರವೇ ಉಪಯೋಗಕ್ಕೆ ಬರುತ್ತವೆ. ಧ್‌ 


ಹೈನಾಗಾರ ದನಗಳ ದಾಖಲೆಗಳು ಕ್ಸ್‌ 175 


ತಳಿ ಅಭಿವೃದ್ದಿ ಕಾರ್ಯಕ್ರಮಗಳು : ಎಲ್ಲ ದಾಖಲಾತಿ ಪಡೆದ ಸಂಸ್ಥೆ 
ಗಳೂ ತಮ್ಮಲ್ಲಿಯ ದನಗಳ ಉತ್ಪತ್ತಿ ಪರೀಕ್ಷಿಸಿಕೊಳ್ಳುವ ಜವಾಬ್ದಾರಿಯನ್ನು 
ಹೊತ್ತಿರುತ್ತವೆ. ಇದರಿಂದೆ ದನಗಳ ಉತ್ಪ ಶ್ತಿಯನ್ನು ಉತ್ತಮಗೊಳಿಸಲು ಸಹಾಯಕ 
ವಾಗುವುದರ ಜೊತೆಗೆ ತಳಿಗಳ ಪ್ರಚಾರಕ್ಕೂ ಒಂದು ಒಳ್ಳೆಯ ಮಾರ್ಗವಾಗುತ್ತದೆ. 


a ಎ ಇಲ್ಲೋ ಎಂಕ ಸ ಆಕ್ಸ್‌ 
ವು ವಾಂ e009 
ಇ ಆಂತಹ ಕ, PR ಜ್ಜ ತ cus 
pe 








88883335533. 
8888333333 


ಪ್‌ 

eal 
el 4! 
Ny 
«12! 
Np 
| 
sl | 
ಮ 





ಈ ಕಾರ್ಯಕ್ರಮಗಳ ವಿವರಗಳನ್ನೆಲ್ಲ ಸೇರಿಸಿ ಒಂಡು ಸಣ್ಣ ಪುಸ್ತಕ ರೂಪದಲ್ಲಿ 
ಪ್ರಕಟಿಸಲಾಗುತ್ತದೆ. ಅದಕ್ಕೆ “ಅಧಿಕೃತ ಪರೀಕ್ಷಣೆಗೆ ಏಕೀಕೃತಗೊಳಿಸಿದ ನಿಯಮಗಳು" 
ಎಂಬ ಹೆಸರಿನಲ್ಲಿ ಈ ಪ್ರಕಟಣೆಯು ಪ್ರತಿಯೊಂದು ತಳಿ ಸುಧಾರಣೆ ಸಂಘಗಳಲ್ಲೂ 
ದೊರೆಯುತ್ತದೆ. ಅಲ್ಲದೆ, ಇದು. ರಾಜ್ಯ ಹೈನಾಗಾರ ಉತ್ಪತ್ತಿ ಪರೀಕ್ಷಣೆ ಮೇಲ್ವಿ 
ಚಾರಕರಲ್ಲಿಯೂ ದೊರೆಯುತ್ತದೆ. 


176 ್‌ ? ಅಧುಸಿಕ ಹೈನಾಗಾರ ದನಗಳ ನಿರ್ವಹಣೆ 


~ 


[3 
ಹಿಂಡು ಸುಧಾರಣೆ ರಿಜಿಸ್ಟ್ರೀ : ಎಲ್ಲ ಪ್ರಮುಖ ತಳಿಗಳೂ ಒಂದು ಉತ್ಪತ್ತಿ 
ಪರೀಕ್ಷೆ ಕಾರ್ಯಕ್ರಮವನ್ನು ಹೊಂದಿರುತ್ತವೆ. 


ರಾಜ್ಯ ಹೈನಾಗಾರ ಉತ್ಪತ್ತಿ ಪರೀಕ್ಷಣೆ ವಿಭಾಗದ ಮೇಲ್ವಿಚಾರಕರು ಈ 
ಕಾರ್ಯದ ಸಲುವಾಗಿ ಒಬ್ಬ ಉತ್ಪತ್ತಿ ಪರೀಕ್ಷಕನನ್ನು ನೇಮಕಗೊಳಿಸಿರುತ್ತಾರೆ. 
ಹೈನಾಗಾರಗಳಲ್ಲಿರುವ ದನಗಳ ಉತ್ಪತ್ತಿಯನ್ನು ಅಳೆಯುವ ಕಾರ್ಯವನ್ನು ಈತ 
ಮಾಡುತ್ತಾನೆ. ಈತನು ಘಾರ್ಮ್‌ಗಳಿಗೆ ಭೇಟಿ. ಕೊಡುತ್ತಾನೆ. ಅನ:ಕ್ರವ:ವಾಗಿ ಎರಡು 
ಸಲ ಕರೆಯುವೆ ಹಾಲನ್ನು ಪರೀಕ್ಷಿಸುತ್ತಾನೆ (ಮೂರು ಬಾರಿ ಹಾಲು ಕರೆಯುವನ್ಲಿ 
ಮೂರು ಸಲ ಕರೆಯುವ ಹಾಲನ್ನೂ ಪರೀಕ್ಷಿಸುತ್ತಾನೆ). ಹಿಂಡಿನಲ್ಲಿರುವ ಎಲ್ಲ ಹಸು 
ಗಳನ್ನೂ ಗುರುತಿಸುತ್ತಾನೆ. ಪ್ರತಿಯೊಂದು ಹಸುವಿನಿಂದಲೂ ಹಾಲು ಕರೆಸಿ, ಅದನ್ನು 
ಆಳತೆ ಮಾಡಿಸುತ್ತಾನೆ. ಪ್ರಶಿಸಲ ಕರೆದ ಹಾಲಿನಿಂದ ಸ್ವಲ್ಪ ಮಾದರಿಗೆ ತೆಗೆದು 
ಕೊಳ್ಳುತ್ತಾನೆ. ಆ ನಂತರ ಪ್ರತಿ ಹಸುವಿನ ಪ್ರತಿಸಲದ ಹಾಲಿನ ಮಾದರಿಗಳನ್ನು 
ಒಟ್ಟಿಗೆ ಸೇರಿಸುತ್ತಾನೆ. ಇವುಗಳನ್ನು ಉಪಯೋಗಿಸಿ, ಪ್ರತಿ ಹಸುವಿನ ಹಾಲಿನಲ್ಲಿರುವ 
ಮೇವಸ್ಸನ್ನು ಕಂಡುಹಿಡಿಯಲಾಗೌತ್ತದೆ. ಪರೀಕ್ಷಕನು ತಳಿ ಸುಧಾರಣೆ ಸಂಘವು 
ಒದಗಿಸಿರುವ ದಾಖಲೆ ಪುಸ್ತಕಗಳಲ್ಲಿ ಹಾಲಿನ ಪ್ರಮಾಣ ಮತ್ತು ಹಾಲಿನಲ್ಲಿರುವ 
ಮೇದಸ್ಸು ಪ್ರಮಾಣವನ್ನು ಬರೆಯುತ್ತಾನೆ. ಆ ನಂತರ ಆ ದಾಖಲೆ ಪುಸ್ತಕಗಳನ್ನು 
ಪರಿಷ್ಕರಣೆಗಾಗಿ ಸಂಘಕ್ಕೆ ಕಳುಹಿಸಿಕೊಡುತ್ತಾನೆ. ಕೆಲವೊಂದನ್ನು ಬಿಟ್ಟು, ಉಳಿದ 
ಎಲ್ಲ ದಾಖಲಾಯಿತಿಗೊಂಡ ಹಸುಗಳನ್ನು ಈ ಕಾರ್ಯಕ್ರಮದಲ್ಲಿ ಸೇರಿಸಿಕೊಳ್ಳ 
ಲಾಗಿರುತ್ತದೆ. ಈ ಕೆಲಸವು ವರ್ಷಕ್ಕೊಮ್ಮೆ ನಡೆಯುತ್ತದೆ. . ಹಿಂಡಿನ ಮಾಲೀಕನಿಗೆ 
ಪ್ರತಿ ಪರೀಕ್ಷೆ ನಡೆಸಿದ ನಂತರ ತಿಂಗಳ ಮಾಹಿತಿ ವರದಿ ಹಾಗೂ ಅದರ ಸಾರಾಂಶ 
ಒದಗಿಸಿಕೊಡಲಾಗುತ್ತದೆ. 


ತಳಿ ಸುಧಾರಣೆ ಸಂಘಗಳು ಹಿಂಡಿನ ಸರಾಸರಿ ಉತ್ಪತ್ತಿ ಹಾಗೂ ಪ್ರತಿಯೊಂದು 
ಹಸುವಿನ ಉತ್ಪತ್ತಿ ಮಟ್ಟಡ ದಾಖಲೆಯನ್ನು ಪ್ರಮಾಣೇಕರಿಸಿ, ಅದನ್ನು ಪ್ರಕಟಿಸುವ 
ವ್ಯವಸ್ಥೆ ಮಾಡುತ್ತವೆ. ಈ ಉತ್ಪಾದನಾ ದಾಖಲೆಗಳು ಹೋರಿ ಸಾಮರ್ಥ್ಯದ 
ಮೌಲ್ಯ ನಿರ್ಧಾರಣೆಗೂ- ಉಪಯೋಗ ಬೀಳುತ್ತವೆ. ಈ ದಾಖಲೆಗಳು ಹೈನದ 
ಅತ್ಯುತ್ತಮ ಪ್ರಾಣಿಗಳೆಂದು ಪರಿಗಣಿಸಲೂ ಹಾಗೂ ಅವುಗಳ ಮಾಲೀಕ ತಳಿಗಾರರು 
ಗುರುತಿಸಿ ಪುರ ಸ್ಮರಿಸಲೂ ತಳಿ ಆಭಿವೃದ್ಧಿ ಸಂಘಗಳಿಗೆ ನೆರವಾಗುತ್ತವೆ. | 


ಮುಂದುನಕಿದ ರಿಜಿಸ್ಟ್ರೀ (ಎಡ್ಮಾನ್ಸ್‌ ರಿಜಿಸ್ಟ್ರೀ-ಎ, ಅರ್‌.) : ಈ 
ವ್ಯವಸ್ಥೆಯೇ ಜೇರೆ ಬೇರೆ ತಳಿಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡುತ್ತದೆ. 
ಐರ್‌ಶೈರ್‌ ತಳಿ ಸಂಘವು ಈ ವ್ಯವಸ್ಥೆಯನ್ನು ಅನುಸರಿಸುವುದಿಲ್ಲ. ಹಿಂಡಿನಲ್ಲಿನ 
ದಾಖಲೆಯಾದ ಯಾವುದೊಂದು ಅಥವಾ ಅನೇಕ ಹಸುಗಳ ಉತ್ಪತ್ತಿ ಮಾಹಿತಿಯನ್ನು. 


ಹೈನಾಗಾರ ದನಗಳ ದಾಖಲೆಗಳು 177 


ಈ ವ್ಯವಸ್ಥೆ ಒದಗಿಸುತ್ತದೆ. ಈ ಕಾರ್ಯಕ್ರಮದ ಅಂಗವಾಗಿ ಹೈನಾಗಾರಗಳನ್ನು 
ಸಂದರ್ಶಿಸುವ ಪರೀಕ್ಷಕನ ಹೊಣೆ ರಾಜ್ಯದ ಅಧಿಕೃತ ಹೈನಾಗಾರ ಉತ್ಪತ್ತಿ ಮೇಲ್ವಿ 
ಚಾರಕರಿಗೆ ಸೇರಿರುತ್ತದೆ. ತಿಂಗಳಿಗೊಮ್ಮೆ 24 ರಿಂದ 48 ಗಂಟೆಗಳವರೆಗೆ ಪರೀಕ್ಷೆ 
ನಡೆಯುತ್ತದೆ. ಪ್ರತಿದಿನ ಹಾಲನ್ನು ತೂಕ ಮಾಡಿ, ದಾಖಲೆ ಮಾಡಬೇಕಾಗುತ್ತೆದೆ. 
ವಿವರಗಳನ್ನು ಪ್ರತಿ ತಿಂಗಳು ತಳಿ ಸುಧಾರಣೆ ಸುಘಕ್ಕೆ ಕಳುಹಿಸಿಕೊಡುತ್ತಾರೆ. 


ದಾಖಲೆಗಳನ್ನು ಹಿಂಡು ಸುಧಾರಣೆ ರಿಜಿಸ್ಟ್ರೀ ಪರೀಕ್ಷೆಯಲ್ಲಿ ಉಪಯೋಗಿಸಿ 
ಕೊಳ್ಳುವಂತೆಯೇ ಇಲ್ಲಿಯೂ ಉಪಯೋಗಿಸಿಕೊಳ್ಳಲಾಗುತ್ತದೆ. ತಿಳಿಸಿರುವ ಎಲ್ಲ 
ಕಾರ್ಯಕ್ರಮಗಳಿಗಿಂತಲೂ ಮುಂದುವರೆದ ರಿಜಿಸ್ಟ್ರೀ ಕಾರ್ಯಕ್ರಮವನ್ನು ಉಪ 
ಯೋಗಿಸಿಕೊಳ್ಳುವುದು ಬಹಳ ಕಡಮೆ. ಇದರಲ್ಲಿ ತಳಿ ಸುಧಾರಣೆ ಸಂಘಗಳು ಭಾಗ 
ವಹಿಸಿರುವುದು ಕಡಮೆಯಾಗುತ್ತದೆ. 


ಹೈನುಗಾರ ಹಿಂಡು ಸುಧಾರಣೆ ರಿಜಿಸ್ಟ್ರಿ (ಡೇರಿ ಹರ್ಡ್‌ ಇಂಪ್ರೂನ್‌ಮೆಂಟ್‌ 
ರಿಜಿಸ್ಟ್ರಿ ಡಿ. ಎಚ್‌. ಪಿ. ಆರ್‌.) 


ಇದು ಒಂದು ಅತ್ಯಂತ ಅಧುನಿಕ ದಾಖಲೆ ಕಾರ್ಯಕ್ರಮ. ಇದನ್ನು ತಳಿ 
ಸಂಘ ಮತ್ತು ಸಹಕಾರ ಹೈನಾಗಾರ ಹಿಂಡು ಸುಧಾರಣೆ ಕಾರ್ಯಕ್ರಮಗಳು ಪರಸ್ಪರ 
ಸಹಕಾರದಿಂದ ಕೈಗೊಳ್ಳುತ್ತವೆ. ಈ ವ್ಯವಸ್ಥೆ ಯಲ್ಲಿ ಎರಡೂ ಗುಂಪುಗಳು ಸಂಗ್ರಹಿಸಿದ 
ದಾಖಲೆಗಳನ್ನು ಅಧಿಕೃತವೆಂದು ಪರಿಗಣಿಸಲಾಗುತ್ತದೆ. ಈ ಸಂಘದ ಕಾರ್ಯಕ್ರಮದ 
ಕಟ್ಟುಪಾಡುಗಳು ಈ ಕೆಳಗಿನಂತಿವೆ : 


ಹಿಂಡನ್ನು ಮೊದಲೇ ವ್ಯವಸ್ಥಿತವಾಗಿ ನಡೆದಿರುವ ಡಿ. ಎಚ್‌. ಪಿ. ಆರ್‌. 
ದಾಖಲೆ ಮಾಡಿಸಜೇಕು. ಅದರ ದಾಖಲೆಗಳನ್ನು ವಿದ್ಯುತ್‌ ಗಣಕಯಂತ್ರದಿಂದ 
ಪರಿಷ್ಕೃತಗೊಳಿಸಿರಬೇಕು. ಹಿಂಡಿನ ಮಾಲೀಕನು ಡಿ. ಎಚ್‌. ಪಿ. ಆರ್‌. ಕಾರ್ಯಕ್ರಮ 
ದಲ್ಲಿ ತನ್ನ ಹಿಂಡನ್ನು ಸೇರಿಸಿಕೊಳ್ಳಲು ಕೋರಿ ತಳಿ ಸಂಘಕ್ಕೆ ಅರ್ಜಿ ಸಲ್ಲಿಸುತ್ತಾನೆ. 
ಡಿ. ಎಚ್‌. ಪಿ. ಆರ್‌. ದ ವಿದ್ಯುತ್‌ ಗಣಕ ಕೇಂದ್ರದಲ್ಲಿ ಪರಿಷ್ಕೃತಗೊಂಡ ರಿಕಾರ್ಡುಗಳ 
ಸಾರಾಂಶವನ್ನು ರಿಜಿಸ್ಟ್ರಿ ಸಂಘಕ್ಕೆ ಒದಗಿಸಲಾಗುತ್ತದೆ. ಈ ಸಂಘವು ಇದನ್ನು ಇತರ 
ವ್ಯವಸ್ಥಿತ ತಳಿ ಕಾರ್ಯಕ್ರಮಗಳ ದಾಖಲೆಗಳನ್ನು ಬಳಿಸಿಕೊಳ್ಳುವಂತೆಯೇ ಬಳಸಿ 
ಕೊಳ್ಳುತ್ತದೆ. 
ದಾಖಲೆ ಇಡುವ ವೆಚ್ಚ 

ಮೇಲೆ ವಿವರಿಸಿದ ದಾಖಲೆಗಳ ವ್ಯವಸ್ಥೆಗೆ ತಗಲುವ ವೆಚ್ಚವನ್ನು ಆಯಾಯ 


ಹಿಂಡಿನ ಮಾಲೀಕನೇ ವಹಿಸಿಕೊಳ್ಳಬೇಕಾಗಿರುತ್ತದೆ. ದಾಖಲೆ ವ್ಯವಸ್ಥೆಯ ಕಾರ್ಯ 
ಪರಿಶ್ರಮವನ್ನವಲಂಬಿಸಿ, ಅದಕ್ಕೆ ನಿಗದಿ ಪಡಿಸುವ ಬೆಲೆಯಲ್ಲೂ ಸ್ವಲ್ಪ ವ್ಯತ್ಯಾಸ 


178 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ವಿರುತ್ತದೆ. ಇದು ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಕಾಸವಾಗುತ್ತದೆ. ದಾಖಲೆಗಳು ಒದಗಿ 
ಸುವ ಮಾಹಿತಿಯು ಅವುಗಳನ್ನು ಇಡವ ವೆಚ್ಚ ಕ್ಕಿಂತ ಎಷ್ಟೋ ಹೆಚ್ಚು ಮೌಲ್ಯದ್ದಾಗಿ 
ರುತ್ತದೆ. 

ಸ್ವಂತ ದಾಖಲೆಗಳು 


ಮೇಲೆ ವಿವರಿಸಿದ ದಾಖಲೆ ವ್ಯವಸ್ಥೆಗಳು ವಿವಿಧ ಸಂಘಸಂಸ್ಥೆಗಳ ಅಂಗೀಕೃತ 
ವ್ಯವಸ್ಥೆಗಳಾಗಿವೆ. ಕೆಲವು ಹೈ ನಾಗಾರರರು ತಾವೇಸ್ಟ ಸ್ವಂತವಾಗಿ ತಮ್ಮ ಹೈ ನಾಗಾರಗಳಿಗೆ 
ಸಂಟಂದಸಿದ ದಾಖಲೆಗಳನ್ನು ಇಟ್ಟುಕೊಳ್ಳುತ್ತಾರೆ. ಇವೂ ಸಹ ತೃಪ್ತಿ ಕರ ರೀತಿಯಲ್ಲಿ 
ಸಹಾಯಕವಾಗುತ್ತವೆ. ಹೈನುಗಾರಿಕೆಯಲ್ಲಿ ಆಸಕ್ತಿಯಿಂದ ತೊಡಗಿದವರಿಗೆಲ್ಲರಿಗೂ 
ಅವರು ಇಡಬೇಕಾದ ದಾಖಲೆಗಳ ಮಾದರಿಗಳು ದೊರೆಯುತ್ತವೆ. 
ದಾಖಲೆ ವ್ಯವಸ್ಥೆಯ ಆಯ್ಕೆ 

ಹೈನಾಗಾರಗಳಲ್ಲಿ ಇಡಬೇಕಾದ ದಾಖಲೆಗಳ ಬಗೆಗೆ ಎಲ್ಲರದೂ ಒಂದೇ ಅಭಿಪ್ರಾ 
ಯವಾಗಿರುವುದಿಲ್ಲ. ಇದು ವಿಶೇಷವಾಗಿ ಯಾವನೊಬ್ಬ ಹೈನುಗಾರನು ದಾಖಲೆಗಳನ್ನ 
ಉಪಯೋಗಿಸಿಕೊಳ್ಳುವ ಉದ್ದೇಶವನ್ನು ಆಧಾರಿಸಿರುತ್ತದೆ. ಅಂತೂ ಯಾವುದಾದ 
ರೊಂದು ರೀತಿಯ ದಾಖಲೆ ವ್ಯವಸ್ಥೆ ಪ್ರತಿ ಹೈನಾಗಾರಕ್ಕೆ ಬೇಕೇ ಬೇಕು. ಪ್ರತಿ ಹೈನು 
ಗಾರನು ಉತ್ಪಾದನೆಯ ವೆಚ್ಚ ತಿಳಿದಿರಲೇ ಬೇಕಾಗುತ್ತದೆ. ಡಿ. ಎಚ್‌. ಪಿ. ಎ. ಮತ್ತು 
ಓನರ್‌ ಸ್ಕಾಂಪ್ಲರ್‌ ಪ್ರೋಗ್ರಾಮ್ಸ್‌ ಈ ವಿವರಗಳನ್ನು ಒದಗಿಸುತ್ತವೆ. ಉತ್ಪಾದನಾ 
ಉದ್ದೇಶಗಳಿಗಾಗಿ ದನಗಳನ್ನು ಮಾರಾಟ ಮಾಡುವ ಹೈನುಗಾರನು ತಳಿ ಸಂಘ ಅಥವಾ 
ಡಿ. ಎಚ್‌. ಪಿ. ಎ. ಯು ಒದಗಿಸಿದ ಅಧಿಕೃತ ರಿಕಾರ್ಡುಗಳಿಂದ ಲಾಭ ಪಡೆಯುತ್ತಾನೆ. 


ಶುದ್ಧ ತಳಿ ಸಾಕಣೆಯಲ್ಲಿ ಹೆಚ್ಚು ಆಸಕ್ತಿ ಇರುವವರು ಎಚ್‌. ಪಿ. ಆರ್‌. 
ಡಿ. ಎಚ್‌. ಪಿ. ಆರ್‌, ಒದಗಿಸುವ ಅಧಿಕೃತ ತಳಿಗಳಿಂದ ಹೆಚ್ಚನ ಲಾಭ ಪಡೆಯುತ್ತಾರೆ. 
ದಾಖಲೆಗಳು ಇದ್ದಾಗ ದನಗಳಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚ ಬೆಲೆ ಬರುತ್ತದೆ. : ತಳಿ 
ಮನ್ನಣೆ ಕಾರ್ಯಕ್ರಮಗಳ ಸೌಲಭ್ಯಗಳೆಲ್ಲವೂ ದನಗಳನ್ನು ಮಾರುವವರಿಗೆ ದೊರೆಯು 
ತ್ತದೆ. ಡಿ. ಎಚ್‌. ಪಿ.ಆರ್‌. ಕಾರ್ಯಕ್ರಮ ಈಗಾಗಲೇ ವಿವರಿಸಿದ ಎಲ್ಲ ಕಾರ್ಯ 
ರೀತಿಗಳನ್ನೂ ನೆರವೇರಿಸುವ. ಉತ್ತಮ ಯೋಜನೆಯಾಗಿದೆ. ಆದ್ದರಿಂದಲೇ ಬಹು 
ಜನರು ಇದರಲ್ಲಿ ಭಾಗವಹಿಸುತ್ತಾರೆ. 


Further Reading 

Unified Rules for Official Testing; Peterborough, New Hamp- 
shire: The Purebred Dairy Cattle Association, revised 1959, 

Kendric, J.F., The DHIA Supervisor’ s Manual US.D.A. Agri- 
cultural Hand book 96, Washington, D.C.: U.S. Govern- 
ment Printing Office, revised 1957, 


8 ಹೈನಾಗಾರ ದನಗಳಲ್ಲಿ ವಿನಿಧ ಜಾತಿ 
(ನಮೂನೆ) ದನಗಳ ಮೌಲ್ಯಮಾಪನ 


ಡೈರಿ ದನಗಳಲ್ಲಿ ಜಾತಿ (ನಮೂನೆ) ಎಂದರೆ ಸಾಮಾನ್ಯವಾಗಿ ಶ್ರೇಷ್ಠ ದರ್ಜೆಗೆ 
ಹೋಲಿಸಿದಾಗ, ಒಂದು ಪಶುವಿನ ರೂಪ ಮತ್ತು ದೇಹದ ಆಕಾರ ಎಂದು ಇಟ್ಟು 
ಕೊಳ್ಳಲಾಗಿದೆ. ಮಾನವನು ದನಗಳನ್ನು ಸಾಕುತ್ತಿರುವ ಕಾಲದಿಂದಲೂ ರೂಪ ಮತ್ತು 
ಆಕಾರಗಳಲ್ಲಿ ಶ್ರೇಷ್ಠವಾದವುಗಳನ್ನು ವೃದ್ಧಿ ಪಡಿಸಲು ಪ್ರಾಂಭಿಸಿದ್ದಾನೆ. ವಿವಿಧ 
ಪ್ರಬೇಧ ಅಥವಾ ತಳಿಗಳಲ್ಲಿ ಉತ್ತಮವಾಗಿ ಕಂಡುಬಂದವುಗಳನ್ನು ವೃದ್ಧಿ ಪಡಿಸುವುದು 
ಪಶುಪಾಲಕರಿಗೆ ತೃಪ್ತಿಯ ಮತ್ತು ಹೆಮ್ಮೆಯ ವಿಷಯ. 

ಈಗ ದನಗಳ ಅಪೇಕ್ಷಿತ ಜಾತಿ ಎಂದರೆ ಅದು ಒಂದು ನಿರ್ದಿಷ್ಟ ದರ್ಜೆಗೆ 
ಸೇರಿರುತ್ತದೆ ; ಆಧುನಿಕ ಪಶುಪಾಲನಾ ವಿಧಾನಕ್ಕೆ ಹೊಂದಿಕೆಯಾಗುತ್ತದೆಂದು 
ಹೈನುಗಾರರು ತಿಳಿಯುತ್ತಾರೆ. ಶ್ರೇಷ್ಠ ಜಾತಿಯ ಹೈನುದನ ಹೆಚ್ಚಿನ ಲಾಭ ಒದಗಿಸು 
ವುದರ ಜೊತೆಗೆ ಹೈನುಗಾರರ ಹಲವಾರು ಅವಶ್ಯಕತೆಗಳನ್ನು ಪೂರೈಸುತ್ತದೆ. 


ಜಾತಿ(ನಮೂನೆ)ಮಟ್ಟಗಳ ನಿರ್ಧಾರಣೆ: ಪ್ರಾಚೀನ ರೋಮ್‌ 
ಸಾಮ್ರಾಜ್ಯದ ಡೈರಿ ದನಗಳ ಜಾತಿ ಮಟ್ಟದ ಒಂದು ಉಲ್ಲೇಖವನ್ನು ಅಧ್ಯಾಯ 
1 ರಲ್ಲಿ ಕೊಡಲಾಗಿದೆ. ಪಶುಪಾಲನೆಯ ಆರಂಭಕಾಲದಲ್ಲೆ ಆಯಾ ಪ್ರದೇಶಗಳಲ್ಲಿ 
ವಿವಿಧ ರೂಪಗಳಲ್ಲಿ ಮತ್ತು ವೈವಿಧ್ಯತೆಗಳಲ್ಲಿ ಉಚಿತ ಜಾತಿ ಹೈನುದನಗಳ ಕಲ್ಪನೆ 
ಇದ್ದಿತು. ಈಗಿನ ಡೈರಿದನಗಳ ಜಾತಿ ವರ್ಗೀಕರಣ 19ನೇ ಶತಮಾನದ ಕೊನೆಯಾರ್ಧ 
ದಲ್ಲಿ ಶುದ್ಧ ತಳಿಯ ಪಶುಕೇಂದ್ರಗಳ ಸ್ಥಾಪನೆಯಿಂದ ಆರಂಭವಾಯಿತು. ಅಮೇರಿಕೆ 
ಯಲ್ಲಿ ಜಾತಿ ವರ್ಗೀಕರಣ ಯೋಜನೆಯನ್ನು 1929ರಲ್ಲಿ ಪ್ರಾರಂಭಿಸಲಾಯಿತು. 
ಡೈರಿ ದನಗಳ ಜಾತಿ ಮಟ್ಟಗಳು ಆಗಾಗ ಬದಲಾವಣೆ ಹೊಂದುತ್ತಲಿದೆ. ಹೊಸ 
ವಿಚಾರಗಳ ಅಥವಾ ಮಾಹಿತಿಗಳ ಪ್ರಗತಿಯಾದಂತೆಲ್ಲ ಅವನ್ನು ಮಟ್ಟಗಳಲ್ಲಿ ಸೇರ್ಪಡೆ 
ಮಾಡಲಾಗುತ್ತದೆ. 


ಡೈರಿದೆನಗಳ ಪ್ರಸ್ತುತ ಜಾತಿ (ನಮೂನೆ) ಮಟ್ಟಿಗಳು: ಪ್ರತಿಯೊಂದು 
ದೊಡ್ಡ ಪಶು ತಳಿವರ್ಧನಾ ಸಂಸ್ಥೆಗಳಲ್ಲಿ ಒಂದು ಡೈರಿ ದನಗಳ ಜಾತಿ (ನಮೂನೆ) 
ಕುರಿತಾದ ಕ್ರಿಯಾಸಮಿತಿ ಇದೆ, ಈ ಸಮಿತಿ ನಿಯತವಾಗಿ ಆದರ್ಶ ತಳಿಯ ಜಾತಿ 
(ನಮೂನೆ) ಲಕ್ಷಣಗಳ ಕುರಿತು ಪುನರ್ವಿಮರ್ಶನೆ ನಡೆಸುತ್ತದೆ. ಈ ಸಮಿತಿಯಿಂದು 
ನಿರ್ಧರಿಸಲಾಗುವ ಮಟ್ಟ ಆಯಾ ತಳಿಯ "ಟ್ರೇಡ್‌ಮಾರ್ಕ್‌' ಆಗುತ್ತದೆ. ಚಿತ್ರಗಳ 


180 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


8.1, 82, 8.3, 8.4 ವತ್ತು 8.5ರಲ್ಲಿ ಐದು ದೊಡ್ಡ ತಳಿಗಳ ' ನಿಜ ಜಾತಿ 
(ನಮೂನೆ) ಹಸುಗಳ ಚಿತ್ರಗಳಿವೆ. 





ಚಿತ್ರ 8.1: ಶುದ್ಧ ಜಾತಿ (ನಮೂನೆ) ಐರ್‌ಶೈರ್‌ ಹಸು, ಐರ್‌ಶೈರ್‌ ಬ್ರಿಡರ್ಸ್‌ 
ಅಸೋಸಿಯೇಷನ್‌ ಕೃಪೆಯಿಂದ 


ಪ್ರಧಾನ ತಳಿಗಳ ಜಾತಿ (ನಮೂನೆ) ಮಟ್ಟಗಳು ಬಹಳಮಟ್ಟಿಗೆ ಸಮಾನವಾಗಿ ದ್ರ 
ಗಾತ್ರ, ಬಣ್ಣ, ಲಕ್ಷಣಗಳಲ್ಲಿ ಮತ್ತು ಇತರ ಕೆಲವು ಅಂಶಗಳಲ್ಲಿ ವ್ಯತ್ಯಾಸವಿದ್ದು 
ಆಯಾ ತಳಿಗಳ ಗುರುತನ್ನು ಸೂಚಿಸುತ್ತದೆ. ಐದು ಪ್ರಧಾನ ಡೈರಿ ತಳಿಗಳನ್ನು ಪ್ರತಿ 
ನಿಧಿಸುವ "ದಿ ಪ್ಯೂರ್‌ ಬ್ರೀಡ್‌ ಡೈರಿ ಕ್ಯಾಟಲ್‌ ಅಸೋಸಿಯೇಶನ್‌" ಸಂಸ್ಥೆಯಿಂದ 
ಎಲ್ಲ ತಳಿಗಳಿಗೆ ಸಾಮಾನ್ಯವಾದ ಒಂದು ಏಕ ರೀತಿಯ ಸ್ಕೋರ್‌ ಕಾರ್ಡ್‌ ಮತ್ತು 
ವಿವರವಾದ ಜಾತಿ (ನಮೂನೆ) ಮಟ್ಟಗಳನ್ನು ತಯಾರಿಸಲಾಗಿದೆ. ಈ ಮಟ್ಟಗಳ 
ಒಂದು ನಕಲನ್ನು ಚಿತ್ರ 8.6ರಲ್ಲಿ ಮತ್ತು ಚಿತ್ರ 8.7ರಲ್ಲಿ ಹಸುವಿನ ವಿವಿಧ ಭಾಗಗಳ 
ಸಂಬಂಧವಾಗಿ ವಿವರವಾಗಿ ಕೊಡಲಾಗಿದೆ. ಆಯಾ ತಳಿಯ ಗುಣಲಕ್ಷಣಗಳ ಒಂದು 
ಸಂಕ್ಷಿಪ್ತ ವಿವರಣೆಯನ್ನು ಅಧ್ಯಾಯ 12ರಲ್ಲಿ ಕೊಟ್ಟಿದೆ. 

ಪ್ರತಿ ಜಾತಿ(ನಮೂನೆ)ಯ ಮಾರುಕಟ್ಟೆ ಮೌಲ್ಯ : ಹೆಚ್ಚಿನ ಹೈನಿ 
ಗರು ಮುಖ್ಯವಾಗಿ ಶುದ್ಧ ತಳಿ ಉತ್ಪಾದಕರು ಹೈನಾಗಾರದನಗಳಲ್ಲಿ ಉತ್ತಮ ಜಾತಿ 
ಯವುಗಳಿಗೆ ಒಂದು ನಿರ್ದಿಷ್ಟ ಹಣದ ಮೌಲ್ಯ ಗೊತ್ತುಪಡಿಸುತ್ತಾರೆ. ತಳಿ ವರ್ಗೀಕರಣ 


ಹೈನಾಗಾರ ದೆನೆಗಳಲ್ಲಿ ಪಿವಿಧೆ ಜಾತಿ(ನೆನತೂನೆ; ವೆನಗಳ ಮೌಲ್ಯಮಾಪನ 181 


ಕಾರ್ಯಕ್ರಮಗಳಲ್ಲಿ ಶ್ರೇಷ್ಠ ವರ್ಗದವೆಂದು ನಿರ್ಣಯಿಸಲುದ ಮತ್ತು ಆ ರೀತಿ ಕಂಡು 
ಬರುವ ಅಥವಾ ಪ್ರದರ್ಶನ ಸ್ಪರ್ಧೆಯಲ್ಲಿ. ಮುಖ್ಯವಾಗಿ ಪ್ರಮುಖವಾದ ಪ್ರದರ್ಶನಗ 
ಳಲ್ಲಿ ಮೇಲ್ಮಟ್ಟವವುಗಳೆಂನು ಆಯ್ಕೆಯಾದ ಪಶುಗಳು ಇತರ ಜಾತಿಯವುಗಳಿಗಿಂತ 
ಹೆಚ್ಚು ಹಣಕ್ಕೆ ಮಾರಾಟವಾಗುತ್ತದೆ. ಖಾಸಗಿ ಮಾರಾಟಗಳಲ್ಲಿ ದೇಹದ ಅಕಾರ 
ಹಸುವಿನ ಚಿಲಿಯನ್ನು ನಿರ್ಣಯಿಸುವ ಅಂಶವಾಗಿದೆ. 





ಚಿತ್ರ 8.2. : ಶುದ್ಧ ಜಾತಿ(ನಮೂನೆ)ಬ್ರೌನ್‌ಸ್ವಿಸ್‌ ಹಸು ಬ್ರೌನ್‌ಸ್ವಿಸ್‌ ಕ್ಯಾಟಲ್‌ 
ಬ್ರೀಡರ್‌ ಅಸೋಸಿಯೇಷನ್‌ ಕೃಪೆಯಿಂದ, 


ಜಾತಿ (ನಮೂನೆ) ಮತ್ತು ಉತ್ಪಾದನೆ ನಡುವಣ ಪರಸ್ಪರ ಸಂಬಂಧ 


ಬಹ:ಶಃ ಉತ್ತಮ ಜಾತಿ (ನಮೂನೆ) ಮತ್ತು ಅಧಿಕ ಉತ್ಪಾದನೆ ನಡುವಣ 
ಸಂಬಂಧದ ಪ್ರಶ್ನೆಯಷ್ಟು ವಿವಾದಾಸ್ಪದ ಪ್ರಶ್ನೆ ಡೈರಿ ದನಗಳ ಬಗ್ಗೆ ಆಸಕ್ತಿಯಿರುವ 
ಜನರಿಗೆ, ಇನ್ನೊಂದಿರಲಾರದು, ಹೆಚ್ಚು ಉತ್ಸನ್ನ ಮತ್ತು ದೀರ್ಥ ಉತ್ಪಾದನಾ 
ಜೀವಿತಾವಧಿಯು ದೇಹದ ಅಕಾರಕ್ಕೆ ಹೊಂದಿಕೊಂಡಿರುವುದೆಂಬ ನಂಬಿಕೆಯ ಮೇಲೆ 
ಬಹಳ ಜನ ಪಶುಪಾಲಕರು ತಲಾಂತರದಿಂದ ಉತ್ತಮ ಜಾತಿ (ನಮೂನೆ) ಆಧಾರದ 
ಮೇಲೆ ಪಶುಗಳನ್ನು ಆಯ್ಕೆ ಮಾಡುತ್ತಿದ್ದರು. ಇತ್ತೀಚೆಗಿನ ವರ್ಷಗಳಲ್ಲಿ ಈ ವಿಷಯ 
ದಲ್ಲಿ ಹಲವಾರು ಸಂಶೋಧನಾ ಅಧ್ಯಯನಗಳು ನಡೆದಿದ್ದು ಸಮಗ್ರ ಜಾತಿ (ನಮೂನೆ 
ಸ್ಕೋರ್‌ ಅಥವಾ ಜಾತಿ (ನಮೂನೆ) ಯಲ್ಲಿನ ವೈಯಕ್ತಿಕ ಲಕ್ಷಣ ಸ್ಕೋರ್‌ ಮತ್ತು 


187 ಅಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಕ್ಷೇರೋತ್ಪಾದನೆ ಇವುಗಳ ನಡುವಿನ ಸಂಬಂಧ ಕಂಡುಂಬದಿದೆ. ಸಾಮಾನ್ಯವಾಗಿ ಅವು 
-08 ರಿಂದ .18ರ ಕ್ಷೇತ್ರದಲ್ಲಿನಂತೆ ಎಂದು ವರದಿ ಮಾಡಲ್ಪಟ್ಟಿದೆ (1.00 ಸಂಪೂರ್ಣ 
ಪರಸ್ಪರ ಸಂಬಂಧ ಸೂಚಿಸುತ್ತದೆ). ಚಿತ್ರ 8.6 ರಲ್ಲಿ ವಿವರಿಸಲಾದಂತೆ ದೇಹದ 
ಗಾತ್ರ ಮತ್ತು ಹೈನಾಗಾರ ದನಗಳ ಲಕ್ಷಣಗಳು ಉತ್ಪಾದನೆಯಲ್ಲಿ 300ಬ ಮಹತ್ವ ಪಡೆ 
ದಿವೆ. ಉತ್ಪಾದನೆ ಮತ್ತು ಹೈನಾಗಾರದನಗಳ ಲಕ್ಷಣಗಳ ಪರಸ್ಪರ ಸಂಬಂಧ .14 
ಮತ್ತು .24ರ ನಡುವಿರುವುದಾಗಿ ವರದಿಯಾಗಿದೆ. ಅಧಿಕ ಉತ್ಪಾದನಾ ಲಕ್ಷಣ ಮತ್ತು 





ಚಿತ್ರ 8.3: ಶುದ್ಧ ಹಾತಿ(ನಮೂನೈ)ಗೆರ್ಸ್‌ ಸಿ ಹಸು, ಅಮೇರಿಕನ್‌ ಗೆರ್ನ್‌ಸಿ ಕ್ಯಾಟಲ್‌ 
ಕ್ಲಬ್‌ ಕೃಪೆಯಿಂದ, 


ದೇಹದ ಆಕಾರಕ್ಕೆ ಸಂಬಂಧಿಸಿದ ಅಂಶಗಳು ಬಹಳ ಮಟ್ಟಿಗೆ ವಂಶವಾಹಿಗಳ ಮುಖಾಂ 
ತರವೇ ಬರುವುದಾಗಿ ಹೈನಾಗಾರ ದನಗಳ ತಳಿ ಅಭಿವೃದ್ಧಿ ಗಾರರ ಅಭಿಪ್ರಾಯ. 
ಯಾವುದೇ ಎರಡು ಲಕ್ಷಣಗಳ ನಡುವೆ ತೋರಿಬರುವ ಪರಸ್ಪರ ಸಂಬಂಧವು ಅತಿ ನಿಕಟ 
ಸಾಹಚರ್ಯದೊಂದಿಗೆ ವಂಶಗತವಾಗಿ ಬಂದಿರಬೆಚು. 


ಉತ್ತಮ ಜಾತಿಯ ದನಗಳು ಕೀಳುಜಾತಿಯ ದನಗಳಿಗಿಂತ ದೀರ್ಫಕಾಲಿಕ 
ಉತ್ಪಾದನಾವಧಿ ಹಾಗೂ ಅಧಿಕ ಉತ್ಪಾದನಾ ಮಟ್ಟವನ್ನು ಹಲವು ಸಲ ಹೊಂದಿರು 
ತ್ತವೆಂದು ಹೇಳಲಾಗುತ್ತದೆ. ಈ ಪ್ರಶ್ನೆಯ ಮೌಲ್ಯಮಾಪನ ಕಷ್ಟ. ಯಾವುದೊಂದು 


ಹೈನಾಗಾರ ದನಗಳಲ್ಲಿ ವಿವಿಧ ಜಾತಿ(ನಮೂನೆ)ದನಗಳ ಮೌಲ್ಯಮಾಪನ 183 


ಹೈನದ ದನವನ್ನು ಜಾತಿ ಸರಿಯಾಗಿಲ್ಲವೆನ್ನುವುದಕ್ಕಿಂತಲೂ ಅದು ಕಾರ್ಯ ನಿರ್ವಹಿಸು 
ವಿಕಯಲ್ಲಿ ವಿಫಲವಾಗದೆಯೆಂದು ಅದನ್ನು ಹಿಂಡಿನಿಂದ ತೆಗೆದುಹಾಕಿಬಿಡ.ತ್ತಾರೆ ಇಲ್ಲವೆ 
ಮಾರಿಬಿಡುತ್ತಾರೆ. ಹೈನದ ದನಗಳಿಗೆ ಕೊಡುವ ಮೇವು ಹಾಗೂ ನಿರ್ವಹಣೆಗಳು 
ಕೂಡ ಹೈನಾಗಾರದ ದನಗಳ ಯಶಸ್ಸಿಗೆ ಕಾ:ಣ ಗಿವೆ ಜೋತಾಡುವ ದುರ್ಬಲ 
ಕೆ..ಲಿನಂತಹ ದೋಷಗಳೂ ಕೂಡ ಹೈನದ ದನಗಳ ಉಪಯುಕ್ತತೆಯನ್ನು ಕುಂಠಿತ 
ಗೊಳಿಸುತ್ತವೆ. 





ಚಿತ್ರ 8.4: ಶುದ್ಧ ಜಾತಿ(ನಮೂನೆ) ಜೆರ್ಸಿ ಹಸು, ದಿ ಅಮೇರಿಕನ್‌ ಜೆರ್ಸಿ ಕ್ಯಾಟಿಲ್‌ 
ಕ್ಸ ಬ್‌ ಕೃಪೆಯಿಂದ, 
ಜಾತಿ (ನಮೂನೆ) ಮಾಲ್ಯಮಾಪನ ವಿಧಾನಗಳು 

ತಳಿ ವರ್ಗೀಕರಣ ಕಾರ್ಯಕ್ರಮಗಳು: ಪ್ರತಿಯೊಂದು ಹೈನಾಗಾರ 
ದನಗಳ ತಳಿ. ಅಭಿವೃದ್ಧಿ ಸಂಘಗಳು ಆಯಾ ಸಂಘಗಳಲ್ಲಿ ನೊಂದಾಯಿಸಲಾದ ದನ 
ಗಳನ್ನು ವರ್ಗೀಕರಿಸುವುದಕ್ಕಾಗಿ ಅಥವಾ ಜಾತಿ ನಿರ್ಧಾರಣೆಮಾಡುವುದಕ್ಕಾಗಿ ತರ 
ಬೇತಾದ ಜನರನ್ನು ನೇಮಿಸುತ್ತದೆ. ಇವರ ಸೇವೆಯನ್ನು ನೋಂದಾಯಿತ ದನಗಳ 
ಮಾಲಿಕರು ಅರ್ಜಿಹಾಕಿ, ಶುಲ್ಕ ಪಾವತಿಮಾಡಿ ಪಡೆಯುತ್ತಾರೆ. ವರ್ಗೀಕರಿಸಲಾದ 
ಪ್ರತಿಯೊಂದು ಪ್ರಾಣಿಯ ಭಾಗಗಳ ಅಪೇಕ್ಷಿತ ಮತ್ತು ಅನಾಪೇಕ್ಷಿತ ಗುಣಲಕ್ಷಣಗಳ 
ವಿವರವಾದ ಮಾಹಿತಿಯನ್ನು ಮಾಲೀಕರಿಗೆ ನೀಡಲಾಗುವುದು. ಇದರಿಂದ ಪಶ್ಯ 


184 ಆಧುನಿಕ ಹೈನಾಗಾಠ ದನಗಳ ನಿರ್ವಹಣೆ 


ಪಾಲಕರಿಗೆ ತಮ್ಮ ಪಶುಗಳ ದೇಹಗಳ ಆಕಾರಗಳಲ್ಲಿ ಯಾವ ರೀತಿಯ ಬದಲಾವಣೆ 
ಗಳನ್ನುಂಟುಮಾಡಿ ಅವುಗಳನ್ನು ಸುಧಾರಿಸಬಹುದೆಂುದನ್ನು ನಿರ್ಧರಿಸಲು ಸಾಧ್ಯ 
ವಾಗುತ್ತದೆ. ಮಾಲಿಕರಿಗೆ ತಮ್ಮ ಹಿಂಡಿನಲ್ಲಿರುವ ದನಗಳು ಶುದ್ಧ ತಳಿಯವೋ, 
ಹಾಗಿಲ್ಲದಿದ್ದರೆ ಎಷ್ಟರ ಮಟ್ಟಿಗೆ ಅಶುದ್ಧಿವಗಿವೆ, ಇಲ್ಲವೆ ಸಾಮಾನ್ಯವಾಗಿವೆ ಎಂಬು 
ದನ್ನು ತಿಳಿಯ ಲು ಸಾಧ್ಯವಾಗುತ್ತದೆ. 





ಚಿತ್ರ 85: ಶುದ್ಧ ಜಾತಿ (ನಮೂನೆ) ಹಾಲ್‌ ಸ್ಟೇನ್‌-ಫ್ರ್ರೀಜನ್‌ ಹಸು, ದಿ ಹಾಲ್‌ಸ್ಟ್ರೇನ್‌ 
ಫ್ರೀಜನ್‌ ಅಸೋಸಿಯೇಷನ್‌ ಆಫ್‌ ಅಮೇರಿಕ ಕೈ ಪೆಯಿಂದೆ. 


ವರ್ಗೀಕರಿಸುವವರು ದನಗಳ ವಯಸ್ಸು, ಸ್ಥಿತಿ ಮತ್ತು ಕುಂದು: ಕೊರತೆಗಳನ್ನು 
ಗಣನೆಗೆ ತೆಗೆದುಕೊಳ್ಳುತ್ತಾರೆ. ಪರಿಸರಗಳ ಪರಿಣಾಮಗಳಿಗಿಂತಲೂ ಹೆಚ್ಚಾಗಿ ದನಗಳ 
ಪ್ರಬಲ ಮತ್ತು ದುರ್ಬಲ ಅಂಶಗಳನ್ನೇ ಗಣನೆಗೆ ತೆಗೆದುಕೊಳ್ಳುತ್ತಾರೆ. ವರ್ಗೀಕರಣ 
ವನ್ನು ತಜ್ಞ ವ್ಯಕ್ತಿ ಮಾಡುತ್ತಾನಾದ್ದರಿಂದ ಒಂದು ನಿಷ್ಪಕ್ಷಪಾತ ಅಭಿಪ್ರಾಯ ದೊರೆ 
ಯುತ್ತದೆ. ವರ್ಗೀಕರಣದಲ್ಲಿ ಶುದ್ಧ ತಳಿಗಿಂತ ಯಾವುದೊಂದು ದನ ಹೇಗೆ ಭಿನ್ನ 
ವಾಗಿದೆಯೆಂಬ ಪರಿಶೀಲನೆ ಮುಖ್ಯ. 

ವಿವಿಧ ಸ್ಕೋರಿಂಗ್‌ ಶ್ರೇಣಿಗಳಲ್ಲಿ ದನಗಳನ್ನು ಸೇರಿಸಲಿಕ್ಕೆ ಕೆಲವು ಹಸು ತಳಿ 
ಅಭಿವೃದ್ಧಿ ಸಂಘಗಳು ಬೇರೆ ಬೇರೆ ಸಂಜ್ಞೆಗಳನ್ನು ಬಳಸುತ್ತವೆ. ಈ ಸಂಜ್ಞೆಗಳನ್ನು 
ಮತ್ತು ಅವುಗಳನ್ನು ಸೇರಿದ ಸ್ಕೋರಿಂಗ್‌ ಶ್ರೇಣಿಗಳನ್ನು ಚಿತ್ರ 8.8ರಲ್ಲಿ ಕೊಡಲಾಗಿದೆ. 


7 


ಹೈನಾಗಾರ ದನಗಳಲ್ಲಿ ವಿನಿಧ ಜಾತಿ(ನಮಣನೆ)ದನಗಳ ಮೌಲ್ಯಮಾಪನ 185 


ಪ್ರತ್ಯೇಕ ವರ್ಗಗಳ ಕುರಿತಾದ ಪರಿಪೂರ್ಣವಾದ ವಿವಂಗಳು ಪ್ರತಿಯೊಂದು ತಳಿ 
ಅಭಿವೃದ್ಧಿ ಸಂಭ ದೊರೆಯುತ್ತವೆ. 


DAIRY COW UNIFIED SCORE CARD 


ತತ ಆ ಬೀ ವತ ಧರಾ ಪಂಕ ಅರಾ ಅದು ನಾನ ಅಡ ರಾಧಿ ಅಪ 
tne Ameren Sey Ses 


Orde: of observation 
1. ೪೫4% 8೬ APPEARANCES 
(Attractive individuelity with, 1289148417, vigor, stretch, scale, harmonious blending ell ports, and 
impeesave A ಸುಜ ು ರ್ಜ rel. ತ qenerel 
ಭರದ ನ ಷೊ 
ror waren po 
[ol ಭೂಯ ವದ ಭಧ ಸುವ ಜಬ 21 
ಬಾ ಜಟ ere lk ಹಿ! the body 
Fh and wrong. loin, brosd and ತಃ 
RUMP - ಭಿ Sy level from vo PIN eared {rom 
wide pari: Colac ie opel ೪೪ from coarse: 
jerns short and 6 bocks cleanly movided FEET, 
er perp ig FONE LLCS, modes in , stcaght, 
. MND nearly perpendicules from hock to pastern, rom ie wde 
reer view 


: ನ ಕ ಸಸ್ಯದ ವ್ಯ ತ " 
= smoot) 
F ೩ ಜಬ bn ಟ್‌ ಫ್‌ ಜ್‌ 
ಅಗ be Ty ee wide apért providing smple room 10: the udder snd 15 ress 
೫111 


loose. and phabie 
ಮಸಕ 
ಜಾವ ribs bhghly snd widely sprung: ಗ 
ಗ ಶ್‌ pr wet fore vibe the shoulders. (uh 
₹್‌ “pier er ಕೇ), wih ing blending vie reps 
4. MAMMARY SYSTEM 
Ti capecious udder of fine testure indicating heavy production 


ಫಾ deep, urongly swuched, showing medecate chee: 


between halves. no ೪911, pliable, and well collapsed after milking, qusrtern evenly 


N wadarm ಆಂದೆ? tram ( and urengly stiached 
REAR ಷು ಯ ನರ್‌ ಐ್‌್ಥ and 90ನೆ 


ಸನಾ” " 
esr wits 

ಸ tortuous, 

ಬ ಯ bw, i ಇಂವ 


ಕಳು ಮುಂದು ಬರು ಮಾದ ಗನ 





ಚಿತ್ರ 8.6: ಡೈರಿದನಗಳಲ್ಲಿ ಮೌಲ್ಯ ಮಾಪಿತ ಜಾತಿ(ನಮೂನೆ)ಗಾಗಿ ದಿ ಪ್ಯೂ ರ್‌ಬ್ರೀಡ್‌ 
ಡಂ ಕಾ ಟಲ್‌ ಅಸೋಸಿಯೇಶನ್ಸಿ ಹ, ಪ್ರಕಟಿಸಲ್ಪಟ್ಟ ಸ್ಕೋರ್‌ ಕಾರ್ಡ್‌, ದಿ ಸ್ಕೂ ರ್‌ 
ಬ್ರೀಡ್‌ ಡೈರಿ ಕ್ಮಾ ‘he ಅಸೋಸಿಯೇಶನ್‌ ಕೃಪೆಯಿಂದ, 


ಜಾಶಿ(ನಮೂನೆ)ಮಟ್ಟ ಫಿರ್ಧರಿಸುವಿಕೆಯಲ್ಲಿ ಪ್ರದರ್ಶನ ವರ್ತುಲಗಳ ಪಾತ್ರ 


ಪ್ರತಿ ವರ್ಷ ಅಸಂಖ್ಯಾತ ದನಗಳ ಜಾತ್ರೆಗಳು ನಡೆಯುತ್ತವೆ. ಆಗ ವಿವಿಧ 
-ವಯೋಮಿತಿಗನುಗುಣವಾಗಿ ಉತ್ಕೃಷ್ಠ ದೇಹಾಕಾರದ ದನಗಳನ್ನು ಗುರುತಿಸಲು ಸ್ಪರ್ಧೆ 
ಗಳು ನಡೆಯುತ್ತವೆ. ಈ ಪ್ರದರ್ಶನಗಳು ಸ್ಥಳೀಯ ಗ್ರಾಮ ಮಟ್ಟದಿಂದ ದೊಡ್ಡ 
ರಾಷ್ಟ್ರೀಯ ಮಟ್ಟದವರೆಗೆ ವರ್ಷ ವರ್ಷ ನಡೆಯುತ್ತವೆ. 


ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 





186 
ತಳಿಗಳು 
ಸ್ಕೋರಿಂಗ್‌ ಐರ್‌ಶೈರ್‌ ಬ್ರಾನ್‌ಸ್ಕಿಸ್‌ ಗರ್ನಸಿ ಜೆರ್ಸಿ ಹಾಲ್‌ಸ್ಟ್ರೇನ್‌ 
ರೇಂಜ್‌ 
90+ ಅತ್ಯುತ್ಕೃಷ್ಟ ಅತ್ಯುತ್ಕೃಷ್ಟ ಅತ್ಯುತ್ಕೃಷ್ಟ ಅತ್ಯುತ್ಕೃಷ್ಟ ಅತ್ಯುತ್ಕೃಷ್ಟ 


85-89.9 ಅತ್ಯುತ್ತಮ ಅತ್ಯುತ್ತಮ ಅತ್ಯುತ್ತಮ ಆತ್ಯುತ್ತಮ ಆತ್ಯುತ್ತಮ 
80-84.9 ಒಳ್ಳೆಯದು 4 ಒಳ್ಳೆ ಹುದು. ಒಳ್ಳೆಯದು 4 ಒಳ್ಳೆಯದು ಒಳ್ಳೆ ಯದು... 
75-79.9 ಒಳ್ಳೆಯದು ಒಳ್ಳೆ ಯದು ಒಳ್ಳೆ ಯದು ಒಳ್ಳೆ ಯದು ಒಳ್ಳೆ ಯದು 
70-74.9 ಸಾಮಾನ್ಯ ಸಾಮಾನ್ಯ ಸಾಮಾನ್ಯ ಸಾಮಾನ್ಯ ಸಾಮಾನ್ಯ 
65-69 ಸಾಮಾನ್ಯ ಸಾಮಾನ್ಯ ಸಾಮಾನ್ಯ ಸಾಮಾನ್ಯ ಸಾಮಾನ್ಯ 
—65 ಸಾಮಾನ್ಯ ಕನಿಷ್ಠ ಕನಿಷ್ಠ ಸಾಮಾನ್ಮ ಕನಿಷ್ಠ 





ಚಿತ್ರ 8.7: ಐದು ಪ್ರಮುಖ ಹೈನು ತಳಿಗಳ ಹಿಂಡು ವರ್ಗೀಕರಣ ಕಾರ್ಯಕ್ರಮಗಳಲ್ಲಿ 
ಉಪಯೋಗಿಸಿದ ಶಬ್ದ ಗಳ ವಿವರ, ಇಲ್ಲಿ ವಿವರಿಸಿದ ಶಬ್ದಗಳಿಗೆ ಬದಲಾಗಿ ಕೆಲವು ತಳಿ 
ಸಂಸ್ಥೆಗಳು ವರ್ಗೀಕರಿಸುವ ದನಗಳಿಗೆ ಅಂಕಿಗಳನ್ನು ಉಪಯೋಗಿಸುತ್ತಾ ರೆ, 





ಚಿತ್ರ 8.8: ಡೈರಿ ಹಸುವಿನ ದೇಹದ ಭಾಗಗಳು, ದಿ ಸ್ಕೂರ್‌ ಬ್ರೀಡ್‌ ಡೈರಿ ಕ್ಯಾಟಲ್‌ 
ಆಸೋಸಿಯೇಷನ್‌ ಳ್ಳ: ಸೆಯಿಂದ 


ಪ್ರದರ್ಶನ ವರ್ತುಲಗಳಲ್ಲಿ ದನಗಳನ್ನು ಅವುಗಳ ಸಮಗ್ರ ಅರ್ಹತೆಗೆ ಅನುಸಾರ 
ವಾಗಿ ಒಬ್ಬ ಸಮರ್ಥ ತೀರ್ಪುಗಾರನಿಂದ ನಿರ್ಣಯಿಸಲಾಗುತ್ತದೆ. ಅಂಕಗಳನ್ನು ನೀಡಿ 


ಹೈನಾಗಾರ ದೆನೆಗಳೆಲ್ಲಿ ವಿವಿಧ ಜಾತಿ(ನಮೂನೆ)ಪನಸಳ ಮಾಲ್ಯಮಾಪನ 187 
- ಇ $ 


ಅರ್ಹತೆಯನ್ನು ನಿರ್ಧರಿಸುವುನಿಲ್ಲ ಬನಲಾಗಿ ಚಿತ್ರ 8.6 ರ್ತಿ ತೋರಿಸಲಾದುತ 
ವಿಧಾನಕ್ಕೆ ಅನುಸಾರವಾಗಿ ನಿರ್ನಿಯಿಸ ೨ಾಗುತ್ತನೆ. ಚಿತ್ರ 8.9 ರಲ್ಲಿ ಒಂದು ರಾಷ್ಟ್ರೀಯ 
ಮೇಳದಲ್ಲಿ ಒಂದು ಜಾನುವಾರು ವರ್ಗವನ್ನು ಪ್ರದ ಸಿರುವ ಚಿತ್ರವಿದೆ 





ಚಿತ್ರ 8.9; 3 ವರ್ಷ ವಯಸ್ಸಾದ ಗೆಲ್ಮ್‌ಸಿ ಹಸುಗಳ ಪ್ರಮುಖ ವರ್ಗವನ್ನು 
ರಾಷ್ಟ್ರೀಯ ಪ್ರದರ್ಶನದಲ್ಲಿ ಹಾಜರ್ಬಡಿಸಲಾಯಿತು, ದಿ ಅಮೆರಿಕನ್‌ 
ಗಠ್ನ್‌ಸಿ ಕ್ಕಾಟರ ಕ್ಲಚ್‌ ಕೃಪೆಯಿಂದ, 


ದೈಹಿಕ ಹಾನಿ, ರೋಗ ಅಥವಾ ಸ್ಥಿ ತಿಗಾಗಿ ಯಾವುದೇ ರಿಯಾಯತಿ ತೋರಿಸ 
ಅಗುವುದಿಲ್ಲ. ದನಗಳಿಗೆ ಪ್ರದರ್ಶನದಲ್ಲಿ ಇರುವಾಗಿನ ಸ್ಥಿತಿಯಲ್ಲಿಯೇ ಶ್ರೈಣಿ ನಿರ್ಧ 
ರಿಸಲಾಗುತ್ತದೆ. ಪಶುಗಳ ಸ್ಥಿತಿ ಅಥವಾ ಅವುಗಳ ತೋರಿಕೆಗಳ್ಲಿ ಬದಲಾ ಕನ್ನ 
ಗುವುದರಿಂದ ನಂತರದ ಪ್ರದರ್ಶನಗಳಲ್ಲಿ ಅವು ವಿಭಿನ್ನ ಶ್ರೇಣಿಗಳಲ್ಲಿ ಸ್ಥಾನಗಳಿಕುವುಮ. 
ಸಾಮಾನ್ಯವಾಗಿದೆ. ಒಂಡು ಹಸುವನ್ನು ` ಪ್ರದರ್ಶನಶಂಗಕ್ಕೆ ಸಿದ್ಧ ಗೊಳಿಸುವುದರಲ್ಲಿ 
ಷುತ್ತು ಅದನ್ನು ಪ್ರದರ್ಶಿಸುವುದರಲ್ಲಿ ಬಹಳ ಕುಶಲತೆ ಬೇಕಾಗುತ್ತದೆ. ಈ ಕಲೆ 
ಯನ್ನು ವಿವರವಾಗಿ ಇಲ್ಲಿ ವರ್ಣಿಸಲು ಆಸ್ಪದವಿಲ್ಲ. ಪ್ರತಿಯೊಂದು ತಳಿ ಅಭಿವೃದ್ಧಿ 
ಸಂಘಗಳು ಹಸು ಪ್ರದರ್ಶನಗಳ ಕುರಿತಾಗಿ ಅತ್ಯುತೃೃಷ್ಟ ಮಾಹಿತಿಯನ್ನು ಭಾಗವಸಿಸು 
ವವರಿಗೆ ಒದಗಿಸುತ್ತವೆ. 


ಹೈನ:ಗುರಿಕೆ ಉದ್ಯಮಕ್ಕೆ ಪ್ರದರ್ಶನದ ಬಹ: ದೊಡ್ಡ ಕೊಡುಗೆಯೆಂದರೆ 
ಬಹುಶಃ ಅದು ಉಂಟುಮಾಡುವ ಆಸಕ್ತಿ ಮತ್ತು ಉತ್ಸಾಹ. 'ಉತ್ತಮ ದನಗಳನ್ನು 
ಪ್ರದರ್ಸಿಸಲು ಪ್ರದರ್ಶನದಲ್ಲಿ ಭಾಗವಹಿಸುವವರಲ್ಲಿ ಸ್ಪರ್ಧಾ ಮನೋಭಾವವನ್ನು" 
ಬೆಳೆಸುವುದಲ್ಲದೆ ಪ್ರದರ್ಶನಗಳು ಇತರ ಪಶುಪಾಲಕರಿಗೆ ಶ್ರೇಷ್ಠ ತರಗತಿಯ ದನಗಳನ್ನು 
ಈಕ್ಷಿಸುವುದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸುತ್ತವೆ. ಸಾರ್ವಜನಿಕರಿಗೆ ಹೈನಂಗ:ರಿಕೆ 


188 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಉದ್ಯಮದ ಪ್ರಯೋಜನವನ್ನು ವಿವರಿಸುವುದಕ್ಕೆ ಕೂಡ ದನಗಳ ಜಾತ್ರೆಗಳು ಸಹಾಯ 
ಕವಾಗುತ್ತವೆ. 


ಪ್ರದರ್ಶನರಂಗದಲ್ಲಿ ನಿರ್ದಿಷ್ಟ ಕೊರತೆಗಳೆಂದು ಪರಿಗಣಿಸಲಾದ ಪಟ್ಟಿಯನ್ನು 
ಮುಂದೆ ಕೊಡಲಾಗಿದೆ. ಇದನ್ನು ಪ್ಯೂರ್‌ ಬ್ರೀಡ್‌ ಡೈರಿ ಕ್ಯಾಟಲ್‌ ಅಸೋಸಿಯೇಶನ್‌ 
ಕೃಪೆಯಿಂದ ಡೈರಿ ಕೌ ಯೂನಿಫೈಡ್‌ ಸ್ಕೋರ್‌ ಕಾರ್ಡ್‌ ಪಡೆಯಲುಗಿದೆ. (ಪ್ರದರ್ಶ 
ನರಂಗದಲ್ಲಿ ಯಾವುದೊಂದು ದನ ಬಹುಮಾನ ಪಡೆಯಲು ಅರ್ಹವಲ್ಲವೆಂಬುದೇ 
ಅನರ್ಹತೆ, ಅಂಥ ಅನರ್ಹ ದನ ಗುಂಪುವರ್ಗಗಳಲ್ಲಿ ಪ್ರದರ್ಶಿಸಲ್ಪಡುವುವಕ್ಕೆ ಅರ್ಹ 
ವಾಗುವುದಿಲ್ಲ. ಅಲ್ಪಸ್ವಲ್ಪ ಕುಂದು ಕೂರತೆಗಳಿದ್ದಲ್ಲಿ ತೀರ್ಪುಗಾರರು ನಿರ್ಧಾರ 
ಕೈಗೊಳ್ಳುತ್ತಾರೆ). 
ಕಣ್ಣುಗಳು 

೪ಂ 

1. ಪೂರ್ಣ ಕುರುಡು: ಅನರ್ಹತೆ 

2. ಒಂದು ಕಣ್ಣು ಕುರಡು : ಸ್ವಲ್ಪ ಅನರ್ಹತೆ 

ತಿ. ಮೆಳ್ಳೆಗಣ್ಣು: ಸ್ವಲ್ಪ, ಅನರ್ಹತೆ 
ಸೊಟ್ಟಿ ಮುಖ 

ಸ್ವಲ್ಪ ಆನರ್ಹತೆಯಿಂದೆ ಪೂರ್ಣ ಅನರ್ಹತೆವರೆಗೆ 
ಕತ್ತರಿಸಲ್ಪಟ್ಟಿ *ನಿಗಳು 

ಸ್ವಲ್ಪ ಅನರ್ಹತೆ 
ಗಿಳಿದವಡೆ 

ಸ್ವಲ್ಪ ಆನರ್ಸತೆಯಿಂದೆ ಪೂರ್ತಿ ಅನಸರ್ಹತೆನರೆಗೆ 
ಚಪ್ಪೆಗಳು 

ಚಪ್ಪಟೆಯಾಗಿರುವಿಕೆ : ಸ್ವಲ್ಪ ಅನರ್ಹತೆಯಿಂದ ಪೂರ್ಣ ಅನರ್ಹತೆವರೆಗೆ 
ಬಾಲದ ಆಕಾರ 

ಸೊಟ್ಟ ಇಲ್ಲವೆ ಇತರ ಅಸಾಮಾನ್ಯ ಆಕಾರ : ಸ್ವಲ್ಪ ಅನರ್ಹತೆಯಿಂದ ಪೂರ್ಣ 
ಅನರ್ಹತೆನರೆಗೆ, 
ಕಾಲು ಮತ್ತು ಪಾದಗಳು 


-1. ಕುಂಟುತನ-ಶಾಶ್ವತವಾಗಿದ್ದು ಸಾಮಾನ್ಯ ಕ್ರಿಯೆಗೆ ಜಾಧಕವಾಗಿರುವಂತೆ 
ಕಂಡ:ಬಂದರೆ ; ಅನರ್ಹತೆ 


ಹ. 


ಹೈನಾಗಾರ ದನಗಳಲ್ಲಿ / ವಿವಿಧ ಜಾತಿ(ನಮೂನೆ)ದನಗಳ ಮೌಲ್ಯಮಾಪನ 159 
-ತಾತ್ಕಾಲಿಕವಾಗಿದ್ದು ಸಾಮಾನ್ಯ ಕ್ರಿಯೆಗೆ ಬಾಧಕವಲ್ಲವೆಂದು ಕಂಡು ಬಂದರೆ : 
ಸ್ವಲ್ಪ ಅನರ್ಹತೆ 
2. ಉಬ್ಬುಮೊಣಕಾಲು : ಸ್ವಲ್ಪ ಅನರ್ಹತೆಯಿಂದ ಪೂರ್ಣ ಅನರ್ಹತೆ 
3. ಕೀಲುರೋಗ ಪೀಡಿತ, ಸಂಕೋಚಿತ ಶಿ.೦ಗಾಲು : ಪೂರ್ಣ ಅನರ್ಹತೆ 
4. ಮಂಡಿ ಮತ್ತು ಚುಂಚುಕಾಲಿನ ಮಧ್ಯವಸ್ಥೆ : ಸ್ವಲ್ಪ ಅನರ್ಹತೆಯಿಂದ 
ಪೂರ್ಣ ಅನರ್ಹತೆ 
ಕೊಂಬು ಇಲ್ಲದಿರುವಿಕೆ 
ಅನರ್ಹತೆಯಿಲ್ಲ 
ಗಾತ್ರದಲ್ಲಿ ನ್ಯೂನತೆ 
ಸ್ವಲ್ಪ ಅನರ್ಹತೆಯಿಂದ ಪೂರ್ಣ ಅನರ್ಕತೆ 
ಕೆಚ್ಚಲು 
19 
1. ಒಂದು ಭಾಗಗಳೆ ಕ್ರಿಯಾ ಶೂನ್ಯತೆ ; ಅನರ್ಹತೆ 


2. ಅಸಾಮಾನ್ಯ ಹಾಲು (ರಕ್ತಯುಕ್ತ, ಗಂಟುಕಟ್ಟಿರುವಿಕೆ, ನೀರಾಗಿರುವಿಕೆ : 
ಅನರ್ಹತೆ ಸಾಧ್ಯತೆ 


3. ಸರಿಯಾಗಿ ಜೋಡಣೆಯಾಗಿಲದಿರುವಕೆ ; ಪೂರ್ಣ ಅನರ್ಹತೆ 
ಅಶಕ್ತ ಜೋಡಣೆ : ಸ್ವಲ್ಪ ಅನರ್ಹತೆಯಿಂದ ಪೂರ್ಣ ಅನರ್ಹತೆ 


5. ಒಂದೆರಡು ಕೆಚ್ಚಲಿನ ಭಾಗಗಳು ಹಗುರಾಗಿರುವಿಕೆ, ಗಡ್ಡೆಗಳಿರುವಿಕೆ, 
ಮೊಲೆಗಳಲ್ಲಿ ತಡೆಗಳು (ಜೇಡರ ಬಲೆಯ:ಂತೆ) : ಸ್ವಲ್ಪ ಅನರ್ಹತೆಯಿಂದ 
ಪೂರ್ಣ ಅನರ್ಹತೆ 


6. ಪಕ್ಕದಲ್ಲಿ ಒಸರುವಿಕೆ: ಸ್ವಲ್ಪ ಅನರ್ಹತೆ 
ಹಾಲು ಬತ್ತಿದ ಹಸುಗಳು 
ಸಮಾನ ಅರ್ಹತೆಯ ಹಸುಗಳಲ್ಲಿ ಹಾಲು ಕರೆಯುವ ಹಸುಗಳಿಗೆ ಅದ್ಯತೆ 


ಫ್ರೀ ಮಾರ್ಟನ್‌ (ದ್ವಿಲಂಗಿ) ಕಡಸುಗಳು 
ಗಬ್ಬವಾಗಿಲ್ಲವಾದರೆ ಅನರ್ಹತೆ 

ಓನರ್‌ ಕೆಠಿಡೀಷನ್ನ್‌ (ಬಹುಮಾನ ಕೆ.ಟ್ಟಿರುವಿಕೆ) 
ಸ್ವಲ್ಪ ಅನರ್ಹತೆಯಿಂದ ಪೂರ್ಣ ಅನರ್ಹತೆ 


ಗಳ ನಿರ್ವಹಣೆ 


32 
1] 
> 


ಆಧುನಿಕ ಹೈನಾಗೂ 


190 


{ [4 “Sy PHU) 


4 


1 hy ಸ] ತ 


ರ) 


3u88Vg 30 14430 





ಗ್ರ 








ಈ 18119932 31 82.೧೦% |: 2೨/1396 pod ೨9 Bop ಬ? wD) ಇಟ್ಟ) Jo Lolo, 





ಟೆ! 
5 16 
83121880 1೬0 
Ke 1H013M 03694 
\ Meee 
A 











whys 9% UU wt ಗಾ 
‘wmo-se | ೯ Ase [od 
ys 0]. N 
2 792 #313 
(pene). 811303 ೫300೧ 





ಇತ್ತಾ ಷಾ ೫3111 
$037 ONIH $031 NIK 


ಸಾ ರಾನಾ ಇ 
43 "ರಂ ೪ 
4418394/ಟಗಿ (wo '1ಟಕಎಂ ವರತ] ApubqEN (Oulu “WIA ಟಂ ಇ ಟಕಿ ತ್ತಾ Ay ಭಳ ಕಾಳ 
5080238 79% 40% 3634 4೬೫1೪೦ 











ey ua) EE es sy 
ಹ 
SUN ey 


43 


ಚಿತ್ರ 8.10 (೩) ಡೇರಿ ನಮೂನೆಯ ಬೆಲೆಕಟ್ಟುವ ದಾಖಲೆ ಕಾರ್ನರ್ಲ ಯೆ: ಥಿರರ್ಸಿಟ 


ಎಕ್ಸ್‌ ಟಿನ್‌ಶನ್‌ ಡಿವಿಜನ್‌ ಅನಿಮಲ್‌ ಹಸ್‌ಬೆಂಡರಿ ಡಿಪಾರ್ಟ್‌ಮೆಂಟ್‌. ಇಥಾಕ್‌, 


ನೂಯಾರ್ಕ್‌, 


ಪೈಸಾಗಾರ ದನಗಳಲ್ಲಿ ವಿವಿಧ ಜಾತಿ(ನಮೂನೆ)ದನಗಳ ಮೌಲ್ಯ ಮಾಪಸ 


191 





pr OF UODER 
Interss.. i 
2 


ಜ್‌ ನ 
4 | Ce 


ಚಿತ್ರ 8.10 ಸನ ಡೇರಿ ಸತಿಯು ಬೆಲೆಕಟ್ಟು ದಾಖಲೆ ಕಾರ್ನಲ್‌ ಯುನಿವರ್ಸಿಟ 


ಎಕ್ಸ್‌ ಟಿನ್‌ಶನ್‌ ಡಿವಿಜನ್‌ ಅನಿಮಲ್‌ ಹಸ್‌ ಬೆಂಡರಿ ಡಿಪಾರ್ಟ್‌ಮೆಂಟ್‌ ಇಥಾಕ್‌, 
ಸ್ಕೂಯಾರ್ಶ್‌, 


192 ಆಧುನಿಕ ಹೈನಾಗಾರ ದನಗಳ ನಿರ್ವಹೆಣೆ 


ತಾತ್ಯಾ ಲಿಕ ಅಥವಾ ಸಣ್ಣ ಗಾಯಗಳು 


ಹಸುವಿನ ಉಪಯುಕ್ತತಿಗೆ ಬಾಧಕವಲ್ಲದ ತಾತ್ಕಾಲಿಕವಾದ ದೋಷ ಅಥವಾ 
ಗಾಯಗಳು : ಸ್ವಲ್ಪ ಆನರ್ಹತೆ 


ನೋಸದ ನಿದರ್ಶನಗಳು 


- 1, ಹಸುವಿನ ದೈಹಿಕ ಊನತೆಯನ್ನು ಬಚ್ಚಿಡಲು ಅಥವಾ ಆದರ ಯಥಾಸ್ವಿತಿ 
ಯನ್ನು ಮುಚ್ಚಿಡುವ ಉದ್ದೆ ೇಶದಿಂದ ಆ ಹಸುವಿಗೆ ಏನಾದರೂ ಮಾಡಿರ:ವ ಚಹರೆ 
ಕಂಡುಬಂದರೆ : ಅನರ್ಹತೆ 

2. ಕರುಹಾಕದಿರುವ ಕಡಸುಗಳಿಂದ ಹಾಲುಕರೆದಿರುವ ಲಕ್ಷಣ ಕಂಡುಬುದರೆ: 
ಸೂರ್ಣ ಅನರ್ಹತೆ 


ಹಿಂಡಿನ ಮಾಲೀಸಸಿಂದ ಜಾತಿ (ನಮೂನೆ) ಮಾಲ್ಯಮಾಪನ 

ಈ ಹಿಂದೆ ವಿವರಿಸಲಾದ ಜಾತಿ (ನಮೂನೆ) ನಿರ್ಧಾಥಹೆಯ ಎರಡು ವಿಧಾನ 
ಗಳು ವ್ಯವಸ್ಥಿ ತ ಕಾರ್ಯಕ್ರಷುಗಳಲ್ಲಿ ಭಾಗವಹಿಸುವ ಶುದ್ಧ ತಳಿಯ ಹಸುಗಳ ಮಾಲೀ 
ಕರಿಗೆ ಮಾತ್ರ ದೊರೆಯುತ್ತವೆ. ಚಿತ್ರ 8,6 ರಲ್ಲಿ ಕಾಣಿಸಲಾದ ಪಿ. ಢಿ. ಸಿ. ಎ. 
ಕೋಷ್ಟಕವನ್ನು ಯಾರೂ ಉಪಯೋಗಿಸಬಹುದಾಗಿದೆ. ಹಸುವಿನ ಪ್ರಶ್ಯೇಕ ಭಾಗಗಳ 
ಹೆಚ್ಚಿನ ವಿವರಗಳನ್ನೊಳಗೊಂಡ ಒಂದು ಜಾತಿ (ನಮೂನೆ) ಕೋಷ್ಟಕವನ್ನು ಚಿತ್ರ, 
8.10 ರಲ್ಲಿ ಕೊಡಲಾಗಿದೆ. ಅದರಲ್ಲಿ ಹಸುಗಳ ಜಾತಿ (ನಮೂನೆ) ನಿರ್ಧಾರಣೆಯಲ್ಲಿ 
ಪ್ರಬಲ ಮತ್ತು ಡುರ್ಬಲ ಅಂಶಗಳನ್ನು ಕಂಡುಹಿಡಿಯಲು ಅನುಕೂಲವಾಗುತ್ತದೆ. 
ಕೋಷ್ಟಕದಲ್ಲಿ ದೈಹಿಕ ರಚಸೆಯ ಕುರಿತಲ್ಲದೆ ಶಾರೀರಿಕ ಲಕ್ಷಣಗಳ ವಿಷರ”ಳಿರುವುದ 
ರಿಂದ ಹಿಂಡಿನಲ್ಲಿ ಹಸುವಿನ ತುಲನಾತ್ಮಕ ಮೌಲ್ಯವನ್ನು ನಿರ್ಧರಿಸಬಹುದಾಗಿಡೆ. 


ಜಾತಿ (ನಮೂನೆ) ಮಾಲ್ಯಮಾಷನ ತಿಳಿದುಕೊಳ್ಳುವಿಕೆ 

ಉತ್ತಮ ರೀತಿಯ ಹಸ:ಗಳ ಪಾಲನೆಯಲ್ಲಿ ಹಸುಗಳ ಗಂಭೀರ ಪೈಹಿಕ ದೋಷ 
ಗಳನ್ನು ಗುರುತಿಕುವುದನ್ನೂ ಮತ್ತು ಯೋಗ್ಯ ನಿರ್ವಹಣೆ ಮಾಡುವುದನ್ನೂ ಯಶಸ್ವಿ 
ಕಶುಪಾಲಕರು ಅರಿತಿರಬೇಕು, ಹಸುಗಳನ್ನು ಶುದ್ಧ ತಳಿ ಪ್ರದರ್ಶನಗಳಲ್ಲಿ ಭಾಗವಹಿ 
ಸಲು ಸೇರಿಸುವುದಿದ್ದರೆ ಆಥವಾ ಶುದ್ಧ ತಳಿಯನ್ನು ಅಭಿವೃದ್ಧಿಪಡಿಸುವುದಕ್ಕೂ ಹಸು 
6 ಜಾತಿ (ನಮೂನೆ) ನಿರ್ಧರಣೆ ಮಾಡುವ ಸಂಪೂರ್ಣ ಫಳ ವಶ್ಯ; ನಿಶಂತರ 
'ಭ್ಯಾಸದಿಂದ ಮಾತ್ರ ಇದನ್ನು ಸಾಧಿಸಬಹುಷರ. 


ಈ ಕುರಿತಾದ ತರಬೇತಿ ಶಾಲೆಗಳ ಶಿಕ್ಷಣ ವ್ಯಾಸಂಗಗಳಲ್ಲಿ ಭಾಗವಹಿಸುವಿಕೆ 
ತತ್ತು ಅಪೇಕ್ಷಿತ ತಳಿಯ ನಮೂನೆ ಲಕ್ಷಣಗಳ ಕುರಿತಾಗಿ ದೊರೆಯುವ ಸಾಹಿತ್ಯವನ್ನು 


ತಾ 


1 


ಹೈನಾಗಾರ ದನಗಳಲ್ಲಿ ವಿವಿಧ ಜಾತ(ನಮೂನೆ)ದನಗಳ ಮೌಲ್ಯಮಾಪನ 193 


ಅಭ್ಯಸಿಸುವಿಕೆಗಳಿಂದ ಇದು ಕೈಗೂಡಿ ಬರುತ್ತದೆ. ಆಗಾಗ ಪ್ರದರ್ಶನ ಮತ್ತು ವರ್ಗೀ 
ಕರಣ ಕಾರ್ಯಕ್ರಮಗಳನ್ನು ವೀಕ್ಷಿಸುವುದೂ ಅಪೇಕ್ಷಣೀಯ. ಹೈನುಗಾರಿಕೆದನಗಳ 
ಜಾತಿ (ನಮೂನೆ) ನಿರ್ಧಾರಣೆ ಕುರಿತಾದ ವಿವಿಧ ಆಧಾರ ಗ್ರಂಥಗಳ ಪಟ್ಟಿಯನ್ನು 
ಕೆಳಗೆ ಕೊಡಲಾಗಿದೆ. 


Further Reading 


Purebred Dairy Cattle Association, Showing and Judging 
Proced:ires for Dairy Cattle, Peterborough, New 
Hampshire: The Purebred Dairy Cattle Association. 


Trimberger, ಆ. W., 0017) Cattle Judging Techniques, 
Englewood ೮1186, N. }.: Prentice-Hall, Inc., 1959 


Yappa, W. W., Dairy Cattle Judging and Selection, New York: 
John Wiley and Sons 1959. 


9 ಲಾಭ ಸಂಪಾದನೆಗಾಗಿ ಹೈನುದನಗಳ 
ಆಯ್ಕೆ ಮತ್ತು ತಳಿಅಭಿವೃದ್ದಿ 


ಹೈನುದನ ತಳಿಅಿಭಿವೃ ದ್ವಿಕಾರರ ಮುಖ್ಯ ಉದ್ದೇಶ ಸಂಕರ ವಿಧಾನಗಳಿಂದ ಹಾಲು 
ತ್ಪಾದನೆಯಲ್ಲಿ, ಹಾಲಿನ ಗುಣಮಟ್ಟ ದಲ್ಲಿ pl ದೇಹಾಕಾರದಲ್ಲಿ ಹೆಚ್ಚು ಕಡಮೆ 
ಮಾದರಿ ಹಸುವನ್ನು ಹೋಲುವಂತಹ ಶ್ರೇಷ್ಟಮಟ್ಟದ ಕರುಗಳನ್ನು ಪಡೆಯುವುದೇ 
ಆಗಿರುತ್ತದೆ. ಹಾಲುತ್ಪಾದನೆ, ಹಾಲಿನ ಗುಣಮಟ್ಟ ಮತ್ತು ಹಸುವಿನ ದೇಹಾಕಾರ, 
ಈ ಮೂರರಲ್ಲಿ ಯಾವುದಕ್ಕೆ ಎಷ್ಟೊಂದು ಪ್ರಾ ್ರಮುಖ್ಯ ತೆ ಕೊಡಬೇಕು ಎಂಬುದು ಅವು 
ಗಳಿಗಿರುವ ಮಾರುಕಟ್ಟೆ ಹಾಗೂ ತಳಿ ಅಭಿವೃದ್ಧಿಕಾರನಿಗಿರುವ ಆಸಕ್ತಿಗಳನ್ನು ಅವಲಂಬಿ 
ಸಿರುತ್ತದೆ. ಬಹಳ ಸಂದರ್ಭಗಳಲ್ಲಿ ಯಾವ ಗುಣ ಪಡೆಯುವುದಕ್ಕಾಗಿ ಪ್ರಾಣಿಗಳನ್ನು 
ಆಯ್ಕೆ ಮಾಡುತ್ತೇವೆಯೋ ಅವನ್ನು ಸಿದ್ದಿಸಬಹುದು. ಕೆಲವೊಂದು ನಿರ್ದಿಷ್ಟ ಅಂಶ 
ಗಳು ಈ ಗುಣಗಳ ಮೇಲೆ ತಮ್ಮ ಪ್ರಭಾವ ಬೀರುತ್ತವೆ. ದೊರೆಯುವ ಸಾಮಾನ್ಯ 
ಮಾಹಿತಿಯ ಆಧಾರದ ಮೇಲೆಯೇ ತಳಿಅಭಿವೃ ದ್ದಿ ಗೆ ಪ್ರಾಣಿಗಳ ಆಯ್ಕೆ ಮಾಡುವುದಂ 
ಕಷ್ಟಸಾಧ್ಯವಾದ ಕೆಲಸ. ಇವುಗಳ ಬಗೆಗಿನ ಮಾಹಿತಿ ಅಪೂರ್ಣವಾಗಿರುವುದಷ್ಟೇಅನ್ಲ 
ಆ ಮಾಹಿತಿಯ ಸೂಕ್ತ ವ್ಯಾಖ್ಯಾನವು ಹೆಚ್ಚು ಪ್ರಯಾಸದ ಕೆಲಸ, ಜೊತೆಗೆ ಇದಕ್ಕೆ 
ಗಾಢ ತಾಂತ್ರಿಕಜ್ಞಾನದ ಹಿನ್ನೆಲೆಯೂ ಆಗತ್ಯ. 


ತಳಿ ಅಭಿವೃದ್ಧಿ ಸಲುವಾಗಿ ಪ್ರಾಣಿಗಳನ್ನು ಆಯ್ಕೆ ಮಾಡುವಾಗ ಯಾವಾಗಲೂ 
ಸಾಧ್ಯವಾದ ಮಟ್ಟಿ ಗೆ ಶ್ರೇಷ್ಟಮಟ್ಟದ ಪ್ರಾಣಿಗಳನ್ನೇ 'ಆಯ್ಕೆ ಮಾಡಬೇಕು. ಅದ 
ರಲ್ಲೂ ಶ್ರೇಷ್ಟಮಟ್ಟದ ಹೋರಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಹಿಂಡಿನಲ್ಲಿಯ 
ಕರುಗಳನ್ನು ಗಣನೆಗೆ ತೆಗೆದುಕೊಂಡರೆ, ಅಮೆ ಹಲವಾರು ಹಸುಗಳಿಂದ ಹುಟ್ಟಿರ 
ಬಹುದು. ಅವರೆ, ಹೋರಿ ಒಂದೇ ಆಗಿರುತ್ತದೆ. ನಿಕೃಷ್ಟ ಗುಣಗಳನ್ನು ಪ್ರಸಾರ 
ಮಾಡುವೆ ಹೋರಿಯನ್ನೂ ಬಳಸುವುದರಿಂದ ಹೈನಾಗಾರ ಹಿಂಡಿನ ಮಾಲೀಕ ತನ್ನ 
ಹಿಂಡಿನ ಮುಂದಿನ ಲಾಭದಾಯಕ ಉದ್ಯಮಕ್ಕೆ ತಾನೇ ತೊಡಕು ತಂದುಕೊಳ್ಳುತ್ತಾನೆ. 
ಇದರಿಂದ ಇಡೀ ಹೈನಾಗಾರ ಉದ್ಯ ಮದ ಪ್ರಗತಿಯೇ ಕುಂಠಿತಗೊಳ್ಳುತ್ತದೆ. 


ಅನುನಂಶೀಯತೆಗೆ ಆಧಾರ 


ಹೆಣ್ಣು ಮತ್ತು ಗಂಡು ಸಂತಾನೋತ್ಪತ್ತಿ ಕೋಶಿಕೆಗಳು ಒಂದುಗೂಡಿ ಹೊಸ 
ಜೀವಿ ಹುಟ್ಟುತ್ತದೆ. ಈ ಎರಡು ಕೋಶಿಕೆಗಳಲ್ಲಿ ಸಮನಾಗಿ ಅನುವಂಶಿಕ ಗುಣಗಳು 
ಹಂಚಿರುತ್ತವೆ. ಈ ಬರಡು ಕೋಶಿಕೆಗಳ ಕೂಡಿಕೆಯಿಂದ ಹೊಸ ಜನ್ಮ ತಾಳುವ 


ಲಾಭ ಸಂಪಾದನೆಗಾಗಿ ಹೈನು ದನಗಳ ಆಯ್ಕೆ ಮತ್ತು ತಳಿ ಅಭಿವೃದ್ಧಿ 195 


ಪ್ರಾಣಿಗೆ ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಕೋಶಿಕೆಗಳಿಂದ ಉತ್ಪಾದನಾ 
ಸಾಮರ್ಥ್ಯದ ಅನುವಂಶಿಕ ಗುಣಗಳು ಬರುತ್ತವೆ. ಹೊಸದಾಗಿ ಜನ್ಮತಾಳಿದ ಪ್ರುಣಿಗೆ 
ಮಾತ್ರವಲ್ಲ, ಆ ಪ್ರಾಣಿಯು ಮುಂದೆ ತನ್ನ ಸಂತತಿಗೆ ಪ್ರಸಾರ ಮಾಡುವ ಗುಣಗಳ 
ವಿಷಯದಲ್ಲೂ ಇದು ಸತ್ಯ. 


ಸಂತಾನೋತ್ಪತ್ತಿ ಕೋಶಿಕೆಗಳ ರಚನೆ 


ಜೀವಿಯಲ್ಲಿರುವ ಎಲ್ಲ ಕೋಶಿಕೆಗಳ ಸರ್ವಸಾಮಾನ್ಯ ರಚನೆ ಒಂದೇ. ಕೋಶಿಕೆ:ನ - 
ಸರ್ವಸಾಮಾನ್ಯ ರಚನೆಯನ್ನು ಚಿತ್ರ 9.1 ರಲ್ಲಿ ಕಾಣಿಸಿದೆ. ಸಂತಾನೋತ್ಪತ್ತಿ ಕೋಶಿ 
ಕೆಗಳ ಕೇಂದ್ರಕದಲ್ಲಿ ಮಾತ್ರ ಕೆಲವೊಂದು ವಿಶಿಷ್ಟ ರಚನೆಗಳಿರುತ್ತವೆ. ಜೀವಿಯ ಅನು 
ವಂಶಿಕ ಗುಣಗಳನ್ನು ನಿಯಂತ್ರಿಸುವ ರಚನೆಗಳೂ ಇನೇ ಆಗಿವೆ. 





ಚಿತ್ರ 9.1: ಪ್ರಮುಖ ಘಟಕಾಂಶಗಳನ್ನು ತೋರಿಸುವ ಪ್ರುಣೆಕೋಶಿಕೆಯೊಂದೆರೆ 
ರೇಖಾಚಿತ್ರ, 


ಎಲ್ಲ ಕೋಶಿಕೆಗಳ ಕೇಂದ್ರಕದಲ್ಲೂ ಸೂಕ್ಷ್ಮವಾದ, ದಾರದಂತಹ ರಚನೆಗಳಿರ 
ತ್ತವೆ. ಇವೇ ವರ್ಣದಂಡುಗಳು (ಕ್ರೊಮೊಸೋಮುಗ ಖು) ಪ್ರತಿಯೊಂದು ವರ್ಣ 
ದಂಡಲ್ಲೂ ಹಲವಾರು ಘಟಕಗಳಿರುತ್ತವೆ. ಈ ಘಟಕಗಳೇ ಜೀನು ಅಥವಾ ವಂಶ 
ಪವಾಹಿಗಳು. ಈ ವಂಶವಾಹಿಗಳೇ ಪ್ರಾಣಿಗಳಲ್ಲೂ ವಂಶಪಾರಂಪರ್ಯ ಹರಿದು 
ಬರುವ ಅನುವಂಶಿಕ ಗುಣಗಳಿಗೆ ಕಾರಣ. ವಂಶವಾಹಿಗಳು ಅನುವಂಶಿಕತೆಯ ರಾಸ 


196 ಅಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಯನಿಕ ಘಟಕಗಳು. ಹೊಸದಾಗಿ ಹುಟ್ಟುವ ಜೀವಿಯಲ್ಲಿ ಈ ವಂಶವಾಹಿಗಳು ಯಾವ 
ರೀಶಿ ಗುಣಗಳನ್ನು ನಿಯಂತ್ರಿಸುತ್ತವೆ ಎಂಬುದು ನಿಖರವಾಗಿ ತಿಳಿಯದು. ಇದರ 
ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೆದಿವೆ. ಆದರೂ ಇದರೆ ಬಗ್ಗೆ ನಡೆಯಬೇಕಾದ 
ಸಂಶೋಧನೆಗಳು ಬಹಳಷ್ಟಿವೆ. ಈ ಸಂಶೋಧನೆಗಳು ಹಲವ:ರು ಗುಣಗಳ ಬಗ್ಗೆ 
ಸಾಕಷ್ಟು ಮಾಹಿತಿಯನ್ನು ಹೊರತಂದಿವೆ. ಕೆಲವೊಂದು ಗುಣಗಳ ವಿಷಯದಲ್ಲಿ 
ಗೊತ್ತಾದ ಗುಣದ ಮೇಲೆ ಎಷ್ಟೊಂದು ವಂಶವಾಹಿಗಳು ಪ್ರಭಾವಬೀರಿರುತ್ತವೆ, ಅವು 
ಗಳ ಪರಸ್ಪರ ಕ್ರಿಯೆ ಏನು ಎಂಬುದರ ಬಗ್ಗೆ ಯೂ ಮಾಹಿತಿ ತಿಳಿದಿದೆ. 

ಸಾಮಾನ್ಯವಾಗಿ, ದೇಹದ ಕೋಶಿಕೆಗಳಲ್ಲಿ ಪ್ರತಿಯೊಂದರಲ್ಲೂ ವಂಶವಾಹಿಗಳು 
ಜೋಡಿಜೋಡಿಗಳಲ್ಲಿರುತ್ತವೆ. ಜೋಡಿಯ ಪ್ರತಿಯೊಂದು ವರ್ಣದಂಡವೂ ಒಂದು 
ಮತ್ತೊಂದರ ಪ್ರತಿರೂಪ. ವರ್ಣದಂಡ ಜೋಡಿಯ ಒಂದು ದಂಡದಲ್ಲಿರುವ ಗುಣ 
ಗಳೇ ಮತ್ತೊಂದರಲ್ಲೂ ಇರುತ್ತವೆ ಮತ್ತು ವರ್ಣದಂಡ ಜೋಡಿಯ ಒಂದರಲ್ಲಿರುವ 
ವಂಶವಾಹಿಗಳ ಸ್ಥಾನಕ್ಕೆ ಸರಿಯಾಗಿ ಸರಿಸುಮಾರು ಅದೇ ಸ್ಥಾನದಲ್ಲೇ ಮತ್ತೊಂದು 
ವರ್ಣದಂಡದಲ್ಲೂ ಮಶವಾಹಿಗಳು ನೆಲೆಸಿರುತ್ತವೆ. ಆ ರೀತಿ ಪ್ರತಿಯೊಂದು 
ಕೋಶಿಕೆಯಲ್ಲೂ ಅಸಂಖ್ಯಾತ ವಂಶವಾಹಿ ಜೋಡಿಗಳಿರುತ್ತವೆ. ಪ್ರಾಣಿಗಳಲ್ಲಿ ತಲೆ 
ದೂಗುವ ಎಲ್ಲ ಅನುವಂಶಿಕ ಗುಣಗಳಿಗೂ ಇವೇ ಕಾರಣ. 


ಹೈನುದನಗಳಲ್ಲಿಯ ಪ್ರತಿಯೊಂದು ಕೋಶಿಕದಲ್ಲೂ ಒಟ್ಟು 30 ಜೋಡಿ 
ವಂಶವಾಹಿಗಳಿರುತ್ತವೆ. ವಂಶವಾಹಿ ಜೋಡಿಯು ಪ್ರತಿಯೊಂದೂ ಅವುಗಳಿಗೆ 
ಅನ್ವಯಿಸುವ ಒಂದೇ ಗುಣವನ್ನು ಇಲ್ಲವೇ ಅದಕ್ಕೆ ಸಂಬಂಧಿಸಿದ ತೀರ ಬೇರೆಯಾದ 
ಗುಣವನ್ನು ನಿಯಂತ್ರಿಸಬಹುದು. ಉದಾಹರಣೆಗೆ, ವಂಶವಾಹಿ ಜೋಡಿಯಲ್ಲಿ ಒಂದು 
ದನಗಳ ಕಪ್ಪು ಬಣ್ಣಕ್ಕೆ ಕಾರಣವಾಗಿರಬಹುದು: ಮತ್ತೊಂದು ಕೆಂಪು ಬಣ್ಣಕ್ಕೆ 
ಕಾರಣವಾಗಿರಬಹುದು. ಪ್ರಾಣಿಯೊಂದರ ಸ್ವರೂಪದ ಮೇಲೆ ಬೇರೆ ಬೇರೆ ಎಲ್ಲ 
ಪಂಶವಾಹಿಗಳ ಜೋಡಿಗಳ ಪ್ರಭಾವವೂ ಇರುತ್ತದೆ. ಈ ಪ್ರಭಾವಕ್ಕೆ ಬೇರೆ ಬೇರೆ 
ವಂಶವಾಹಿ ಜೋಡಿಗಳ ನಡುವೆ ಇರುವ ಎಲ್ಲ .ಮಟ್ಟಿದ ಬಾಂಧವ್ಯವೂ ಕಾರಣ 
ವಾಗುತ್ತದೆ. . ಒಂದು ವಂಶವಾಹಿ ವತ್ತೊಂಡಕ್ಕಿಂತಲೂ ಹೆಚ್ಚು ಪ್ರಧಾನವಾಗಿರ 
ಬಹುದು. ಅಂದರೆ, ಒಂದು ವಂಶವಾಹಿಯ ಪ್ರಭಾವ ಮತ್ತೊಂದು ವಂಶವಾಹಿಯ 
ಮೇಲೆ ಸಂಪೂರ್ಣವಾಗಿ ಮೇಲುಗೈಯಾಗಿರಬಹುದು. ಇದರಿಂದಾಗಿ ಪ್ರಾಣಿಯಲ್ಲಿ 
ಹಿರಡು ಗುಣಗಳು ತೋರಲು ಮಾತ್ರ ಪಾಧ್ಯ ಅಥವಾ ವಂಶವಾಹಿಗಳ ಅಭಿವ್ಯಕ್ತಿಗಳ 
ಎರಡು ಪರಮಾಎಧಿಗಳಲ್ಲಿ ನಡುವಣದ ಯಾವುದಾದರೂ ಗುಣ ಹೊರಕೋರ 

ವಂಶವಾಹಿಗಳು ಸಂತತಿಯಿಂದ ಸಂತತಿಗೆ ವರ್ಗಾವಣೆಯಾಗುತ್ತದೆ. ಮೆಂಡೆ- 
ಲಿಯನ್‌ ತತ್ವಗಳಿಗೆ ಅಥವಾ ಮೆಂಡಲ್‌ನ ನಿಯಮಗಳಿಗನುಸಾರವಾಗಿ ವಂಶವಾಹಿಗಳು 


ಲಾಭ ಸಂಪಾದನೆಗಾಗಿ ಹೈನು ದನಗಳ ಆಯ್ಕೆ ಮತ್ತು ತಳಿ ಅಭಿನೃದ್ಧಿ 197 


ಒಯ್ಯುವ ಗುಣಗಳು ಹೊಸಹೊಸ ವ್ಯಕ್ತಿಗಳಲ್ಲಿ ಅಭಿವ್ಯಕ್ತವಾಗುತ್ತವೆ. ಅನುವಂ 
ಕತೆಯ ಬಗ್ಗೆ ನಿಯಮಗಳನ್ನು ಪ್ರತಿಪಾದಿಸಿದವನು ಗ್ರೇಗರ್‌ ಜಾನ್‌ ಮೆಂಡಲ್‌. 
ಅದಕ್ಕೆಂದೇ ಆತನ ನಿಯಮಗಳಿಗೂ ಅದೇ ಹೆಸರು ಬಂದಿತು. ಈತ ಆಸ್ಟ್ರಿಯದ 
ಧರ್ಮೊೋಪದೇಶಕ ; ಅನುವಂಶೀಯ ವಿಜ್ಞಾನದ ವಿದ್ಯಾರ್ಥಿ. ಈತನು 19ನೆಯ 
ಶತಮಾನದ ಉತ್ತರಾರ್ಧದಲ್ಲಿ ಅನುವಂಶೀಯತೆಯ ಬಗ್ಗೆ ಕೆಲವೊಂದು ನಿಯಮಗಳನ್ನು 
ಪ್ರತಿಪಾದಿಸಿದನು. 


ಕೋಶ ವಿಭೆಜನೆ : ಕೋಶ ವಿಭಜನೆಯಿ:ಂದ ದೇಹದ ಊತಕಗಳ ಬೆಳವಣಿಗೆ 
ಯಾಗುತ್ತದೆ. ಕೋಶ ವಿಭಜನದ ಸಮಯದಲ್ಲೇ ಕೇಂದ್ರಕದಕ್ತಿರುವ ವರ್ಣದುಡ 


ವ್‌ ನಾ 


ಅ) ಈ 
ಅಂ 


ಚಿತ್ರ 9.2: ಬೆಳವಣಿಗೆಯ ಕಾಲದಲ್ಲಿ ಕೋಶಿಕ ವಿಭಜನೆಯನ್ಲಿ ವರ್ಣದಂಡಗಳು 
ದ್ವಿಗುಣವಾಗುವ ರೀತಿಯನ್ನು ಸೂಚಿಸುವ ಒಂದು ರೇಖಾಚಿತ್ರ, ಎರಡು ವರ್ಣದ ೦ಡಗಳನ್ನು 
ತೊಳಸಿ, ಚಿತ್ರ (ರಲ್ಲಿ ರ್ಪೋಷೊಡಿಗಳು ತೆಳುವಾದ ವಾರಗಳ ರೂಪದಲ್ಲಿ ಕಾಣಿಸಿಕೊಳು 
ತ್ತವೆ, ಚಿತ್ರ 2ರಲ್ಲಿ ವರ್ಣದಂಡಗಳು ತಾವಾಗಿಯೇ A ಷೆ. ದಾರದಂತಿಹ 
ರಚನೆಗೆ ಇದಿರು ಎಂದರ ಹೆಸರು, ಕೊಶಿಕದೊಳಗೆ ಎರಡೂ ಕಡೆ ಸುವ ವ್ಯ ವೆಸ್ಸಿತ ಶೀತಿಯಲಿ 
ಕಾಣುವ ರಚನೆಗಳಿಗೆ ತಾರಕಬಿಂದುಗಳು ಎಂದು ಹೆಸರು, ಚಿತ್ರ 3ರಲ್ಲಿ, ದ್ವಿ ಗುಣಸೊಂದಿ 
ರುವ ವರ್ಣದಂಡಗಳು ಬೇರ್ಪಡಲು ಆರೆಂಭಿಸಿನೆ, ಚಿತ್ರ 4ರಲ್ಲಿ, ನರ್ಜದಂಡಗಳು ಎರಡು 
ಹೊಸ ಕೋಶಿಕೆಗಳ ಕೇಂದ್ರ ಕಗಳಿರುವ ಸ ಳಳ ಸಾಗಿವೆ. ಕೋಶಿಕೆಪರೆಯ ವಿಭಜನೆ 


ಆರಂಭನಾಗಿದೆ. ಎರಡು ತೋಶಿಕೆಗಳು ಬೇಕಿ ಬೇರೆಯಾಗಿ ಪ್ರ ತ್ಯೆ ಕಗೊಳ್ಳು ನವರೆಗೂ 
ಈ ವಿಭಜನೆ ಮುಂದುವರೆಯುತ್ತದೆ, 


198 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಗಳೂ, ವರ್ಣದಂಡಗಳ ಮೇಲಿರುವ ವಂಶವಾಹಿಗಳೂ ತಾವಾಗಿಯೇ ಇಮ್ಮಡಿ 
ಯಾಗುತ್ತವೆ. ಈ ರೀತಿಯ ಕೋಶ ವಿಭಜನೆಗೆ "ಸಮಸೂತ್ರಣೆ' (ಮೈ ಚೊಸಿಸ್‌) 
ಎಂದು ಹೆಸರು. ಸರಳ ರೇಖಾಚಿತ್ರದ ಮೂಲಕ ಇದನ್ನು ಚಿತ್ರ 9.2ರಲ್ಲಿ ತೋರಿಸಿದೆ. 


ಮೇಲಿನ ರೀತಿಯ ಕೋಶ ವಿಭಜನೆಯ ಜೊತೆಗೆ ವಿಶೇಷ ರೀತಿಯ ಇನ್ನೊಂದು 
ಬಗೆಯ ಕೋಶ ವಿಭಜನೆಯೂ ಉಂಟು. ಇದು ವೃಷಣ ಮತ್ತು ಅಂಡಾಶಯ 
ಗಳಲ್ಲಿರುವ ಕೋಶಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಈ ರೀತಿಯ ಕೋಶ ವಿಭಜನೆ 
ಯಿಂದ ಮಾತ್ರ ಸಂತಾನೋತ್ಪತ್ತಿಕೋಶಿಕೆಯ ಉಗಮ ಸಾಧ್ಯ. ಈ ರೀತಿಯ 
“ಅರ್ಧಸೂತ್ರಣೆ' (ಮಿಯೋಸಿನ್‌) ಎಂದು ಹೆಸರು. ಬೆಳವಣಿಗೆಯ ಒಂದು ನಿರ್ದಿಷ್ಟ 
ಹಂತದಲ್ಲಿ ಈ ಎರಡೂ ರೀತಿಯ ವಿಭಜನೆ ಅಂದರೆ ಸಮಸೂತ್ರ ್ರಣ್ಣೆ ಹಾಗೂ ಅರ್ಧ 
ಸೂತ್ರಣೆಗಳಿಗೂ ಒಂದಾದ ನುತರ ಒಂದು ಸಾಕಷ್ಟು ಶೀಘ್ರದಲ್ಲಿ ಸಂಭವಿಶುತ್ತವೆ. 
ಇವುಗಳಲ್ಲಿ ಒಂದರಲ್ಲಿ ಮಾತ್ರ ವರ್ಣದಂಡಗಳು ಮ್ಮ] ಿಡಿಯಾಗುವುದಿಲ್ಲ. ಪರಿಣಾಮ 
ವಾಗಿ ಹುಟ್ಟುವ ಕೋಶಗಳಲ್ಲಿ ಮಾಮೂಲು ಸಂಖ್ಯೆಯ ವರ್ಣದಂಡಗಳಲ್ಲಿ ಅರ್ಧ 
ಮಾತ್ರ ಇರುತ್ತವೆ. ಅವುಗಳಲ್ಲಿ ವರ್ಣದಂಡಗಳ ಜೋಡಿ ಇರುವ ಬದಲು ಒಂದೊಂದು 
ಮಾತ್ರ ಇರುತ್ತವೆ. ಪ್ರತಿಯೊಂದು ಸಂತಾನೋತ್ಪತ್ತಿ ಕೋಶಿಕೆ (ಗಂಡು, ಹೆಣ್ಣು 
ಯಲ್ಲಿ ವರ್ಣದಂಡಗಳ ಸಂಯೋಜನೆಯಾಗುತ್ತದೆ. ಇದು ಮೂಲ ಕೋಶಿಕೆಯಲ್ಲಿರುವ 
ವರ್ಣದಂಡಗಳ "ರ್ಯಾಂಡಮ್‌ ಸ್ಕಾಂಪಲ್‌' ಆಗಿರುತ್ತದೆ. 


ಸಾಮಾನ್ಯವಾಗಿ, ವರ್ಣದಂಡಗಳು ಪರಪ್ಪರ ಸುರುಳಿಸುತ್ತಿಕೊಂಡಿರುತ್ತವೆ. ಈ 
ಸುರುಳಿಯಲ್ಲಿ ಮಧ್ಯೆ ಮಧೆ Jeg: ಕ್ಟಿರುವುದೂ ಉಂಟು. ವಿಭಜನೆಯ ಕಾಲದಲ್ಲಿ 
ಅವು ಮತ್ತೆ ತೂಡಿಕೊಳ್ಳು ನ ತ್ತವೆ. ಇದರ ಪರಿಣಾಮವಾಗಿ ಹೊಸ ಹೊಸ ತಳಿ 
ಸಂಯೋಜನೆಯ ಸಾಧ್ಯತೆಗಳು ಬಹಳವರುತ್ತವೆ. 


ಅರ್ಧಸೂತ್ರಣ ಪ್ರಕ್ರಿಯೆಯನ್ನು ಸೂಚಿಸುವ ಸರಳ ರೇಖಾ ಚಿತ್ರವನ್ನು 
ಚಿತ್ರ 9.3ರಲ್ಲಿ ಕೊಟ್ಟಿದೆ. 

ಅಂಡಾಣು ಮತ್ತು ರೇತುಕಣಗಳ ಕೇಂದ್ರಕವು ಮಾಮೂಲು ಸಂಖ್ಯೆಯಲ್ಲಿ 
ಅರ್ಧದಷ್ಟು ವರ್ಣದಂಡಗಳನ್ನು ಮಾತ್ರ ಹೊಂದಿರುತ್ತವೆ. ಫಲವಂತಿಕೆಯಲ್ಲಿ 
ಅಂಡಾಣು ಮತ್ತು ರೇತುಕಣಗಳ ಕೇಂದ್ರಕಗಳು ಸಂಯೋಜನೆ ಹೊಂದುತ್ತವೆ. 
ಇವೆರಡರ ಸಂಯೋಜನೆಯಿಂದ ಯುಗ್ಮ ಉಗಮವಾಗುತ್ತದೆ. ಸನ ಮೊದಲ 
ಮಾಮೂಲು ಸಂಖ್ಯೆಯ ವರ್ಣದಂಡಗಳು ಪುನರ್‌ಸ್ಥಾಪನೆಗೊಳ್ಳುತ್ತವೆ.. ಈ ಯುಗ್ಮ 
ಒಂದು ಹೊಸ ಜೀವಿಯಾಗಿ ಬೆಳವಣಿಗೆ ಹೊಂದುತ್ತ ದೆ. 


ಈ ಕಾರ್ಯವಿಧಾನದಿಂದ ಹುಟ್ಟುವ ಹೊಸ ಜೀವಿಗೆ ತಂದೆಯಿಂದ ಅರ್ಧ ಭಾಗ, 
ತಾಯಿಯಿಂದ ಅರ್ಧ ಭಾಗ ಹುಟ್ಟುಗ.ಣಗಳು ಬರುತ್ತವೆ. ಇದರ ಜೊತೆಗೆ, ಹೊಸ 


ಲಾಭ ಸಂಪಾದನೆಗಾಗಿ ಹೈನು ದನಗಳ ಇಯ್ಯೆ ಮತ್ತು ತಳಿ ಅಭಿವೃದ್ಧಿ 199 


ಹುಟ್ಟು ಜೀವಿಗಳಲ್ಲಿ ಬೇರೆ ಬೇರೆ ಗೋಚರ ಮಾದರಿಗಳು (ಫಿನೋಟೈತ್ಸ್‌) (ಬೇರೆ 
ಬೇರೆ ಆಕಾರ, ಸ್ವರೂಪ, ಮೈಕಟ್ಟು ಹಾಗೂ ಪ್ರಾಣಿಯ ಉತ್ಪಾದನಾ ಸಾಮರ್ಥ್ಯ) 
ಕಾಣಿಸಿಕೊಳ್ಳಲೂ ಕಾರಣವಾಗಿರುತ್ತದೆ. ತಂದೆ ಅಥವಾ ತಾಯಿಯಲ್ಲಿಲ್ಲದ ಗೋಚರ 
ಮಾದರಿಗಳು ಕರುಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಕರುಗಳಲ್ಲಿ ಪ್ರಧಾನಗುಣವೂ ಇರು 
ತ್ತದೆ.  ಸುಪ್ತಗುಣವೂ ಇರುತ್ತದೆ. ಜೊತೆಗೆ ವಂಶವಾಹಿಗಳ ನಡುವೆ ಪರಸ್ಪರ 
ಕ್ರಿಯೆಯೂ ನಡೆಯುತ್ತದೆ. ಈ ಕಾರಣಗಳಿಂದಾಗಿ ತಂದೆತಾಯಿಗಳಲ್ಲಿರುವ ಗುಣಗಳೇ 





ಚಿತ್ರ 9.3 ; ಕೊಶ ವಿಭಜನೆಯ ಒಂದು ರೇಖಾಚಿತ್ರ. ಸಾಮಾನ್ಯವಾಗಿರಬೇಕಾದ 
ಒಟ್ಟು ವರ್ಣದಂಡಗಳಲ್ಲಿ ಅರ್ಧ ಭಾಗ ಒಂದೊಂದು ಭಾಗಕ್ಕೆ ಬಂದಿನೆ, ಈ ರೀತಿಯ 
ವಿಭಜನೆಯ ಆಂಡಾಣುಗಳು ಮತ್ತು ರೇತುಕಣದ ಉತ್ಪತ್ತಿಯಲ್ಲಿ ಕಂಡುಬರುತ್ತವೆ, 
1, 2, 3 ರಲ್ಲಿ ಚಿತ್ರ 9.2ರಲ್ಲಿ ತೋರಿಸಿರುವ ಕೋಶ ವಿಭಜನೆಯಂತೆಯೇ ಇರುತ್ತದೆ. 
4 ಮತ್ತು 5 ರಲ್ಲಿ ವರ್ಣದಂಡಗಳ ಇನ್ಮುಡಿಕೆ ಇಲ್ಲ. ಇದರಿಂದಾಗಿ ಮಾಮೂಲಾಗಿರೆ 
ಬೇಕಾದ ವರ್ಣದಂಡಗಳ ಸಂಖ್ಯೆಯಲ್ಲಿ ಅರ್ಧದಷ್ಟು ಮಾತ್ರ ಇವುಗಳಲ್ಲಿ ಇರುತ್ತವೆ, 


ಕರುವಿಗೂ ಹರಿದುಬರುವುದರ ಜೊತೆಗೆ ಕೆಲವು ವೇಳೆ ತಂದೆ, ತಾಯಿಗಳಿಗಿಂತಲೂ 
ಶ್ರೇಷ್ಟವಾದ ಹಾಲುತ್ಬಾದನಾ ಗುಣ ಹಾಗೂ ಇತರ ಗುಣಗಳೂ ಕರುವಿನಲ್ಲಿ ಗೋಚರ 
ವಾಗುತ್ತವೆ. ತಾಯಿ ತಂದೆಗಳಿಗೆ ಹುಟ್ಟಿದ ಗಂಡು ಕರುಗಳಲ್ಲಿ ಹಾಗೂ ಹೆಣ್ಣು ಕರು 
ಗಳಲ್ಲಿ ಸಾಕಷ್ಟು ವ್ಯತ್ಕಾಸ ಕಂಡುಬರುವ ಸಾಧ್ಯತೆ ಇದೆ. ಕಾರಣ, ಇದರಲ್ಲಿ 30 
ಜೊತೆ ಪರ್ಣದಂಡಗಳಿರುವುದರಿಂದ ಹೆಚ್ಚು ಸಂಖ್ಯೆಯ ವರ್ಣದಂಡಗಳ ಮತ್ತು 
ವಂಶವಾಹಿಗಳ ಸಂಯೋಜನೆಯ ಸಾಧ್ಯತೆ ಇದೆ. 


200 ಆಧುಸಿಕ ಹೈನಾಗಾರ ದನಗಳ ನಿರ್ವಹಣೆ 


(ವಂಶವಾಗಿ ಗುಣಗಳಲ್ಲಿ ಎರಡು ಬಗೆ. ಒಂದು ಪ್ರಧಾನ ವಂಶವಾಹಿಗುಣ 
ಮತ್ತೊಂದು ಸುಪ್ತ ನಂಶನಾಹಿಗುಣ, ಸಂತತಿಯ ಈ ಎರಡು ಗುಣಗಳನ್ನು ತೋರಿ 
ಸುತ್ತವೆ. ಒಂದು ವಂಶವಾಹಿಯ ಪ್ರಭಾವ ಮೇಲುಗೈಯಾಗಿದ್ದು, ಅದು ಸಂತತಿಯಲ್ಲಿ 
ಪ್ರಧಾನವಾಗಿ ಗೋಚರವಾಗುತ್ತದೆ. ಇದನ್ನು ಸಂತತಿಯನ್ನು ನೋಡಿಯೇ ಹೇಳ 
ಬಹುದು. ಇದಕ್ಕೆ 'ಪ್ರದಾನವಂಶವಾಹಿಗುಣ' ಎಂದು ಹೆಸರು. ಪ್ರಧುನಗುಣ 
ವಂಶವಾಹಿಯ ಜೊತೆಗಾತಿ ವಂಶವಾಹಿಯ ಪ್ರಭಾವ ಕಡಮೆ. ಅದರ ಪ್ರಭಾವ 
ಎದ್ದು ಕಾಣುವುದಿಲ್ಲ. ಆದು ಸಂತತಿಯಲ್ಲಿ ಸುಪ್ತವಾಗಿರುತ್ತದೆ. ಇದಕ್ಕೆ "ಸುಪ್ತ 
ವಂಶವಾಹಿಗುಣ' ಎಂದು ಹೆಸರು. “ವಂಶವಾಹಿ ಪರಸ್ಥ ಶರ ಕ್ರಿಯೆ' "ಎಂದರೆ, 
ಹುಟ್ಟುವ ಕೆರುವಿನಲ್ಲಿ ಹನು, ಹೋರಿಯಲ್ಲಿಲ್ಲದ ವಿಶೇಷ ಗುಣ. ಗೋಚರವಾಗುತ್ತದೆ. 
ಈ ಗುಣಕ್ಕೆ ಕಾರಣ, ಹಲವಾರು ವಂಶವಾಹಿಗಳಲ್ಲಿ ಪರಸ್ಪರ ಕ್ರಿಯೆ ನಡೆಯುವುದೇ 
ಆಗಿರುತ್ತ ದೆ). 


ಅನುನಂಶೀ ಖೆತೆಯೆಲ್ಲಿ ನಂಶನಾಹಿಗಳೆ ಪರಸ್ಪರ ಕ್ರಿ ಕ್ರಿಯೆ ಉದಾಹರಣೆಗಳು 


ವಂಶವಾಹಿಗಳೆರಡರ ಜೋಡಣೆಯ ಪರಿಣಾಮ ದನಗಳ ಸ್ವರೂಪ ಮತು 
ಉತ್ಪಾದನೆ, ಕೆಲವು ವೇಳೆ ಹಾಗೆ ಜೋಡಣೆಗೊಂಡಿರುವ ವಂಶವಾಹಿ ಜೋಡಿಯ 
ಲ್ಲಿನ ಒಂದು ವಂಶವಾಹಿಯು ತನ್ನ ಸಂಗಾತಿಯ ಕಾರ್ಯವನ್ನು ಮಸಕಾಗಿಸುವುದುಂಟು. 
ಇಲ್ಲವೇ, ಬೇರೆಬೇರೆ ವಂಶವಾಹಿಗಳಲ್ಲಿ ಪರಸ್ಪರ ಕ್ರಿಯೆ ನಡೆಯುವುದುಂಟು. ಇದ 
ರಿಂದಾಗಿ ಪ್ರಾಣಿಯ ಬಾಹ್ಯ ಸ್ವರೂಪ ಮತ್ತು ಉತ್ಪಾದನೆ ಗೋಚರಮಾದರಿ. ಇವು 
ಗಳ ಮೇಲೆಯೇ ಹಸುವಿನಲ್ಲಿರುವ ವಾಸ್ತವ ವಂಶವಾಹಿಮಾದರಿಗಳನ್ನು ಕಂಡುಹಿಡಿಯು 
ವುದು ಕಷ್ಟಸಾಧ್ಯ, ಅನೇಕ ವೇಳೆ ಅದು ಅಸಾಧ್ಯವೂ ಕೂಡ. 


ಚಿತ್ರ 9.4 ರಲ್ಲಿ ವಂಶವಾಹಿಗಳ ಪರಸ್ಪರ ಕ್ರಿಯೆಯ ಎರಡು ವಿಧಾನಗಳಿಗೆ 
ಉದಾಹರಣೆಗಳನ್ನು ಕೊಟ್ಟಿದೆ. ಮೊದಲನೆಯ ಉದಾಸರಣೆಯಲ್ಲಿ ಬಣ್ಣದ ಗುಣ 
ವನ್ನು ತೋರಿಸಿದೆ. ಇದು ಸಂಪೂರ್ಣವಾಗಿ ವಂಶಮಹಿಗಳ ಪ್ರಧಾನ ವಂಶವಾಹಿಗುಣ 
ವ:ತ್ತು ಸುಪ್ತವಂಶವಾಹಿ ಗುಣಗಳ ವರ್ತನೆ, . 88 ಅಥವಾ 8b ವಂಶವಾಹಿಗಳನ್ನು 
ಹೊಂದಿರುವ ಹಸುಗಳು ಕಫ ಮೈಬಣ್ಣ ತಳೆದಿರುತ್ತವೆ. bb ವಂಶವಾಹಿ ಸಂಯೋ 
ಜನೆಯುಳ್ಳ ಹಸುಗಳು ಕೆಂಪು ಮೈಬಣ್ಣದವು. (ದೊಡ್ಡ ಅಕ್ಷರಗಳು ಪ್ರಧಾನ ಗುಣ 
ಗಳಿಗೆ ಸೂಚಿ. ಸಣ್ಣ ಅಕ್ಷರಗಳು ಸ:ಪ್ತ ಗುಣಗಳಿಗೆ ಸ ಸೂಚಿ) ಎರಡೂ ಒಂದೇ ತೆರ 
ನಿರುವ ವಂಶವಾಹಿಗಳ ಜೋಡಿಗಳನ್ನುಳ್ಳ ಪ್ರಾಣಿಗಳು (88 ಅಥವಾ bb) ಗುಣದಲ್ಲಿ 
ಸಮಯುಗ್ಮಕ ಮಿಶ್ರಬಗೆಯ ವಂಶವಾಹಿಗಳ ಜೋಡಿಗಳನ್ನು ಹೊಂದಿರುವ ಪ್ರಾಣಿಗ 
ಳಗೆ ಆಸನುಯುಗ್ಮೆ ಕ ಎಂದು ಹೆಸರು ಪ್ರಾಣಿಯ ಸ್ವರೂಪದಿಂದಲೇ 8b ಅಥವಾ 
88 ತೆರನ ವಂಶವಾಹಿ ಮಾದರಿಯ ಳ್ಳ ಪ್ರಾಣಿಗಳನ್ನು. ಗರುತಿಸುವುದು ಕಷ್ಟಸಾಧ್ಯ. 


ಲಾಭ ಸಂಪಾದನೆಗಾಗಿ ಹೈನು ದನಗಳ ಆಯ್ಕೆ ಮತ್ತು ತಳಿ ಅಭಿವೃದ್ಧಿ 201 


ಒಂದೇ ಒಂದು ಪ್ರಾಣಿಗೆ ಮಾತ್ರ ವಿಶೇಷ ಗಮನಕೊಟ್ಟು ಅದರಲ್ಲಿರುವ ವಂಶವಾಹಿ 
ಮಾದರಿಯನ್ನು ಗುರುತಿಸಬಹುದು. ಹಾಗೆ ವಂಶವಾಹಿ ಮಾದರಿಯನ್ನು ಕಂಡು ಓಡಿ 
ಯುವ ಏಕೈಕ ಮಾರ್ಗವೆಂದರೆ ಆ ಪ್ರಾಣಿಗೆ bb ವಂಶವಾಹಿಮಾದರಿಯುಳ್ಳ 
ಮತ್ತೊಂದ: ಪ್ರಾಣಿಯೊಂದಿಗೆ ಕೂಡಿಸಿ ಅದರಿಂದ ಹುಟ್ಟಿದ ಸಂತತಿಗಳನ್ನು 
ಗಮನಿಸಂ ಕ್ರದು. 


ಸಾಧ್ಯತೆಯಿರುವ ಮತ್ತೊಂದು ತೆರನ ವಂಶವಾಹಿ ಸಂಯೊ ಸಲನಯೆನ್ನು ಎರಡನೆ 
ಉದಾಹರಣೆಯಲ್ಲಿ ಕೊಟ್ಟಿದೆ. ಈ ಸಂಯೋಜನೆಯಲ್ಲಿ ಸ್ವಲ್ಪಮಟ್ಟಿಗೆ ಪ್ರಧಾನಗುಣ 
ಕಂಡುಬರುತ್ತದೆ. ಉದಾಹರಣೆಗೆ, ಚಿಕ್ಕಕೊಂಬು ಸಂತತಿಗಳಲ್ಲಿ ಮೈಬಣ್ಣದ ಅನುವಂಶೀ 
ಯತೆ. ಇದರಲ್ಲಿ ಗೋಚರಮಾದರಿ ನೋಡಿಯೇ ಆ ಸಂತತಿಯಲ್ಲಿರುವ ವಂಶವಾಹಿ 


ಮಾದರಿಯನ್ನು ಹೇಳಬಹುದು. 


ಮೇಲೆ ಕೊಟ್ಟಿರುವ ಉದಾಹರಣೆಗಳ ಜೊತೆಗೆ ವಂಶವಾಹಿಗಳ ಪರಸ್ಪರ 
ಕ್ರಿಯೆಗೆ ಸಂಬಂಧಿಸಿದ ಇನ್ನೂ ಹೆಚ್ಚಿನ ಉದಾಹರಣೆಗಳಿವೆ. ಅವು ಹೆಚ್ಚು ಸಂಕೀರ್ಣ 
ವಾದವು. ಅವುಗಳಲ್ಲಿ ಒಂದಕ್ಕಿಂತ ಹೆಚ್ಚಿ ನ ಜೋಡಿ ವಂಶವಾಹಿಗಳು ಪಾತ್ರವಹಿಸೃ 
ತ್ತವೆ. ಹಾಲುತ್ಸಾದನಾಸಾಮರ್ಥ್ಯ, ಹಾಗೂ ಆರ್ಥಿಕವಾಗಿ ಮುಖ್ಯವಾದ ಇನ್ನೂ 
ಅನೇಕ ಹೈನಾಗಾರ ದನಗಳ ಗುಣವನ್ನು ಹಲವಾರುವಂಶವಾಹಿಗಳು ನಿಯಂತ್ರಿಸುತ್ತವೆ. 
ಬಗೆಬಗೆಯ ಚೋದಕಗಳು, ಅವುಗಳ ಮಟ್ಟ, ಸ್ರಾವಕ ಊತಕಗಳ ಪ್ರಮಾಣ, ಮೇವು 
ತಿಂದು ಜೀರ್ಣಿಸಿಕೊಳ್ಳುವ ಸಾಮರ್ಥ, ಇನ್ನೂ ಅನೇಕ ಅಂಶಗಳು ಹಸುವಿನ ಹಾಲು 
ಉತ್ಪಾದನಾ ಸಾಮರ್ಥ್ಯವನ್ನು ಪ್ರಭಾವಿಸುತ್ತವೆ, ಎಂಬುದರಲ್ಲಿ ಸಂಶಯವೇ ಇಲ್ಲ. 


ಉತ್ಪಾದನಾ ದಾಖಲೆಗಳ ನಿಷ್ಕೃಷ್ಟ ವಿಶ್ಲೇಷಣೆಮಾಡಿದಾಗ ಹಾಗೂ ಸಂತತಿಯ 
ಉತ್ಪಾದನೆಯನ್ನು ಹಿಂದಿನ ತಲೆಮಾರಿನೊಂದಿಗೆ ಹೋಲಿಸಿನೋಡಿದಾಗ ಸಂತತಿಗೆ 
ಅನುವಂಶಿಕವಾಗಿ ಹಿಂದಿನ ತಲೆಮಾರಿನಿಂದ ಅನುಕ್ರಮೇಣ ಬಂದಿರುವ ಒಂದು ಸಮಗ್ರ 
ಪರಿಣಾಮ ಎಂಬುದನ್ನು ಸೂಚಿಸುತ್ತದೆ. ಅಂದರೆ, ಯಾವುದೇ ಒಂದು ಪ್ರಾಣಿಯ 
ಉತ್ಪಾದನಾ ಸಾಮರ್ಥ್ಯವು ಅದಕ್ಕೆ ಅನುವಂಶಿಕವಾಗಿ ಹೋರಿ ಹಾಗೂ ಹಸುವಿನಿಂದ 
ದಿರುವ ಅನೇಕ ಅಂಶಗಳ ಒಟ್ಟು ಪರಿಣಾಮವಾಗಿರುತ್ತದೆ. ಚಿತ್ರ 9.5 ರಲ್ಲಿ 
ಮಾದರಿ ವಂಶವಾಹಿ ಸಂಯೋಜನೆಯ ಕ್ರಮವೊಂದನ್ನು ಕೊಟ್ಟಿದೆ. ಚಿತ್ರ 9.5 ರಲ್ಲಿ 
ಕೊಟ್ಟಿರುವ ಮಾದರಿ ಯನ್ನೇ ಅನುಸರಿಸಿ, ಸಾಧ್ಯತೆ ಇರುವ ಇತರ ವಂಶವಾಹಿ ಸಂಯೋ 
ಜನೆಗಳನ್ನು ಮಾಡಿ ಪ್ರಯೋಗ ನಡೆಸಿದಲ್ಲಿ, ಅದೇ ಚಿತ್ರದಲ್ಲಿ ಕೊಟ್ಟಿರುವ ತಂದೆತಾಯಿ 
ಗಳಿಗೆ ಬೇಕೆ ಬೇರೆ ಬಗೆಯ ಅಥವಾ ಗುಣಗಳುಳ್ಳೆ ಕರುಗಳು ಹುಟ್ಟುವ ಸಾಧ್ಯತೆಯನ್ನು 
ಕಂಡ'ಕೊಳ್ಳಬಹುದು. ನಿಕಟ ಸಂಬಂಧವಿರುವ ಪ್ರಾಣಿಗಳಲ್ಲೇ ಉತ್ಪಾದನೆಯಲ್ಲಿ ಹೆಚ್ಚಿನ ' 
ವ್ಯತ್ಯಾಸ ಕುಡುಬರುವ ಕಾರಣವನ್ನು ಇದು ವಿವರಿಸುತ್ತದೆ. 


202 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಉದಾಹರಣೆ - 1 
ಹೋಲ್‌ಸ್ಟೀನ್‌-ಪ್ರೀಸಿಯನ್‌ ದನಗಳಲ್ಲಿ ಮೈಬಣ್ಣದಗುಣವನ್ನು ನಿಯಂತ್ರಿಸುವ 
ಅನುವಂಶೀಯತೆಯಲ್ಲಿ ಸರಳ ಪ್ರಧಾನ ವಂಶವಾಹಿ ಮತ್ತು ಸುಪ್ತ ಮಶ 


ವಾಹಿಗುಣಗಳು. (ಚುಕ್ಕೆ ಗಳು ಮತ್ತು ಬಿಳಿಯ ಬಣ್ಣ ದ ಅಂಶವು ಇತರ ಸಂಗತಿಗಳಿಂದ 
ಹತೋಟಿಯಲ್ಲಿಡಲುಗುತ್ತ ಕ್ವದೆ) 





| ಜನ್ಮದಾತೃ ೫ | ಜನ್ಮದಾತ್ಮ ೪ 

ಗೋಚರಮಾದರಿ | ಕಪ್ಪು ಕಪ್ಪು 
ವಂಶವಾಹಿಮಾದರಿ ಅಸಮಯುಸ್ಮಳ ಅಸಮಯುಗ್ಮಕ 
Bb Bb 1: 





ಹುಟ್ಟಲಿರುವ ಸಂತತಿ 


ವಂಶವಾಹಿ # BB |2# Bb # 00 
ಮಾದರಿ ಸಮಯುಗ್ಮ ಕ ಅಸಮಯುಗ್ಮಕ ಸಮಯುಗ್ಮ ಕ 


ಗೋಚರಮಾದರಿ ಕಪ್ಪು | ಕಪ್ಪು | ಕೆಂಪು 








ಉದಾಹರಣೆ - 2 
ಮೋಟು ಕೋಡು ದನಗಳಲ್ಲಿ ಬಣ್ಣ ನಿಯಂತ್ರಿಸುವಿಕೆಯ . ಅನುವಂಶೀಯತೆಯಲ್ಲಿ 
ವಂಶವಾಹಿಗಳ (ಭಾಗಶಃ ಪ್ರಧಾನ ಗುಣ) ಪರಸ್ಪರ ಕ್ರಿಯೆ : 








| ಜನ್ಮದಾತೃ ಸಿ ಜನ್ಮದಾತೃ 8 
ಗೋಚರಮಾದರಿ | ಕೆಂಗಂದು | ಕೆಂಗಂದು 
ವಂಶವಾಹಿಮಾದರಿ | ಆಸಮಯುಗ್ಮ ಜ್‌ ಅಸಮಯುಗ್ಮ ಕೆ 

| Re Rr 

ಹುಟ್ಟಲಿರುವ ಸಂತತಿ 
ವೆಂಶವಾಹಿ | RR 2% Rr [ks rr 
ಮಾದರಿ ಸಮಯುಗ್ಮಕ |: ಅಸಮಯುಗ್ಮಕ | ಸಮಯುಗ್ಮಕ 





ಗೋಚರಮಾದರಿ | ಕೆಂಪು ಕೆಂಗಂದು ಬಿಳಿ 
*ಸಂಖ್ಯೆಗಳು ವಂಶವಾಹಿಗಳು ಯಾವ ಪ್ರಮಾಣದಲ್ಲಿ ಸಂಯೋಜನೆಗೊಳ್ಳ ಬಲ್ಲವೆಂಬುದರ 
ಸೂಚಿ 


ಚಿತ್ರ 9.4; ps ನಡುವಣ ಎರಡು ಬಗೆಯ ಪರಸ್ಸ,ರಕ್ರ್ರಿಯೆಯ ಒಂದು 
ಸಾಮಾನ್ಯ ಮಾದರಿ 


ಕೆ 


ಲಾಭ ಸಂಪಾದನೆಗಾಗಿ ಹೈನು ದನಗಳ ಆಯ್ಕೆ ಮತ್ತು ತಳಿ ಅಭಿವೃದ್ಧಿ 203 


ಜನ್ಮದಾತೃಗಳ ವಂಶವಾಹಿ ನಮೂನೆ 


ಹೋರಿ ಹಸು 
ಒಟ್ಟು ಒಟು ಒಟ್ಟು ಒಟು 
ಬ ೪ ಒಬ 
ಹಾಲುತ್ಪಾದನೆ ಹಾಲುತ್ಬಾದನೆ ಹಾಲುತ್ಬಾದನೆ ಹಾಲುತ್ಬಾದನೆ 


ವಂಶ (ಪೌಂಡು ವಂಶ (ಪೌಂಡು| ವಂಶ (ಪೌಂಡು ವಂಶ (ಪೌಂಡು 
ವಾಹಿಗಳು ಗಳಲ್ಲಿ) ವಾಹಿಗಳು ಗಳಲ್ಲಿ) [ನಾಹಿಗಳು ಗಳಲ್ಲಿ) ವಾಹಿಗಳು ಗಳಲ್ಲಿ) 


500 


A a 700 a 700 A 00 
B 1000 b 1000 b 600 b ಬ 
C 1500 ಫ್ಸ 3500 c 3500 c 3500 
D 800 d 3700 d 3700 D 800 
E 600 E 600 e 550 E 600 
F 600 f 1200 | ¢ 1200 F 600 
G 100 ₹8 350 g 350 8 350 
ಹೋರಿಯ ಒಟ್ಟು ಉತ್ಪಾದನಾ ಸಾಮರ್ಥ್ಯ ಹಸುವಿನ ಒಟ್ಟು ಉತ್ಪಾದನಾ ಸಾಮರ್ಥ 
16,150 ಪೌಂಡುಗಳು, 17,550 ಪೌಂಡುಗಳು, 


ಎರಡು ಕರುಗಳ ವಂಶವಾಹಿ ನಮೂನೆಗಳು 
ಮೇಲಿನ ಹೋರಿ ಹಸುಗಳಿಗೆ ಹುಟ್ಟಿದ ಕರುಗಳು ಅವುಗಳಿಂದ ಅನುವಂಶಿಕವಾಗಿ 
ಪಡೆಯುವ ಗರಿಷ್ಠ ಹಾಗೂ ಕನಿಷ್ಠ ಸಾಧ್ಯತೆಯ ಉತ್ಪಾದನಾ ಸಾಮರ್ಥ,. 
ಒಟ್ಟು ಒಟ್ಟು ಒಟ್ಟು ಒಟ್ಟು 
ಹಾಲುತ್ಪಾದನೆ ಹಾಲುತ್ಬಾದನೆ ಹಾಲುತ್ಬಾದನೆ ಹಾಲುತ್ಬಾದನೆ 


ವಂಶ (ಪೌಂಡು ವಂಶ (ಪೌಂಡು ವಂಶ (ಪೌಂಡು ವಂಶ (ಪಾಂಡು 
ವಾಹಿಗಳು ಗಳಲ್ಲಿ ವಾಹಿಗಳು ಗಳಲ್ಲಿ) ವಾಹಿಗಳು ' ಗಳಲ್ಲಿ) ವಾಹಿಗಳು ಗಳಲ್ಲ) 


a 700 c 700 A 500 A 500 
B 100: b 600 B 1000 b 600 
c 3500 c 3500 C 1500 € 3500 
d 3700 d 3700 D 800 D 800 
E 600 E 600 E 600 e 550 
೯ 1700 ¢ 1700 F 600 F 600 
8 350 g 350 G 100 8 350 
ಗರಿಷ್ಠ ಹಾಲುತ್ಸಾದನಾಸಾಮರ್ಥ್ಮ ಕನಿಷ್ಠ ಹಾಲುತ್ಸಾದನಾಸಾಮರ್ಥ್ಮ 
21,700 ಪೌಂಡುಗಳು, 12,000 ಪೌಂಡುಗಳು, 


ಚಿತ್ರ 9.5: ಅನುವಂಶಿಕವಾಗಿ ಸಂತತಿಯಿಂದ ಸಂತತಿಗೆ ಹೇಗೆ ಉತ್ಪಾದನಾ ಸಾಮರ್ಥ್ಯವು 
ಸಂಕಲನ ರೂಪದಲ್ಲಿ ಹರಿದು ಬರಬಲ್ಲದು ಎಂಬುದರ ಮಾದರಿ, ಇಲ್ಲಿ ಕೊಟ್ಟರುವ ಅಕ್ಷರ 
ಗಳು ಹಾಲುತ್ಬಾದನಾ ಸಾಮರ್ಥ, ವನ್ನು ಪ್ರಭಾವಿಸುವ ಅನುವಂಶಿಕ ಅಂಶಗಳ (ವಂಶ 
ವಾಹಿಗಳ)ಸೂಚಿ, (ಇಲ್ಲಿ ಕೊಟ್ಟರುವ ಏಳು ಅಂಶಗಳಿಗಿಂತಲಾ ಹೆಚ್ಚಿನ ಸಂಖ್ಯೆಯ 
ಅನುವಂಶಿಕ ಅಂಶಗಳಿದ್ದರೂ ಅವುಗಳ ನಿಖರವಾದ ಸಂಖ್ಯೆ ತಿಳಿಯದು, 


204 ಆಧುನಿಕ ಹೈನಾಗಾರ ದೆನಗೆಳೆ ನಿರ್ವಹಣೆ 


ಆರ್ಥಿಕವಾಗಿ ಮುಖ್ಯವಾದ ಗುಣಮಟ್ಟಗಳ ಅನುವಂಶೀಯತೆ 

ತಾನು ಪ್ರಾಣಿಗಳಲ್ಲಿ ಹೆಚ್ಚಿಸಲು ಬಯಸುವ ಗುಣಗಳು ಎಷ್ಟರ ಮಟ್ಟಿಗೆ ಹಸು 
ಹೋರಿಗಳಿಂದ ಮುಂದಿನ ಸಂತತಿಗೆ ಅನುವಂಶಿಕವಾಗಿ ಇಳಿಯಬಲ್ಲವು; ಅದರಲ್ಲಿ ತಾನು 
ನಿರೀಕ್ಷಿಸಬಹುದಾದ ಪ್ರಗತಿಯ ಪ್ರಮಾಣ ದರವೇನು ಎಂಬುದರ ಅರಿವು ಪ್ರಾಣಿತಳಿ 
ಅಭಿವೃದ್ಧಿ ಗಾರನಿಗಿರಬೇಕು. ತಳಿ ಅಭಿವೃದ್ಧಿಮಾಡಲೆಳಸುವ ಪ್ರಾಣಿಗಳ ಗುಣಮಟ್ಟ 
ವನ್ನು ಅಳೆಯಲು ಅವನು ಆದಷ್ಟು ಒಳ್ಳೆಯ: ವಿಧಾನವನ್ನು ಅನುಸರಿಸಬೇಕು. ತಳಿ 
ಅಭಿವೃದ್ಧಿಗಾಗಿ ಆಯ್ಕೆಮಾಡುವ ಪ್ರಾಣಿಗಳ ಗುಣಮಟ್ಟಿ ಅಳೆಯುವಲ್ಲಿ ಆದಕ್ಕಿ 
ಸಂಬಂಧಿಸಿದ ಕೆಲವು ಪದಗಳನ್ನು ಅರಿತುಕೊಳ್ಳುವುದು ಅಗತ್ಯ 

ಪುನರ್‌ ಉದ್ಧರಣತೆ (() : ಹಿಂಡಿನ ಸರಾಸರಿ ಉತ್ಪಾದನೆಯೊಂದಿಗೆ ಆ 
ಹಿಂಡಿನಲ್ಲಿರುವ ಪ್ರಾಣಿಯೊಂದರಿಂದ ಮುಂದೆ ನಿರೀಕ್ಷಿಸಬಹುದಾದಂಥ ಉತ್ಪಾದನೆ 
ಯನ್ನು ಹೋಲಿಕೆಮಾಡಿ ನೋಡಿದಾಗ ಕಂಡುಬರುವ ಮೇಲ್ಮಟ್ಟ ಅಥವಾ ಬೀಳ್ಕಟ್ಟದ 
ಉತ್ಪಾದನೆಯ ಸೂಚಿ ಹೈನಾಗಾರ ದನಗಳಲ್ಲಿ ಹಾಲು ಮತ್ತು ಕೊಬ್ಬಿನ ಉತ್ಪಾದನೆಗೆ 
ಪುನರ್‌ ಉದ್ದರಣತೆ ಸುಮಾರು 0.40 ಇರುತ್ತದೆ. ಶೇಕಡಾ ಕೊಬ್ಬಿನಾಂಶಕ್ಕೆ 0.50 
ರಿಂಡ 0.60ರ ಒಳಗಿರುತ್ತದೆ. ಉದಾಹರಣೆಗೆ, ಒಂದು ಹಿಂಡಿನ ಸರಾಸರಿ ಉತ್ಪಾದನೆ 
500 ಪೌಂಡಗಳಿರುತ್ತದೆ. . ಆ ಹಿಂಡಿನಲ್ಲಿರುವ ಹಸುವೊಂದರ ಉತ್ಪಾದನೆ 550 
ಪೌಂಡುಗಳಿರುತ್ತದೆ. ವ್ಯತ್ಯಾಸ 5060.40 20 ಪೌಂಡುಗಳು. ಆಂದರೆ, 500 
ಪೌಂಡ್‌ ಸರಾಸರಿ. ಉತ್ಪಾದನೆಯುಳ್ಳ ಹಿಂಡಿನಲ್ಲಿರುವ ಹಸುವಿನಿಂದ ಮುಂದಿನ 
ಉತ್ಪಾದನೆಯಲ್ಲಿ 020.40 ಅಥವಾ 20 ಪೌಂಡುಗಳ ವ್ಯತ್ಯಾಸವನ್ನು ನಿರೀಕ್ಷಿಸ 

ಅನುವಾಶೀಯಕೆ (ಗ): ಹಿಂಡಿನ ಸರಾಸರಿಗಿಂತಲೂ ಹೆಚ್ಚು ಅಥವಾ 
ಕಡಪೊ, ಇಲ್ಲಷೇ ಮೇಲು ಅಥವಾ ಬೀಳುಷುಟ್ಟದ. ಅನುವಂಶಿಕೆ ಗುಣವನ್ನು ಆ 
ಹಿಂಡಿನಲ್ಲಿರ:ವ ಪ್ರಾಣಿಯೊಂದು ತನ್ನ ಸಂತತಿಗೆ ಪ್ರಸಾರಮಾಡುವ ಭಾಗಕ್ಕೆ ಅನುವಂಶೀ 
ಯತೆ ಎಂದು ಹೆಸರು. ಹೈನಾಗಾರ ಡನಗಳಲ್ಲಿ ಹಾಲು ಮತ್ತು ಕೊಬ್ಬಿನ ಉತ್ಪಾದನೆಗೆ 
ಅನುಪಂಶೀಯತೆಯು ಸರಿಸುಮಾರು. ಸರ್ರಾರಿ 0.25ರಜ್ಬರುತ್ತದೆ. ಕೊಬ್ಬಿನ 
ಅಳತೆಗೆ ಅನುವಂಶೀಯತೆ ಸುಮಾರು 0 50 ಇರುತ್ತದೆ. ಈ ಅಂಕೆಯು ಸ್ವಲ್ಪ 
ಹೆಚ್ಚಕಡಿಮೆಯಾಗಬಹ:ದು. ಪರಿಸರದ ಅಂಶಗಳು ಇದರ ಮೇಲೆ ಎಷ್ಟರಮಟ್ಟಿಗೆ 
ತಮ್ಮ ಪ್ರಭಾವವನ್ನು ಬೀರುತ್ತವೆ ಹಾಗೊ ಆ ಮಟ್ಟವನ್ನು ಎಷ್ಟೊಂದು ನಿಖರವಾಗಿ 
ಲೆಕ್ಕಹಾಕಬಹುದು ಎಂಬುದರ ಮೇಲೆ ಇದು. ಅವಲಂಬಿಸಿರುತ್ತದೆ. ಉದಾಹರಣೆಗೆ, 
ಒಂದು ಹಿಂಡಿನ ಸಶಾಸರಿ ಹಾಲುತ್ರಾಡನೆ 13.000 ಪೌಂಡುಗಳಷ್ಟಿಕುತ್ತದೆ. : ಅದೇ 
ಹಿಂಡಿನಲ್ಲಿರುವ ಹೆಸುವೊಂದರ ಸರಾಸರಿ ಹಾಲುತ್ಬಾದನೆ 15,000 ಪೌಂಡುಗಳಷ್ಬರು 
ತ್ತದೆ. ಉತ್ಪಾದನೆಯಲ್ಲಿ ವ್ಯತ್ಕಾಸ 2,600 ಪೌಂಡುಗಳು. ಇದರಲ್ಲಿ ಅನುವಂಶಿಕ 


ಲಾಭ ಸಂಪಾದನೆಗಾಗಿ ಹೈನು ದೆನಗಳ ಆಯ್ಕೆ ಮತ್ತು ತಳಿ ಅಭಿವೃದ್ಧಿ 205 


ವಾಗಿ:ತನ್ನ ಹಿಂದಿನ ಪೀಳಿಗೆಯಿಂದ ಹಸ.-ವಿಗೆ ಬಂದಿರುವ ಉತ್ಪಾದನಾಸಾಮರ್ಥ, 
2000 x0 25.500 ಪೌಂಡುಗಳು. ಇನ್ನುಳಿದ 1,500 ಪೌಂಡುಗಳಿಗೆ ಕಾರಣ 
ಆ ಹಸುವಿರುವ ಒಳ್ಳೆಯ ಪರಿಸರ. ಆರೈಕೆ, ಇವೇ ಕಾರಣ. ಹಿಂಡಿನ ಸರಾಸರಿ 
ಉತ್ಪಾದನೆಗಿಂತಲೂ ಕಡಮೆ ಉತ್ಪಾದನೆ ಮಾಡುವ ಹಸುವಿನ ಉತ್ಪಾದನೆಯ ಲೆಕ್ಕಾ 
ಚಾರಕ್ಕೂ ಇದೇ ಕ್ರಮವನ್ನು ಅನುಸರಿಸಬಹುದು 


ಹಸುಗಳ ವಾಸ್ತವ ಉತ್ಪಾದನಾಸಾಮರ್ಥ್ಯವನ್ನು ಹೆಚ್ಚು ಯಥಾರ್ಥವಾಗಿ ಬೆಲೆ 
ಕಟ್ಟಲು ಈ ಮೇಲಿನ ಅಂಶಗಳು ಬಹುಮಟ್ಟಿಗೆ ನೆರವಾಗುತ್ತವೆ. 


ಹಾಲು ಮತ್ತು ಬೆಣ್ಣೆ ಕೊಬ್ಬು ಉತ್ಪಾದನೆ: ಹಾಲ:ಶ್ಹಾದಿನು ಸಾಮರ್ಥ್ಯ 
ಮತ್ತು ಹಾಲಿನ ಗುಣ ಸಂಯೋಜನೆ, ಇವು ಹಸುವಿನ ಅನುವಂಶಿಕ ಗುಣಗಳು. ಒಂದು 
ನಿರ್ದಿಷ್ಟ ಉತ್ಪಾದನಾಗುಣಗಳಿಗಾಗಿ ದನಗಳನ್ನು ಆಯ್ಕೆಮಾಡಿ. ಅವುಗಳಿಂದ ತಳಿ 
ಎಬ್ಬಿಸಿ, ಬರುವ ಸಂತತಿಯ ಉತ್ಪಾದನೆಯಲ್ಲಿ ನಿರ್ದಿಷ್ಟ ಬದ ನವಣೆಗಳನ್ನು ಮಾಡ 
ಲಾಗಿದೆ. ತಮ್ಮ ಹಾಲಿನಲ್ಲಿ ವಿಶಿಷ್ಟ ಬೆಣ್ಣೆಯ ಅಂಶವನ್ನು ಶೇಕಡಾವಾರು ಹೆಚ್ಚಿ 
ತೋರಿಸುವ ವಂಶ ಅಥವಾ ಜಾತಿ ಹಸುಗಳನ್ನು ತಳಿಗಳಲ್ಲೇ ಎಬ್ಬಿಸಲಾಗಿದೆ. ಈ ಗುಣ 
ಗಳು ಅನುವಂಶಿಕವಾಗಿ ಪೀಳಿಗೆಯಿಂದ ಪೀಳಿಗೆಗೆ ಅಧಿಕ ಪ್ರಮಾಣದಲ್ಲಿ ಶೀಘ್ರವಾಗಿ 
ಹರಿದು ಬರುವುದಿಲ್ಲವಾದುದರಿಂದ, ಪ್ರಾಣಿಗಳ ಆಯ್ಕೆ ಮತ್ತು ಅವುಗಳಿಂದ ತಳಿಅಭಿ 
ವೃದ್ಧಿ ಮಾಡುವ ಕಾರ್ಯದಿಂದಲೇ ಹಸುಗಳ ಉತ್ಪಾದನಾಸಾಮರ್ಥ,ವನ್ನು ಶೀಘ್ರ 
ವಾಗಿ ಅಭಿವೃದ್ಧಿ ಪಡಿಸುವುದರಲ್ಲಿ ಪ್ರಗತಿ ಸಾಧಿಸಲು ಸಾಧ್ಯವಾಗಿಲ್ಲ. 

ಅನುವಂಶಿಕವಾಗಿ ಹಾಲಿಗೆ ಬರುವ ಕೊಬ್ಬಿನೇತರ ಘನ ವಸ್ತುಗಳ ಬಗ್ಗೆ ತಿಳಿ 
ಯುವ ಆಸಕ್ತಿ ಇತ್ತೀಚೆಗೆ ಹೆಚ್ಚುತ್ತಿದೆ. ಒಟ್ಟು ಹಾಲುತ್ಪಾದನೆ ಮತ್ತು ಹಾಲಿನಲ್ಲಿರುವ 
ಬೆಣ್ಣೆಯ ಅಂಶಗಳಿಗೆ ಸಂಬಂಧಿಸಿದ ಅನುವಂಶಿಕ ಗುಣಗಳ ಬಗ್ಗೆ ತಿಳಿದಿರುವಷ್ಟು ಇದರ 
ಬಗ್ಗೆ ತಿಳಿಯದು. ಹಾಲಿನ ಕೊಬ್ಬನೇತರ ಘನವಸ್ತುಗಳ ಬಗ್ಗೆ ಹಾಗೂ ಅವುಗಳನ್ನು 
ಅನುವಂಶಿಕವಾಗಿ ಎಷ್ಟರಮಟ್ಟಿಗೆ ಹೆಚ್ಚ ಸಬಹುದು ಎಂಬುದರ ಬಗ್ಗೆ ಹೆಚ್ಚು ಸಂಪೂರ್ಣ 
ವಾಗಿ ಮಾಹಿತಿ ತಿಳಿಯಲು ದೊಡ್ಡ ಸಹಕಾರಿ ಸಂಯೋಜನಾ ಯೋಜನೆಯೊಂದು ತೆರೆ 
ಯಲಿದೆ. ಆಹಾರಕ್ಕಾಗಿ ಸಾರ್ವಜನಿಕರ ಬೇಡಿಕೆಗಳು ಬದಲಾಗುತ್ತಿದ್ದಂತೆ, ಅಧಿಕ 
ಕೊಬ್ಬಿನೇತರ ಘನವಸ್ತುಗಳುಳ್ಳ ಹಾಲನ್ನು ಒದಗಿಸುವುದು ತೀರ ಅಗತ್ಯವಾಗುತ್ತದೆ. 
ಕ್ರಮೇಣ, ಅಧಿಕ ಕೊಬ್ಬಿನೇತರ ಘನವಸ್ತುಗಳನ್ನುಳ್ಳ ಹಾಲನ್ನು ಉತ್ಪಾದನೆ ಮಾಡುವ 
ಜಾತಿ(ನಮೂನೆ)ಗಳ ಅನುವಂಶೀಯತೆಯ ಗುಣಗಳು 

ಒಳ್ಳೆಯ ಹೈನಾಗಾರ ಜಾತಿಲಕ್ಷಣಗಳು ಹಾಲುತ್ಪತ್ತಿಗಿಂತ ಹೆಚ್ಚು ಅನುವಂಶಿಕತೆ 
ಹೊಂದಿರುತ್ತವೆ. ಅನುವಂಶೀಯತೆಯ ಸಹಗುಣಾಂಕವು ಇಲ್ಲಿ ಸಾಮಾನ್ಯವಾಗಿ 30 


206 ಆಧುನಿಕ ಹೈನಾಗಾರ ದನಗಳ ನಿರ್ವಹೆಣೆ 


ಆಗಿರುತ್ತದೆ. ಹಸುಗಳ ಬೇರೆ ಬೇರೆ ಸಮಷ್ಟಿಗಳನ್ನು ಅಭ್ಯಾಸಮಾತುವಾಗ, ಈ 
ಸಂಖ್ಯೆಯಲ್ಲಿ ಸ್ವಲ್ಪ ವ್ಯತ್ಯಾಸವಾಗುತ್ತದೆ. ಹಾಲುತ್ಸಾದನೆಮಾಡುವ ಸಾಮಾನ್ಯ “ಹಸು 
ಗಳಷ್ಟೇ ಅಥವಾ ಅದಕ್ಕಿಂತಲೂ ಹೆಚ್ಚು ಬೇಗ ಅಭಿವೃದ್ಧಿಗೊಳಿಸಿದ ಮಾದಂಗಳಲ್ಲಿ 
ಪ್ರಗತಿಯಾಗುತ್ತಿರ ವುದು ಕಂಡುಬರುತ್ತಿದೆ. ಒಂದು ಹಳುವಿನಿಂದ ಉಂಟಾಗುವ 
ಮಾದರಿ ಪುನರಾವೃತ್ತಿಕ್ರಿಯೆಯ ಪ್ರಮಾಣವು ಅದರ ಹಾಲುತ್ಪಾದನೆಯಷ್ಟೇ ಅಥವಾ 
ಅದಕ್ಕಿಂತ ಸ್ವಲ್ಪ ಕಡಮೆಯಾಗಿರುತ್ತದೆ. ಹಸುಗಳನ್ನು ವರ್ಗೀಕರಿಸುವವರ ಭಿನ್ನಾಭಿ 
ಪ್ರಾಯದಿಂದ ಮತ್ತು ಹಸುಗಳಲ್ಲಿ ವಯಸ್ಸಾದಂತೆ ಬದಲಾವಣೆಗಳು ಉಂಟಾಗುವುದ 
ರಿಂದ ಇದು ಸುಭವಿಸುತ್ತದೆ. ಹಸುಗಳನ್ನು ಕೆಚ್ಚಲು ಬೆಳವಣಿಗೆಗೆ ಮುಂಚೆ ಮತ್ತು 
ಆಮೇಲೆ ಎಂದು ವರ್ಗೀಕರಿಸಿದಾಗ ಮುಖ್ಯ ವ್ಯತ್ಯಾಸ ಉಂಟಾಗುತ್ತದೆ. ಬೆಳೆದ ಹಸು 
ಗಳಲ್ಲಿ ಮಾದರಿ ಸ್ಕೋರಿನ ಶೇಕಡಾ 30 ರಷ್ಟರಲ್ಲಿ ಮತ್ತು ಚಿಕ್ಕ ವಯಸ್ಸಿನ ಜಾನುವಾ 
ರುಗಳಲ್ಲಿ ಸ್ವಲ್ಪವೂ ಇಲ್ಲವೆಂಬುದನ್ನು ಪರಿಶೀಲಿಇಜದಾಗ ಇದು ತರ್ಕಬದ್ಧಮಾಗಿರುವುದು 


ಣ್‌ ಷ್‌ 


ಕಂಡುಬಂದಿದೆ. 
ಆಹಾರದ ಸೇವನೆ ಸಾಮರ್ಶ್ಯ ಮತ್ತು ಅದರ ಬಳಕೆಯ ಅನುವಂಶೀಯತೆ 

ಪ್ರತ್ಯೇಕ ಹಸುವೂ ತಾನು ಸೇವಿಸಿದ ಆಹಾರವನ್ನು ಯಾವ ಪ್ರಮಾಣದಲ್ಲಿ 
ಹಾಲಾಗಿ ಪರಿವರ್ತಿಸುವ ಸಾಮರ್ಥ,ಹೊಂದಿದೆ ಎನ್ನುವುದು ಬಹಳ ಮುಖ್ಯವಾ 
ದುದು. ಈ ಕ್ಷೇತ್ರದಲ್ಲಿ ಸಾಕಷ್ಟು ಅಧ್ಯಯನ ನಡೆದಿಲ್ಲ. ಆದ್ದರಿಂದ ಹೆಚ್ಚುಮಾಹಿತಿ 
ಅಗತ್ಯವಾಗಿದೆ ಇತ್ತೀಚಿನ ಅಧ್ಯಯನ ತೋರಿಸಿರುವಂತೆ ಹೈನಾಗಾರ ದನಗಳ ವಂಶ 
ಗಳ ನಡುವೆ ಆಹಾರದ ಸೇವನೆ ಸಾಮರ್ಥ್ಯದಲ್ಲಿ ಅಂತರವಿದೆ. 

ಹಾಲಿಗೆ ಸಂಬಂಧಿಸಿದಂತೆ ಹೈನಾಗಾರ ದನಗಳ ಆಹಾರದ ಕಾರ್ಯಸಾಮರ್ಥ್ಯ 
ದಲ್ಲಿ ಮುಖ್ಯವಾದ ಅಂಶವೆಂದರೆ, ಅವು ತಿನ್ನುವ ಆಹಾರದ ಪ್ರಮಾಣ. ಹಸು, 
ಆಹಾರ ಹೆಚ್ಚು ಹೆಚ್ಚು ತಿಂದಂತೆಲ್ಲ ಉತ್ಪಾದನೆಯೂ ಹೆಚ್ಚಾಗುತ್ತದೆ; ಏಕೆಂದರೆ, ಆ 
ಆಹಾರದಲ್ಲಿ ಸಂರಕ್ಷಣೆಯ ಪೂರೈಕೆಯ ನಂತರ ಹೊಲುತ್ಪುದನೆಗೆ ಬೇಕಾದ ಪೋಷಕಾಂಶ 
ಗಳ ಶೇಕಡಾಂಶ ಹೆಚ್ಚಾಗುತ್ತದೆ. ಹೆಚ್ಚು ಉತ್ಪಾದನೆಗೆ ಹೆಚ್ಚು ಪ್ರಮಾಣದ ಆಹಾರ 
ಸೇವನೆಯ ಸಾಮರ್ಥ, ಅಗತ್ಯ. ಆಹಾರ ಸೇವನೆ ಸಾಮರ್ಥ್ಯ ಮತ್ತು ಅದರ ಬಳಕೆ 
ಗಿಂತಲೂ ಅನೇಕ ಅನುವಂಶಿಕ ಅಂಶಗಳು ಹಾಲುತ್ಬಾದನೆಯನ್ನು ಮಿತಿಗೊಳಿಸುತ್ತವೆ. 
ಏನೇ ಆಗಲಿ, ಹೆಚ್ಚು ಮಾಹಿತಿ ದೊರಕುವುನು ಒಳ್ಳೆಯದು. ಹೈನಾಗಾರ ದನಗಳ 
ಆಯ್ಕೆಯಲ್ಲಿ ಈ ಅಂಶವನ್ನು ಪರಿಶೀಲನೆಗಾಗಿ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಲಾಗುತ್ತದೆ. 
ಆಹಾರ ಸೇವನೆ ಸಾಮರ್ಥ್ಯ ಮತ್ತು ಉತ್ಪಾದನೆಯ ಮಟ್ಟಗಳು ಸಹಸಂಬಂಧ 
ಹೊಂದಿವೆ. (೧-71 ರಿಂದ .75) 

ಫಲವಂತಿಕೆ: ಈಗಿರುವ ಮಾಹಿತಿಯ ಪ್ರಕಾರ, ವಿಶಿಷ್ಟ ಪ್ರಕಾರದಲ್ಲಿ ಹಸು 
ಗಳನ್ನು ಫಲವಂತಿಕೆಗಾಗಿ ಆರಿಸಿಕೊಂಡು, . ಅದರಲ್ಲಿ ಮಿತಿಯಾದ ಅಭಿವೃದ್ದಿಯನ್ನು 


ಲಾಭ ಸಂಪಾದನೆಗಾಗಿ ಹೈಸು ದನಗಳ ಆಯ್ಕೆ ಮತ್ತು ತಳಿ ಅಭಿವೃದ್ಧಿ 207 


ಮಾತ್ರ ಸಾಧಿಸಬಹುದು. ಪ್ರಕೃತಿಯಲ್ಲಿ ಬಂಜೆತನದ ವಿರುದ್ದವಾಗಿ ಸ್ವಯಂ ಆಯೆ 
ಇರುವುದು ಗಣನೀಯವಾಗಿ ಕಾಣಿಸುತ್ತದೆ. ಅಂದರೆ, ಕಡಮೆ ಫಲವಂತಿಕೆಯ ಪ್ರಾಣಿ 
ಗಳು ಹೆಚ್ಚು ಫಲವಂತಿಕೆ ಇರುವ ಹಸು:ಗಳಿಗಿಂತ ವಾಸ್ತವವಾಗಿ ಕಡಮೆ ಕರುಗಳನ್ನು 
ಕೊಡುತ್ತವೆ. ಹೆಚ್ಚು ಪ್ರಗತಿ ಸಾಧಿಸಬಲ್ಲ ಇತರ ಅಂಶಗಳ ತೀವ್ರಬೇಡಿಕೆಯಿಂದ 
ಸರಾಸರಿ ತಳಿಸಂವರ್ಧಕನು ಈ ಫಲವಂತಿಕೆಯ ಅಂಶವನ್ನು ತನ್ನ ಆಯ್ಕೆ ಪಟ್ಟಿಯ 
ಅಂಶಗಳಲ್ಲಿ ಸೇರಿಸುವುದರಿಂದ ಕಡಮೆ ಲಾಭಹೊಂದ:ತ್ತಾನೆ. ಹೀಗಾಗಿ, ಕಡಮೆ 
ಪ್ರಮಾಣದ ಫಲವಂತಿಕೆ ಹೊಂದಿರುವಂತಹ ಹಸುಗಳು ಆರ್ಥಿಕವಾಗಿ ಲಾಭದಾಯಕ 


ಚೀಡೆವಾದ ಗುಣಗೆಳು : ಹಸುಗಳಲ್ಲಿ ಬೇಡವಾದ ಆನೇಕ ಗುಣಗಳಿರುವು 
ದರಿಂದ, ಅವುಗಳನ್ನು ಬಿಟ್ಟು ಆರಿಸಬೇಕು. ಇವುಗಳಲ್ಲಿ ಮಾರಕಗುಣಗಳೂ ಸೇರು 
ತ್ತವೆ. ಅದೃಷ್ಟವಶಾತ್‌, ಇವುಗಳಲ್ಲಿ ಹೆಚ್ಚಿನವು ಅಪ್ರಬಲಗುಣಗಳಾಗಿ ಅನುವಂಶೀಯ 
ವಾಗಿರುತ್ತವೆ. ನಿರ್ದಿಷ ತ ದಾಖಲೆಗಳನ್ನು ಇಡುವುದರಿಂದ, ಕಾಲದ ಒಂದು ಅವಧಿ 
ಯಲ್ಲಿ ಜಾನುವಾರುಗಳು ಇವುಗಳಿಗೆ ಈಡಾಗ'ವುದನ್ನು ಗುರ:ತಿಸಬಹುದು. ಬುಲ್‌ 
ಡಾಗ್‌ ಕರುಗಳು, ಚರ್ಮದಲ್ಲಿ ಕೊರತೆಗಳು, ಕುಳ್ಳಾಗುವಿಕೆ ಮತ್ತು ಇತರ ಕುರೂಪ 
ಗಳನ್ನು ಸುಲಭವಾಗಿ ಗುರುತಿಸಬಹುದು. ಹೋಲ್‌ಸ್ಟೇನ್‌ಪ್ರಿಜಿಯನ್‌ದಲ್ಲಿ ಕೆಂಪು 
ಬಣ್ಣ ದೃ ಅಂಶ ಶುದ್ಧ ತಳಿ ಹಿಂಡುಗಳಲ್ಲಿ ಇರಬಾರದ ಅಂಶವಾದ್ದರಿಂದ, ಕೆಂಪು ಕರು 
ಗಳನ್ನು ನೊಂದಣಿಮಾಡಿಕೊಳ್ಳುವುದಿಲ್ಲ. ಮಾರಕ ಅಂಶಗಳ ವಾಹಕಗಳಾದ ಹೋರಿ 
ಗಳನ್ನು ಬಳಸುವಾಗ ಯಾವ ಹಸುಗಳೊಂದಿಗೆ ಸಂಯೋಗಿಸಬೇಕೆಂಬುದನ್ನು ನಿರ್ಧರಿಸು 
ವಾಗ ತಳಿ ಅಭಿವೃದ್ಧಿ ಗೆ ಅವುಗಳು ನೀಡಿದ ಕಾಣೆಕೆಗಳನ್ನು ಮೌಲ್ಯಮಾಪನ ಮಾಡಿದ 
ನಂತರವೇ ಉಪಯೋಗಿಸಬೇಕು. ಹಸುಗಳು ಉತ್ಪಾದನಾಉದ್ದೇಶಗಳಲ್ಲಿ ತೃಪ್ತಿಕರ 
ವಾಗಿದ್ದರೂ ಕೂಡ, ಅವುಗಳ ಕರಗಳು ಮಾರಕಾಂಶಗಳ ವಾಹಕಗಳಾಗಿದ್ದರೆ, ಅವು 
ಗಳನ್ನು ಬೆಳೆಸಬಾರದು. ಹೋರಿ ಬಗ್ಗೆ ಏನಾದರೂ ಸಂದೇಹವಿದ್ದರೆ, ಬೇರೆ ರೀತಿ 
ಯಲ್ಲಿ ಅದು ಉತ್ತಮವಿದ್ದ ಪಕ್ಷದಲ್ಲಿ ಅದು ಅಪ್ರಬಲ ಮಾರಕ ರೋಗ ಲಕ್ಷಣಗಳನ್ನು 
ಹೊಂದಿದೆಯೇ, ಇಲ್ಲವೇ, ಎಂಬುದನ್ನು ಕಂಡುಹಿಡಿಯಲು ತಳಿಪರೀಕ್ಷೆಗಳನ್ನು ಮಾಡ 
ಬಹ`ದು. ಇದರಲ್ಲಿ ಕೆಲವು ಪರೀಕ್ಷೆಗಳನ್ನು ವಾಂಸದ ದನಗಳಲ್ಲಿ ಕುಳ್ಳತನ ಕಂಡು 
ಹಿಡಿಯುವುದಕ್ಕಾಗಿ ಮಾಡಲಾಗಿದೆ. ಇಂತಹ ಹೋರಿಯನ್ನು ಹೆಚ್ಚು ಮಾರಕ ಅಂಶ 
ಗಳ ವಾಹಕಗಳೆಂದು ಸಂದೇಹಿಸಿದ ಹಸುಗಳೊಂದಿಗೆ ಸಂಯೋಗಿಸಬೇಕು ಮಾರಕ 
ಅಂಶವು ಯಾವ ಕರುವಿನಲ್ಲಿಯೂ ಕಂಡುಬರದಿದ್ದರೆ. ಸಕಾರಣವಾದ ಸಂರಕ್ಷಣೆಯಿಂದ 
ಹೋರಿಯನ್ನು ರೋಗವಾಹಕವಲ್ಲವೆಂದು ಪರಿಗಣಿಸಬಹುದು. ಈ ರೀತಿಯ ಪರೀಕ್ಷೆ 
ಗಳಲ್ಲಿ ಕೊನೆಯ ಪಕ್ಷ 8 ಕರುಗಳನ್ನು ಪಡೆಯಬೇಕು ಮತ್ತು ಇನ್ನೂ ಹೆಚ್ಚು ಪಡೆ 
ಯುವುದು ಅಪೇಕ್ಷಣೀಯ. 


208 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ರೋಗ ನಿರೋಧಕತೆ: ರೋಗಕ್ಕೆ ಈಡಾಗುವಿಕೆ ಅಥವಾ ರೋಗನಿರೋ 
ಧಕ್ಕೆ ಸಂಬಂಧಿಸಿದಂತೆ ಅನುವಂಶಿಕವಾಗಿ ಏನೂ ತಿಳಿದುಬಂದಿಲ್ಲ. ಸ್ತನ್ಯರೋಗ ಮತ್ತು 
ಕೆಚ್ಚಲು ಬೇನೆಯಂತಹ ರೋಗಗಳ ನಿರೋಧವು ಅನುವಂಶಿಕವೆಂದು ಮಿತವಾದ ಕೆಲವೇ 
ಮಾಹಿತಿ ತಿಳಿಸುತ್ತದೆ. ಈ ಕ್ಷೇತ್ರದಲ್ಲಿ ಸಂಶೋಧನೆಗೆ ಅವಕಾಶವಿದೆ. ಮತ್ತು 
ಮುಂದೆ ಇದು ಹಸುಗಳ ಆಯ್ಕೆಯಲ್ಲಿ ಒಂದು ಅಂಶವಾಗಲೂ ಬಹುದು. 


ಧೀರ್ಥಾಯುಷ್ಯ : ಆಯ್ಕೆ ಮಾಡುವಾಗ ಧೀರ್ಫಾಯುಷ್ಯ ಒಂದು ಅಂಶ 
ವೆಂದು ಪದೇ ಪದೇ ತಿಳಿಸಿದೆ: ಏಕೆಂದರೆ, ಹಸಂಗಳನ್ನು ಅನೇಕ ಆರ್ಥಿಕ ಅಂಶಗಳಿಗಾಗಿ 
ಬಳಸುವುದರಿಂದ, ಕೆಲವು ಮಾತ್ರ ಧೀರ್ಫಾವಧಿ ಜೀವಿಸಬಲ್ಲ ತಮ್ಮ ಸಾಮರ್ಥವನ್ನು 
ತೊ:ರಿಸುವ ಸದವಕಾಶ ಪಡೆದಿವೆ. ರೋಗನಿರೋಧ, ಫಲವಂತಿಕೆ ಮತ್ತು ಇತರ 
ಅನೇಕ ಅಂಶಗಳು ಒಂದು ಹಿಂಡಿನಲ್ಲಿರುವ ಒಂದುಹಸುವಿನ ದೀರ್ಫಾಯುಷ್ಕದ ಮೇಲೆ 
ಪರಿಣಾಮಬೀರುತ್ತವೆ. ಈಗ ಸಾಕಷ್ಟು ಹಸುಗಳನ್ನು, ಆಯ್ಕೆಯಲ್ಲಿ ದೀರ್ಫಾ 
ಯುಷ್ಯವನ್ನು ಒಂದು ಮುಖ್ಯಾಂಶವಾಗಿ ಮಾಡುವುದಕ್ಕೆ ಮುಪ್ಪಿನ ವಯಸ್ಸಿನವರೆಗೆ 
ಬದುಕಲು ಬಿಡುತ್ತಿಲ್ಲ. ಒಂದು ಹಸು ಅನೇಕ ಒಳ್ಳೆಯ ಗುಣದ ಕರುಗಳನ್ನು ಪಡೆದು, 
ದೀರ್ಫಕಾಲ ಉತ್ಪಾದನೆ ಮಾಡುತ್ತ ಬದುಕಿದ್ದರೆ ಅಂಥ ಹಸು ಅನೇಕ ಸಂತತಿಯನ್ನು 
ಪಡೆದಿರುವುದರಿಂದ, ಅದರ ಆಯ್ಕೆಯ ಬಗ್ಗೆ ಸ್ವಾಭಾವಿಕ ಒಲವು ತೋರಿಬರುತ್ತದೆ. 


ಉತ್ತಮವಾದ ತಳಿಸಂನರ್ಧಕ ಪ್ರಾಣಿಗಳನ್ನು ಅರಿಸುವುದಕ್ಕೆ ಇರುವ 
ಮಾಹಿತಿಯ ಮೂಲಗಳು 


ತಳಿಸಂಪರ್ಧಕಪ್ರಾಣಿಗಳ ಮೌಲ್ಯಮಾಪನ ಮಾಡುವ ಮಾಹಿತಿಗಾಗಿ ಮೂರು 
ಪ್ರಧಾನ ಮೂಲಗಳನ್ನು ಉಪಯೋಗಿಸಲಾಗುತ್ತಿದೆ. ಇವುಗಳೆಂದರೆ ಜಾನುವಾರು, 
ಅದರ ಸಂತತಿ ಮತ್ತು ಅದರ ಪೂರ್ವಜರು ಅಥವಾ ಹತ್ತಿರದ ಬಂಧುಗಳು. ಯಾವುದೇ . 
ಬಗೆಯ ಮಾಹಿಶಿಯ ಮೂಲವನ್ನು ಉಪಯೋಗಿಸಿರಲಿ, ಸಂಬಂಧಪಟ್ಟ ಪರಿಸರದ 
ತಿಳಿವಳಿಕೆ ಇರಬೇಕಾದುದು ಬಹಳ ಮುಖ್ಯ. : ' 


ಸಂತತಿ 

ಒಂದು ಜಾನುವಾರಿನ ತಳಿಸಂಕರಣ ಸಾಮರ್ಥ್ಯವನ್ನು ಶಿಳಿಸುವ ಅಪೇಕ್ಷಿತ 
ಮೂಲಗಳೆಂದರೆ, ಅದರ ಬಹುದೊಡ್ಡ ಸಂಖ್ಯೆಯಲ್ಲಿರುವ ಸಂತತಿಗಳ ವಿವರಳು. 
ಸಂತತಿಗಳು ತಮ್ಮ ಪೂರ್ವಜರಿಂದ ಅನುವಂಶಿಕವಾಗಿ ಪಡೆದ ಉತ್ಪತ್ತಿಗೆ ಸಂಬಂಧಿಸಿದ 
ತಳಿಯ ಗುಣಗಳನ್ನು ನಿರ್ದೇಶಿಸುತ್ತವೆ. ಹೈನಾಗಾರ ದನಗಳಲ್ಲಿ ಅವುಗಳ ಸಂತತಿಗಳ 
ಸಂಖ್ಯೆಗಳಿಂದಲೇ ಉತ್ಪಾದನೆಯ ಮಾಹಿತಿಯನ್ನು ಪಡೆಯುವುದು ಕಷ್ಟ. ಸಂತಾನೋ 
ತೃತ್ತಿಯ ಅವಧಿಯಲ್ಲಂತೂ ಇದನ್ನು ಸಾಮಾನ್ಯವಾಗಿ ದೊರಕಿಸುವುದು ಅಸಾಧ್ಯ. 


ಲಾಭ ಸಂಪಾದನೆಗಾಗಿ ಹೈನು ದನಗಳ ಆಯ್ಕೆ ಮತ್ತು ತಳಿ ಅಭಿವೃದ್ಧಿ 209 


ಜೀವಮಾನದಲ್ಲಿ ಒಂದು ಹಸು ಸರಾಸರಿ ಒಂದು ಅಥವಾ ಎರಡು ಹೆಣ 
ದಿರುತ್ತದೆ ಮತ್ತು ಅವು ಹುಟ್ಟಿದಂದಿನಿಂದ ಮೂರು ವರ್ಷಗಳವರೆಗೆ ಮೊದಲನೆಯ 
ಹಾಲು ಕರೆಯುವ ಅವಧಿ ಪೂರ್ತಿಗೊಂಡಿರುವುದಿಲ್ಲ. ಹೋರಿಗಳ ಸಂತತಿಯ ಬಗ್ಗೆ 
ಮಾಸಿತಿ ಪಡೆಯುವುದು ಹೆಚ್ಚು ಸುಲಭ. ಪರೀಕ್ಷಿಸಲ್ಪಟ್ಟ ಮತ್ತು ವರ್ಗೀಕರಿಸಿದ 
ಹಿಂಡುಗಳಲ್ಲಿ ಒಂದು ಹೋರಿಯ ಉಪಯೋಗವು ಬೇಕಾದ ಮಾಹಿತಿಯನ್ನು ಒದಗಿಸಿ 
ದರೂ. ನೈಸರ್ಗಿಕ ಸಂತಾನೋತ್ಪತ್ತಿಯಲ್ಲಿ ಉಪಯೋಗಿಸಿದ ಹೋರಿಗಳ ಹೆಣ್ಣ ಸಂತ 
ತಿಯ ಮಾಹಿತಿ ಮಿತಿಯಾಗಿರುತ್ತದೆ. ಹೋರಿಗಳ ಮಾತಿ ಪಡೆಯಲು ಕೃತಕ ವೀರ್ಯಾ 
ವ್ಯಾಪನೆ (ಗರ್ಭಧಾರಣೆ) ಅವಕಾಶವನ್ನು ಒದಗಿಸುತ್ತದೆ. ಆದರೆ. ಈ ಕಾರ್ಯಕ್ರಮ 
ದಿಂದ ಪೂರ್ಣ ಪ್ರಯೋಜನವಿದ್ದರೂ ಸಹ ಹೋರಿಯು ಒಂದು ಹಾಲು ಕರೆಯುವ 
ಅವಧಿಯನ್ನು ಪೂರ್ಣಗೊಳಿಸುವ, ತನಗೇ ಹುಟ್ಟಿದ ಬಹು ಸಂಖ್ಯೆಯ ಹಸುಗಳಿಗಿಂತ 
ಕೊನೆಪಕ್ಷ 5 ವರ್ಷ ದೊಡ್ಡದಿರುತ್ತದೆ. 


ಹೋರಿಗಳ ಸಂತತಿಗಳ ಉತ್ಪಾದನಾ ವಸಾಹಿತಿ : ಪ್ರತಿಯೊಂದು ತಳಿ 
ಸಂಕರಣ ಸಂಘವು ತನ್ನ ಪರೀಕ್ಷಾ ಕಾರ್ಯಕ್ರಮಗಳಲ್ಲಿ ನೊಂದಾಯಿತವಾದ ಹೋರಿಗಳ 
ಹೆಣ್ಣು ಕರುಗಳ ಉತ್ಪಾದನಾಮಾಹಿತಿ ಹೊಂದಿರುತ್ತದೆ. ದಿ ಯುನೈಟೆಡ್‌ ಸ್ಟೇಟ್ಸ್‌ 
ಡಿಪಾರ್ಟ್‌ಮೆಂಟ್‌ ಆಫ್‌ ಅಗ್ರಿಕಲ್ವರ್‌ ಕೋಆಪರೇಟಿವ್‌ ಡೇರಿ ಹರ್ಡ್‌ ಇಂಪ್ರೂವ್‌ 
ಮೆಂಟ್‌ ಪ್ರೋಗ್ರಾಮ್‌ದ ಪರೀಕ್ಷಾಕಾರಕ್ರಮದ ಮೂಲಕ ಸಾಕಷ್ಟು ಮಾಹಿತಿ ದೊರಕಿ 
ಸುವುದಕ್ಕೆಂದು ಎಲ್ಲ ಹೋರಿಗಳ ಬುಲ್‌ ಪ್ರೂಫ್‌ಗಳನ್ನು ಕಾಲಕಾಲಕ್ಕೆ ಗಣನೆಗೆ ತಕ್ಕೊ 
ಳ್ಳುತ್ತದೆ. ಅನೇಕ ವರ್ಷಗಳ ಕಾಲ ಇವು ಒಂದು ಹೋರಿಯ ಹೆಣ್ಣುಕರುಗಳು 
ಮತ್ತು ಅವುಗಳ ತಾಯಂದಿರ ನಡುವೆ ಉತ್ಪಾದನೆಯಲ್ಲಿ ಹೋಲಿಕೆಯನ್ನು ನೀಡಿವೆ. 
ಇತ್ತೀಚೆಗೆ ಯು. ಎಸ್‌. ಡಿ. ಎ. ಪ್ರೂಫ್‌ಗಳು ಸುಮಾರಾಗಿ ಒಂದೇ ಕಾಲದಲ್ಲಿ ಒಂದೇ 
ಹಿಂಡಿನಲ್ಲಿ ಕರುಹಾಕಿದ ಇತರ ದನಗಳೊಂದಿಗೆ ಹೋಲಿಕೆಯನ್ನು ಒಳಗೊಳ್ಳುವಂತೆ 
ವಿಸ್ತರಣೆಗೊಂಡಿವೆ. . ಯು. ಎಸ್‌. ಡಿ. ಎ. ಯಿಂದ ಹೊರಡಿಸಲಾದ ಬುಲ್‌ ಪ್ರೂಫ್‌ 
ಫಾರ್ಮ್‌ ಮಾದರಿ ಪ್ರತಿಯನ್ನು ಚಿತ್ರ; 9.6 ರಲ್ಲಿ ಕೊಟ್ಟಿದೆ. ಹರ್ಡ್‌ ಇಂಪ್ರೂವ್‌ 
ಮೆಂಟ್‌ ಸೆಕ್ಷನ್‌, ಡೇರಿ ಕ್ಯಾಟಲ್‌ ರೀಸರ್ಚ್‌ ಬ್ರಾಂಚ್‌, ಯು. ಎಸ್‌.ಡಿ. ಎ. ಯ 
ಅಗ್ರಿಕಲ್ವರಲ್‌ ರೀಸರ್ಚ್‌ ಸರ್ವಿಸ್‌ದಿಂದ ಪ್ರಕಾಶಿತವಾದ ಸಾಮಗ್ರಿಯಿಂದ ಇದನ್ನು 
(ಚಿತ್ರ 9.6) ತೆಗೆದುಕೊಂಡಿದೆ. ಯಾವುದೇ ಮೂಲದ ಉತ್ಪಾದನ ಮಾಹಿತಿಯ 
ಮೌಲ್ಯಮಾಪನ ಮಾಡುವುದರಲ್ಲಿ ಈ ಪ್ರಧಾನ ಅಂಶಗಳು ಉಪಯೋಗಕರವಾಗಿವೆ. 


ಪರಸ್ಪರ ಭಿನ್ನವಾದ ಅಂಕಿ ಸಂಖ್ಯೆಗಳನ್ನು ಹೊಂದಿರುವ ದಾಖಲೆಗಳನ್ನು ಮಾತ್ರ ಬಿಟ್ಟು, 
ಡಿ. ಎಚ್‌. ಐ. ಎ. ಯಿಂದ ರುಜುವಾತಾದ ಹೋರಿ ದಾಖಲೆಯು ಹೆಣ್ಣು ಕರುಗಳು 
ಮತ್ತು ಅವುಗಳ ತಾಯಂದಿರ ವರದಿ ಮಾಡಿದ ಎಲ್ಲ ಬಳಕೆಯ ದಾಖಲೆಗಳನ್ನು ಒಳ 
ಗೊಂಡಿದೆ. ಪ್ರತಿಯೊಂದು ತಾಯಿ ಹಸು ಅಥವಾ ಹೆಣ್ಣು ಕರುವಿನ ದಾಖಲೆಯು ಕರಾವಿನ 


210 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 
ಮೊದಲ 305 ದಿನಗಳು ಅದು ಮಾಡಿದ ಉತ್ಪಾದನೆಯನ್ನು ಒಳಗೊಂಡಿದೆ. ದಿನಕ್ಕೆ ಎರಡು 
ಜಾರಿ ಹಾಲು ಕರೆಯುವ ಆಧಾರದ ಮೇಲೆ ಈ ದಾಖಲೆಯನ್ನು ಪಕ್ಷ ಕ್ವ ಸಮಾನಕಕ್ಕೆ ಪ್ರಮಾಣೀಕರಿ 
ಸಬೇಕು ಅಥವಾ ತಾಯಿಸಸು ಹೆಣ್ಣು ಕರುವಿನ ಒಂದು ಅಥವಾ ಹೆಚ್ಚು ಕರಾವಿನ ಉತ್ಪಾದನ 
ದಾಖಲೆ ದೊರೆತಾಗ, ಅದು ಎಲ್ಲ ಬಳಕೆಯ ಪ್ರಮಾಣೀಕರಿಸಿದ 305 ದಿನಗಳ ಹಾಲು ಕರೆಯುವ 
ಅವಧಿಯ ದಾಖಲೆಗಳ ಸರಾಸರಿಯ ಮೇಲೆ ಆಧಾರಿತವಾಗಿರುತ್ತದೆ. 305 ದಿನಗಳಿಗಿಂತ ಕಡಮೆ 
ಅವಧಿಯ ಸಂಪೂರ್ಣವಾಗಿಲ್ಲದ ಮತ್ತು ಗರ್ಭಸ್ರಾವವಾದ ದಾಖಲೆಗಳನ್ನು 305 ದಿನಗಳ 
ಆಧಾರದ ಮೇಲೆ ವಿಸ್ತರಿಸಬೇಕು ಮತ್ತು ಪ್ರಮಾಣೀಕರಿಸಬೇಕು. ಪೂರ್ಣಗೊಂಡ ದಾಖಲೆ 
ದೊರಕದಿದ್ದಾ ಗ ಮಾತ್ರ ಇವುಗಳನ್ನು ಉಪಯೋಗಿಸಬೇಕು. 


ರುಜುವಾತಾದ ಹೋರಿ ದಾಖಲೆಯ ಮೇಲು ಭಾಗದಲ್ಲಿ ಹೋರಿಯ ಗುರುತಿನ ಸಂಖ್ಯೆ 
ಇರುತ್ತದೆ. ಅದರ ಹೆಸರಿನೊಂದಿಗೆ ಆ ಹೋರಿಯ ಮತ್ತು ಅದರ ತಾಯಿಯ ಹುಟ್ಟದ 
ತಾರೀಖು ಮತ್ತು ಗುರುತು ಇರುತ್ತದೆ. ಒಂದು ಹೋರಿಯನ್ನು ಮೊದಲ ಬಾರಿಗೆ ರುಜು 
ವಾತು ಮಾಡುವಾಗ. ರುಜುವಾತಾದ ಹೋರಿ ದಾಖಲೆಯನ್ನು ಸಂಗ್ರಹಮಾಡುವ ಸಮಯದಲ್ಲಿ 
ಹೋರಿಯ ಸಂಖ್ಯೆ ಮಾತ್ರ ಬೇಕಾಗಿರುತ್ತದೆ. ಹೆಚ್ಚನ ವಂಶಾವಳಿ ಅಂಕಿ ಸಂಖ್ಯೆಗಳನ್ನು 
ಆಮೇಲೆ ಸಂಘಗಳಿಂದ ಪಡೆಯುತ್ತಾರೆ. ವಾರ್ಷಿಕ ಸೂಚಿ ಈ ಮಾಹಿತಿಯಲ್ಲಿ ಒಳಗೊಂಡಿದೆ. 


ರುಜುವಾತಾದ ಹೋರಿ ದಾಖಶೆಯಲ್ಲಿರುವ ವಿಷಯವೆಂದರೆ, ಅಂಕಿ ಸಂಖ್ಯೆಗಳಸಾರಾಂಶ 
ವಿರುವ ಪ್ರೂಫ್‌. non-AB ಹೋಲಿಕೆಗಳನ್ನು, AB ಹೋಲಿಕೆಗಳನ್ನು ಪತ್ತು nಂn-AB 
ಮತ್ತು ಸಿಔ ಎರಡೂ ಅಂಕಿ ಸಂಖ್ಯೆಗಳ ಸಂಯೋಗವನ್ನು ತೋರಿಸುವುದಕ್ಕಾಗಿ ಈ ಅಂಕಿ 
ಸಂಖ್ಯೆಗಳನ್ನು ಸಂಗ್ರಹಿಸಲಾಗಿದೆ. (Aಿಔ-ಕೃತಕ ತಳಿಯನ್ನು ನಿರ್ದೇಶಿಸುತ್ತದೆ.) ಒಂದು ಪ್ರಾರಂ 
ಭದ ಗಂಗಣ-AB ಪ್ರೂಫ್‌ 5 ರಿಂದ 9 ರಷ್ಟು ಹೋಲಿಕೆಗಳಿಂದ ಕೂಡಿರುತ್ತದೆ. ` ಪ್ರಾರಂಭದ ' 
AB ಪ್ರೂಫ್‌ 10ರಿಂದ 24 ಹೋಲಿಕೆಗಳಿಂದ ಕೂಡಿರುತ್ತದೆ. ಸಔ ಪ್ರೂಫ್‌ 25 ಅಥವಾ 
ಹೆಚ್ಚು ಹೋಲಿಕೆಗಳಿಂದ ಕೂಡಿರುತ್ತದೆ. 

ಪ್ರಾರಂಭದ ಪ್ರೂಫ್‌ಗಳನ್ನು ಒಂದು ಸೂಚನೆ ಮಾತ್ರ ಎಂದು ಅಭಿಪ್ರಾಯ ಪಡಬೇಕು. 
ಆದರೆ, ಒಂದು ಹೋರಿಯ ತಳಿಯ ಬೆಲೆಯ ನಿರ್ಣಾಯಕ ನಿದರ್ಶನವಾಗಿ ಅಲ್ಲ ತಾಯಿ'ಹಸು 
ಪತ್ತು ಹೆಣ್ಣು ಕರ.ಗಳ ಬೆಣ್ಣೆಕೊಬ್ಬಿನ ಉತ್ಪಾದನೆಯಲ್ಲಿನ ಅಂತರವು 25 ಪೌಂಡುಗಳಿಗಿಂತ 
ಕಡಮೆಯಾಗಿದ್ದರೆ ಹೆಚ್ಚವರಿ ಹಸು ಮತ್ತು ಹೆಣ್ಣು ಕರು ಹೋಲಿಕೆಗಳು ಒಟ್ಟು ವಿಷಯಕ್ಕೆ ವಿರುದ್ಧ 
ವಾಗುತ್ತವೆ. ಸಾಮಾನ್ಯವಾಗಿ ಪ್ರೂಫ್‌ನಲ್ಲಿರುವ ಹಸು ಮತ್ತು ಹೆಣ್ಣು ಕರುಗಳ ಹೋಲಿಕೆಗಳ 
ಸಂಖ್ಯೆಯು ದೊಡ್ಡ ದಾದಂತೆಲ್ಲ ಹೋರಿಯ ತಳಿಯ ಬೆಲೆಯ ನಿದರ್ಶನ ಹೆಚ್ಚು ನಂಬಲರ್ಹವಾಗಿ 
ರುತ್ತದೆ. ಗಂಗ-ಸಿB ಪ್ರೂಫ್‌. 17 ಅಥವಾ ಹೆಚ್ಚು ಆಯ್ಕೆ ಮಾಡದ ಹೋಲಿಕೆಗಳಿಂದ ಕೂಡಿ 
ದ್ದರೆ, ಸಿಢ ಪ್ರೂಫ್‌. 50 ಅಥವಾ ಹೆಚ್ಚು ಆಯ್ಕೆ ಮಾಡದ ಹೋಲಿಕೆಗಳಿಂದ ಕೂಡಿರುತ್ತದೆ. 
ಇದಕ್ಕೆ ಹೆಚ್ಚು ವರಿಯಾದ ದತ್ತಾಂಶವು ಕೆಲವೊಮ್ಮೆ ಒಟ್ಟು ವಿಷಯದ ಮೇಲೆ ಪರಿಣಾಮ 
ಮಾಡುತ್ತದೆ. 


ತಳಿ ಸಂಕರಣ ಮೌಲ್ಯವನ್ನು ಕಟ್ಟಲು ಸಾಧ್ಯವಿದೆ: 


ಹೋರಿಯ ತಳಿಸಂಕರಣ ಮಾಲ್ಯವನ್ನು ಕಟ್ಟಲಿಕ್ಕೆ ರುಜುವಾತಾದ ಹೋರಿ ದಾಖಲೆಯು 
'ಮೂಲ ಮಾಹಿತಿಯನ್ನು ಒದಗಿಸುತ್ತದೆ. ಒಂದು ಹಿಂಡಿನ ಹೋರಿಯ ಮೇಲಿನ ಅಂತಹ ದಾಖ 


ಲಾಭ ಸಂಪಾದನೆಗಾಗಿ ಹೈನು ದನಗಳ ಆಯ್ಕೆ ಮುತ್ತು ತಳಿ ಅಭಿವೃದ್ಧಿ 211 


ಲೆಮನು ಹಿಂಡಿನ ಮಾಲೀಕನಿಗೆ ಹೋರಿಯನ್ನು ತ 


ಎಂದು ನಿರ್ಧರಿಸುವಲ್ಲಿ ಮತ್ತು 48 ಸ್ಪಡ್‌ನಿಂದ ಬಳಕೆಯಾದ ಕ್ಷೇತ್ರಡಭಿ ಹೋರಿಯನ್ನು ಉಪ 
ಯೋಗಿಸಬಹುದೆ ಎಂದು AB ಹೋ ಆಯ್ಕೆಯ ಸಂಘವು ತೀರ್ಮಾನಿಸುವಲ್ಲಿ ಸಹಾಯಕವಾಗು 


ದೆ. 


(et 


ಹೋರಿಯ ಹೆಣ್ಣ ಕರುಗಳು ದೈಹಿಕವಾ ಗಿ ಅವುಗಳ ತಾಯಿ ಹಸುಗಳನ 
ಅಥವಾ ಉತ್ಪಾದನೆಯಲ್ಲಿ ಅವುಗಳ ಸಮ ವಯಸ್ಸಾದ ಹ ವಿ 
ದನಾ ಮಟ್ಟಿವನ್ನು ಮುಂಚಿನಂತೆಯೇ ಅಂದರೆ. ತಾಯಿಹಸು)ಗಳು ಮುತ್ತು ಅಥ 
ಸ್ಸಿನ ಹಸುಗಳಂತೆ ಉತ್ಪಾದನಾ ಮಟ್ಟ ಉಳಿಸಿಕೊಳ್ಳುವು ವುದಕ್ಕಾಗಿ ಹಿಂಡ/ಗಳ£ ಅಂತಹ ಹೋರಿ 
ಯನ್ನು ಉಪಯೋಗಿಸುವುದನ್ನು baie). 


2% 
fe 
ಸಾಕ 
ಲಿ 
2 


ಒಂದು ಹೊಯ ಹೆಣ: ಇಕರುಗಳು ಮಾತ್ರ ಅವುಗಳ ತಾಯಿಹಸುಗಳಿಗೆ ಮತ್ತು/ಅಥವಾ 
ಸಮವ ವಯಸ್ಸಿನ ಹೆಸುಗಳಿಗೆ ಉತ್ತಾ i ಸತ] ಹೆಚ್ಚ ಕಡವೆ 
ಹೋರಿಯನ್ನು ಪಡೆಯುವವರೆಗೆ, ಆ ಹೋರಿಯ:ನ್ನೇ ಉಪಯೊ (ಗಿಸಬೇಕು. 


ವೆ: ಸಮವಾಗಿದ್ದ ರೆ. ಓಂದು ಉತ್ತಮ 


ತಾಯಿಹಸ್ಕುಗಳ ಮತ್ತು ಸಮವಯಸ್ಸಿನ ಹಸುಗಳ ಉತ್ಪಾದನಾ ಮಟ್ಟ ಸಮನಾಗಿರುವಂತಹ 
ಹಿಂಡುಗಳಲ್ಲಿ ಒಂದು ಹೋರಿಯ ಹೆಣ್ಣು ಕರುಗಳು ಉತ್ಪಾದನೆಯಲ್ಲಿ ಅವುಗಳ ತಾಯಿಹಸುಗಳು 
ಮತ್ತು/ಅಥವಾ ಸಮವಯಸ್ಸಿನೆ ಹಸು ಗೆ ಸಮವಾಗಿರಲು ದೈಹಿಕವಾಗಿ ವಿಫಲವಾದರೆ. ಅದೇ 
ಹಿಂಡಿನಲ್ಲಿ ಆ ಹೋರಿಯ ಉಪಯೋಗ ಮುಂದುವರೆಯಬಾರದು. ಒಂದು ಹೋರಿಯ ಹೆ ಣ್ಣು 
ಕರುಗಳು ಹೆಚ್ಚು ಉತ್ಪಾದನೆ ಮಾಡುವ ತಾಯಿಹಸುಗಳು ಮತ್ತು/ಅಥವಾ ಸಮವಯಸ್ಸಿನ ಹಸು 
ಗಳಿಗೆ ಸಮನಾಗಿ ಉತ್ಪಾದನೆ ಮಾಡದಿದ್ದರೆ. ಆ ಹೋರಿಯು ಇವುಗಳಿಗಿಂತ ಕಡಮೆ ಉತ್ಪಾದನೆ 


ಮಾಡುವ ಹಿಂಡುಗಳಲ್ಲಿ ಹೆಚ್ಚು ಉಪಯೋಗಕರವಾದುದೆದು ಸಿದ್ದ ವಾಗುತ್ತದೆ. 


ಹೆಚ್ಚಿನ ಸಹಾಯಕ ಸಂಗತಿಗಳು : ಸಮಾನ ವಯಸ್ಸಿನ ಹಸುಗಳು ಮತ್ತು ಹಿಂಡುಗಳೆ 
ಸರಾಸರಿಯು ಹೆಣ್ಣುಕರುಗಳನ್ನು ಅವುಗಳ ಕೊಟ್ಟಿಗೆ ಸಹಜೀವಿಗಳು ಮತ್ತು ಹಿಂಡಿನವುಗಳೊಂದಿಗಿನ 
ಉತ್ಪಾದನಾ ಮಟ್ಟವನ್ನು ಹೋಲಿಸಲು ಬೇಕಾದ ಅಂಕಿ ಸಂಖ್ಯೆಗಳನ್ನು ಕೊಡುತ್ತದೆ. pss 
ಬರುವ 9 ಮತ್ತು 10ನೇ ಟಿಪ್ಪಣಿಗಳನ್ನು ನೋಡಿರಿ). ಈ ಸರಾಸರಿಗಳು. ಆಹಾರಸೂಚಿ 
ಯೊಂದಿಗೆ (ಟಿಪ್ಪಣಿ 8ನ್ನು ನೋಡಿರಿ). ಹಿಂಡಿನ ಸರಾಸರಿ ಉತ್ಪಾದನಾ ಸಾಮಥನ್ಯ ಮತ್ತು 
ಹಿಂಡಿನ ಪರಿಸರದ ಕೆಲವು ಸೂಚನೆಗಳನ್ನು ನೀಡುತ್ತದೆ. 


ಈ ಫೂರಕ ಅಂಕಿ ಸಂಖ್ಯೆಗಳು ಕೇವಲ ಸೂಚಕಗಳಾಗಿವೆ ಮತ್ತು ತಾಯಿಹಸುಗಳ: ಮತ್ತು 
ಹೆಣ್ಣು ಕರುಗಳು ದಾಖಲೆಗಳನ್ನು ಮಾಡಿಶುವಂತಹ ಹಿಂದಿನಿಂದ ಸಂಗ್ರಹಿಸಿದ ಹೆಚ್ಚಿನ ನೆ ಮಾಹಿತಿ 
ಯೊಂದಿಗೆ ರುಜುವಾತಾದ ಹೋರಿವಾಖಿಲೆಯ ಮುನ್ನು ಪೂರೈಸುವುದಕ್ಕಾಗಿ €ಸಿಿ 'ಕಂಡೀಷನ್ಸ್‌ 
ಅಫೆಕ್ಟಿಂಗ್‌ ರೆಕಾರ್ಡ್‌) ಎಂಬ ಶೀರ್ಷಿಕೆಯ ಕೆಳಗೆ ಪ್ರತ್ಯೇಕ ಹಸುಗಳ ದಾಖಲೆಗಳ ಮೇಲೆ ಪ್ರಭಾವ 
ಬೀರಿರುವ ಸ್ಥಿತಿಗಳ ನಿಯಮಗಳನ್ನು ಪಟ್ಟಿಮಾಡಿದೆ. ಅಂತಹ ದಾಖಲೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ 
ಬೇಕಾದರೆ ಮಾಲೀಕರಲ್ಲಿಯ ಹಿಂಡುದಾಖಲೆ ಪುಸ್ತಕದಲ್ಲಿಂದ ಪಡೆಯಬಹುದು. 


`ಈ ಟಿಪ್ಪಣಿಗಳನ್ನು ರುಜುವಾತಾದ ಹೋರಿದಾ ಖಲೆಯಲ್ಲಿರುವ ಸಣ್ಣ ಅಕ್ಷರದಲ್ಲಿರುವ ಸಂಖ್ಯೆ 
ಗಳು ತಿಳಿಸುತ್ತವೆ. 


ಆಧುನಿಕ ಹೈನಾಗಾರೆ ದನಗಳ ನಿರ್ವಹಣೆ 
ಕೋಡ್‌ದ ಮೊದಲ ಎರಡು ಅಂಕಿಗಳು ಸ್ಟಡ್‌ 


ಹೋರಿ AB 


ಇ 


ಒಂದ. 


ತ 
ತ 


u 


“(AB ಸರ್ವೀಸ್‌' 


| 


212 









13 » * ತ ಣ್ಣ ಣಿ 
| ಬೀಗಿ ೫ eaves water ಜೀ ಇಟ) ಇ so 1 07 110 Pore nis ೫೦% 
3 ಉಣ IVR Heese vooppyeas ಇ % aur woy Resoor AER '9'6 (4 
32 21% ₹9191, 4€ 404, slot iz ೯1೪ 66] 61641 SOE |19580-11 [68 
೯ ೭99 | tc; O92; ೪62 |೪9762-11 |(8 
8B 769 | soter| se | cen ೬913192 979 | ave] 12911 ly o£ 19-೪6-11 [ee 
ಸ 199 | (| 09೭2s ೪62 |63-62-11 Jie 
ಷಿ <1) 29491] ೪ eae 49೯61 [sz 962 | £೫£| €(06 |1 ೪0೯ [49-62-6 19 
ಳ್ಳ tw | 9s) woe 10೯ [19-08-11 |e 
[4] ous} s¢es1| 19 | 191 gzserlec 9೪1 | ow) 69691 ೪0೯ [06-82-11 [se 
x3 2£9 | ( | 69881 20೯ [ಇ೪-ರಿ೯-9. (08 
fe 224 | serst | 5೪ | 699] ೨99೯192 tes | 9%4| ೪781 |? tot |09-92-/ os 
೫ 249 | 1 £ | ೬91೭೬ 167 [13-31-21 [98 
ಕ್ರ 0(೪| ₹9041 19 | ೬89 92461 ze tet al eves ls 60% 06-92-1 [18 
೫ | £29 [aC 18131 |" 70೯ (39-11-109 
ನ 79% | 19191 | or ves! ೬9141 909 |r| castle ೪06 Jav-oc-11 |೧6 
3 ೯09 | (೪6 | 39911 20% lee-1¢-£ 0S 
ಣಿ *೪೪ | 19991] 6೯ 699 929912೯ 416411 ೪06. [06-61-61 te 
| 90991 ೪0೪ [66-01-01 *8 
C ವ್‌ ಇಳಾ ಎದ ರ್‌ (| 
12. ೪1೫೦ 10೪8320 ೪691 (9 ನ [pee NE 
B *1$| 82791] 09 69621119 ಆಲಾ [ಲಾಲ 18 
Da ors! 691%1| 6% 9960139 ತತ Jem "(96 
4 ೫) -4 | [7 = Jem |z 
ಡ viva 9831 83221 lis ತ Kaen NF 
¥ #15) ೯೯(91| 19 ೯£೦೪1]12. |e [ee ೪೪ 
4 919 9061] 86 62081162 sé Recetas (ಡಿ 
ಈ 22 | € 
1 ] ( ೬6 
೪. ಇಚ viva (0034 ೪9:51 9% ಅದ [ee [ನ 
ಇ ಗು 659) 19981) 0% ೪99612 ‘<a 
ಸಃ 005 | 688೯1] 66 20st1 52 x Jen [68 
ಪ್‌ || ಸು ಹ ಎ... ಾ 
ಸ FF ದಾ 
[H 2 ಇವನಾ IE TT 
ವ ಕ 
ಇನೆ 220110 ಇರ್‌... 999998 ೫೫96924129. ws 
B k ೪0೦0-೪೯ 010೯೯ $10-2€ pS 083338 13815 033064 NINE” 66802 
pe ioe ಕಾ coe 59444224329 9 045 ee 8121970೫ ಬ್ದ 
೯ ಜಟೆ ANTS UE UNS ಸಗ ಘರ 22037೨ ಆಳಿ ತಡಿ ತಿದ ಇ ೧ ™ ಬಟಲವತಆ 3೬16 CINTA vin 


ಲಾಭ ಸಂಪಾದನೆಗಾಗಿ ಹೈನು ದನಗಳ ಆಯ್ಕೆ ಮತ್ತು ತಳಿ ಆಭಿವೃದ್ಧಿ 213 


2. “ಸ್ಟೇಟ್‌ ಗಳಿಂದ ದಾಖಲೆಗಳು' : ಪ್ರತಿ ಸ್ಟೇಟ್‌ನ ಹೆಣ್ಣುಕರುಗಳ ಸಂಖ್ಯೆ 
ಯೊಂದಿಗೆ. ರುಜುವಾಜಾದ ಹೋರಿ ದಾಖಲೆಯಲ್ಲಿರುವ ಹೆಣ್ಣುಕರುಗಳ ದಾಖಲೆಗಳನ್ನು ಪಡೆದ 
ಸ್ಟೇಟ್‌ಗಳನ್ನು ಈ ಶೀರ್ಷಿಕೆ ಅಡಿಯಲ್ಲಿ ಕೊಟ್ಟಿ ರುವ ಅಂಕಿ ಸಂಖ್ಯೆಗಳು ಸೂಚಿಸುತ್ತವೆ. 


ತಿ, ಸಾರಾಂಶ: ಈ ಕಾಲಮ್ಮಿನ ಮೇಲುಭಾಗದಲ್ಲಿರುವ ಅಂಕಿಸಂಖ್ಯೆಗಳು ಅನೇಕ 
ಹೋಲಿಕೆಗಳು ಮತ್ತು ಪ್ರೂಫ್‌ನಲ್ಲಿರುವ ಹೆಣ್ಣು ಕರುಗಳ ದಾಖಲೆಗಳ ಒಟ್ಟು ಸಂಖ್ಯೆಗಳನ 
ತ್ತವೆ. “Diff 001200080012` ರಂತಹ ಅಂಕಿ ಸಂಖ್ಯೆ ಸೂಚಿಸಿದಂತೆ ಪ್ರಾಫ್‌ದ ಸೂ 
ಸಾರಾಂಶದಂತೆ ಹಾಲುತ್ಪಾದನೆಯಲ್ಲಿ ಅವುಗಳ ತಾಯಿ ಹಸುಗಳನ್ನು ಮೀರಿ 
12 ಕರುಗಳ ದಾಖಲೆಗಳನ್ನು ಪ್ರೂಫ್‌ ಒಳಗೊಂಡಿದೆ. ಹೆಣ್ಣು ಕರುಗಳಲ್ಲಿ 8 ಅವುಗಳ ತಾಯಿ 
ಹಸುಗಳನ್ನು ಸರಾಸರಿ ಹಾಲು ಪರೀಕ್ಷೆಯಲ್ಲಿ ವೀರಿಸಿವೆ ಮತ್ತು 12 ಬೆಣ್ಣೆ ಕೊಬ್ಬಿನ ಉತ್ಪಾದನೆ 


ಣ 


ಯಲ್ಲಿ ಅವುಗಳ ತಾಯಿ ಹಸುಗಳನ್ನು ಮೀರಿಸಿದೆ. ಕಾಲವ್ಮಿನ ಕೆಳಭಾಗದgಿ ಉಪಶೀರ್ಷಿಕೆಯ 
ಆಡಿಯಲ್ಲಿ ಕೊಟ್ಟಿರುವ " ಹರ್ಡ್‌ಕೋಡ್‌` ಎಂಬುದು ಹಿಂಡಿನ ಹರ್ಡ್‌ಕೋಡ್‌ ಸಂಖ್ಯೆಯನ್ನು 
ಒಳಗೊಂಡಿದೆ. ಇದರಿಂದ ತಾಯಿಹಸುಗಳು ಅಥವಾ ಹೆಣ್ಣುಕರುಗಳ ಉತ್ಪಾದನ ದಾಖಲೆ 


ಗಳನ್ನು ವರದಿಮಾಡಲಾಗಿದೆ. 


[9 
ಸ 


(ಗ 
¢ 


ಹಸು ಮತ್ತು ಹೆಣ್ಣು ಕರುಗಳ ಹೋಲಿಕೆಯ ದತ್ತಾಂಶವಸ್ನು ಒಂದು ಸಂಖ್ಯೆ ಅಂತರ 
ಕೊಟ್ಟಿದೆ. ಇದರೊಂದಿಗಿರುವ ಎರಡು ಖಾಲಿ ಜಾಗದ ಅಂತರವು ಬೇರೆ ಬೇರೆ ಜೊತೆಗಳನ್ನು 
ವಿಂಗಡಿಸುತ್ತದೆ. ಪ್ರತಿ ಗುಂಪಿನ ಮೊದಲನೆಯ ಸಾಲಿನಲ್ಲಿ ತಾಯಿಹಸುವಿಗೆ ಸಂ ಬಂಧಿಸಿದ 
ದತ್ತಾಂಶವನ್ನು ಕೊಟ್ಟಿದೆ. ಎರಡನೆಯ ಸಾಲಿನಲ್ಲಿ ಹೆಣ್ಣುಕರುವಿಗೆ ಸಂಬಂಧಿಸಿದ ದತ್ತಾಂಶವನ್ನು 
ಕೊಟ್ಟಿದೆ. 


4 


ಮೊದಲಿನ 21 ಹೋಲಿಕೆಗಳನ್ನು ಪಟ್ಟಿಮಾಡಿದಾಗ ಒಂದು ಹೋರಿ 21ಕ್ಕಿಂತ ಹೆಚ್ಚು 
ಹೋಲಿಕೆಗಳೊಂದಿಗೆ ಪುನಃ ರುಜುವಾತಾದರೆ, ಅಂಕಿ ಸಂಖ್ಯೆಯ ಸಾರಾಂಶವನ್ನು i ರುಜ, 
ವಾತಾದ ಹೋರಿ ದಾಖಲೆಯಲ್ಲಿ ಪಟ್ಟಿ ಮಾಡುತ್ತಾರೆ. 


By 


(ಲ 


4. "ಓಣ: ಈ ಕಾಲಮ್ಮಿನಲ್ಲಿರುವ ಸಿ ಅಕ್ಷರವು ಹೆಣ್ಣು ಕರುವು ಒಂದು AB ಸಂತ 
(ಕೃತಕ ತಳಿ ಸಂತತಿ) ಎಂಬುದನ್ನು ಸೂಚಿಸುತ್ತದೆ. 


5 *ತಳಿ': ಹಸು ಮತ್ತು ಹೆಣ್ಣು ಕರುವಿನ ತಳಿ ಕೆಳಗೆ ಕೊಟ್ಟಿ ರುವ ಸಂಕೇತದಿಂದ ಸೂಚಿತ 
ವಾಗುತ್ತದೆ. 


| ಐರ್‌ಶೈರ್‌ F 6 ಮಿಲ್ಕಿಂಗ್‌ ಶಾರ್ಟ್‌ಹಾರ್ನ್‌ 
2 ನನ್ನ್‌ಸಿ 7 ರೆಡ್‌ಡೇನ್‌ 

ತಿ ಹೋಲ್‌ಸ್ಟೇನ್‌ 8 ಇತರ ತಳಿಗಳು 

4 ರ್ಜ 9 ರೆಡ್‌ಪೋಲ್‌ 

5 


ಬ್ರೌನ್‌ಸ್ಡಿಸ್‌ 


214 ಆಧುನಿಕೆ ಹೈನಾಗಾರ ದನೆಗಳ ನಿರ್ವಹೆಣೆ 


6. “ಟೈಪ್‌” (ಮಾದರಿ): ಇದು ದೊರಕಿದಾಗ ಪ್ರತಿ ಜಾನುವಾರಿನ ಮಾದರಿ 
ಎಣಿಕೆಯನ್ನು ಈ ಕಾಲಮ್ಮಿನಲ್ಲಿ ಪಟ್ಟಿ ಮಾಡಲಾಗುತ್ತದೆ. 


7. "ಸಿ.ಎ. ಆರ್‌: ಕಂಡೀಷನ್ಸ್‌ ಅಫೆಕ್ಟಿಂಗ್‌ ರೆಕಾರ್ಡ್‌ ಈ ಕೆಳಗೆ ಕೊಟಿ 
ರುವ ಸಂಕೇತಗಳಿಂದ ದಾಖಲೆಮೇಲೆ ಪ್ರಭಾವ ಬೀರುವ ಸ್ಥಿ ತಿಗಳು ಸೂಚಿತವಾಗಿವೆ. 


2 ಅಪೂರ್ಣ ; ಮಾರಿದ 7 ಕಾಯಿಲೆ 
3 ಅಪೂರ್ಣ : ಸತ್ತವು 8 ಗರ್ಭಪಾತ 


4 ಗಾಯ 

8, *«ಆಹಾರಸೂಚಿ? : ಆಹಾರದ ಅಂಕಿಸಂಖ್ಯೈೆಗಳನ್ನು ವರದಿಮಾಡ:ವಾಗ 
ಹೋರಿಯ ಹೆಣ್ಣಕರುಗಳ ಮತ್ತು ಅವುಗಳ ತಾಯಿಹಸುಗಳ ಆಹಾರಸೇವನೆಯ: ಅಂದಾಜು 
ಮಾಡುವ ಉದ್ದೇಶದಿಂನ ಅಹಾರ ಸೂಚಿಯ ಲೆಕ್ಕಹಾಕಲಾಗ:ತ್ತದೆ. ತಿಂದ ಆಹಾರ ವತ್ತು 
ಅಗತ್ಯವಾದ ಆಹಾರಗಳನ್ನು ನಿವ್ವಳ ಶಕ್ತಿಯ ಆಧಾರದಮೇಲೆ ಲೆಕ್ಕಹಾಕಲಾಗುತ್ತದೆ. ಉತ್ಪಾದನೆ 
ಮತ್ತು ಸಂರಕ್ಷಣೆಗೆ ಬೇಕಾದ ಒಟ್ಟು ಅಂದಾಜು ಅಗತ್ಯದಿಂದ ಅಂದಾಜು ನಿವ್ವಳಶಕ್ತಿಯ ತಿಂದ 
ಆಹಾರವನ್ನು ಭಾಗಿಸಿ ಸೂಚೆಯನ್ನು 'ಪಡೆಯುತ್ತಾರೆ. ಶಾಸ್ತ್ರೀಯವಾಗಿ. ಒಂದು ಜಾನುವಾರಿಗೆ 
100ಕ್ಕೆಂತ ಕಡಮೆ ಆಹಾರಸೂಚಿಯನ್ನು ಸೂಚಿಸಿದರೆ. ಅಂತಹ ಜಾನುವಾರು ಅಗತ್ಯಕ್ಕಿಂತ 
ಕಡಮೆ ಅಹಾರ ಶಿನ್ನು ತ್ತದೆಯೆಂಬುದನ್ನು ತಿಳಿಸುತ್ತದೆ. 


9, « 305 ದಿನದ ಸಮಕಾಲೀನ ಸರಾಸರಿ ?;: ಈ ಶೀರ್ಷಿಕೆಯ ಅಂಕಿಸಂಖ್ಯೆ 
ಗಳು ಪೈತ್ರಕವಾಗಿ ಸಂಬಂಧವಿರದ ಸಂಗಾತಿದನಗಳೊಂದಿಗೆ ಪಚ್ಚಿ ಮಾಡಿದ ಹೆಣ್ಣ ಕರುಗಳ ದಾಖಲೆ 
ಗಳೊಂದಿಗೆ ಒಟ್ಟಿಗೇ ಉತ್ಪಾದನ ದಾಖಲೆಗಳನ್ನು ಪೂರ್ಣಮಾಡಿದ ಒಂದು ಹಸುವಿನ ಸರಾಸರಿ 
ಪ್ರಮಾಣಿತ ಉತ್ಪಾದನೆಯನ್ನು ಸೂಚಿಸುತ್ತವೆ. ಸಮಕಾಲೀನ ಸರಾಸರಿ ಸಂಗಾತಿದನಗಳ ಸರಾಸರಿ 
ಉತ್ಪಾದನಾ ಸಾಮರ್ಥ್ಯದ ಮತ್ತು ಪಟ್ಟಿ ಮಾಡಿದ ಹೆಣ್ಣು; ಕರುಗಳ ಕರಾವು ದಾಖಲೆಗಳನ್ನು 
ಮಾಡಿದ ನಿಗದಿಯಾದ ಕಾಲದ ಸಮಯದಲ್ಲಿ ಹಿಂಡಿನ ಸ್ಥಿ ತಿಗಳ ಕೆಲವು ಸೂಜನೆಗಳಿನ್ನು 
ನೀಡುತ್ತದೆ. ¥ 


ಕ 


ಜಿ 


10. -" ವಾರ್ಷಿಕ ಸರಾಸರಿ ' : ಈ ಕಾಲವ್ಮಿನ ಅಂಕಿಸಂಖ್ಯೆಗಳು ಹಸು 
ವರ್ಷದ ಆಧಾರದಮೇಲೆ ಇಡೀ ಹಿಂಡಿನ ವಾರ್ಷಿಕ ಸರಾಸರಿ ಉತ್ಪಾದನೆಯನ್ನು ಸೂಚಿಸು 
ತ್ತವೆ. ಪೂರ್ಣವಾಗಿ ಹಿಂಡಿನ ಉತ್ಪಾದನ ಸಾಮರ್ಥ್ಯದ ಮತ್ತು ಪಟ್ಟಿಮಾಡಿದ ಹೆಣ್ಣು 
ಕರುಗಳ ದಾಖಲೆಮಾಡಿದ ನಿಗದಿಯಾದ ಕಾಲದ ಸಮಯದಲ್ಲಿ ಹಿಂಡಿನ ಸನ್ನಿವೇಶದ ಸ್ಥಿ ತಿಗಳ 
ಕೆಲವು ಸೂಚನೆಗಳನ್ನು ವಾರ್ಷಿಕ. ಸರಾಸರಿ ನೀಡುತ್ತದೆ. ಈ ರುಜುವಾತಾದ ಹೋರಿ 


ಲಾಭ ಸಂಪಾದನೆಗಾಗಿ ಹೈನು ದನಗಳ ಆಯ್ಕೆ ಮತ್ತು ತಳಿ ಅಭಿವೃದ್ಧಿ 215 


₹1 


ದಾಖಿಲೆಯಲ್ಲಿ ವಾರ್ಷಿಕ ಹಿಂಡು ಸರಾಸರಿಗಳು ಶೇಕಡಾ 9 ರಷ್ಟು ಹೆಚ್ಚುತ್ತವೆ. ಆದ್ದರಿಂ 
ಅವುಗಳನ್ನು ದಾಖಲೆಯಲ್ಲಿ ಒಳಗೊಂಡ ಪ್ರಮಾಣಿತ ಕರಾವು ಸರಾಸರಿಯ ಅಂಕಿ ಸಂಖ್ಯೆ 
ಗಳೊಂದಿಗೆ ಹೆಚ್ಚು ಹೋಲಿಸಬಹುದು, 

ಒಂದು ಹೋರಿಯ ಬಗೆಗಿನ ಖಚಿತ ಮಾಹಿತಿಯು ಆ ಹೋರಿಯನ್ನು ಹೆಚ್ಚು 
ಬೆಲೆಯುಳ್ಳದ್ದನ್ನಾಗಿ ಮಾಡುವುವಿಲ್ಲವೆಂಬುದನ್ನು ಜ್ಞಾಪಕದಲ್ಲಿಡನೇಕು. ಅದು ಕೇವಲ 
ಹೆಣ್ಣಕರುಗಳ ತಳಿ ಸರಾಸರಿಗಿಂತ ಹೆಚ್ಚಿರುವ ಅಥವಾ 'ಕಡಮೆಯಿರುವ ಉತ್ಪಾದನ 
ಸಾಮರ್ಥ್ಯದ ಒಂದು ಹೋರಿಯ ಬೆಲೆಯನ್ನು ಯೋಗ್ಯ ರೀತಿಯಲ್ಲಿ ಕಟ್ಟಬೇಕಾದರೆ, 
ಖಚಿತ ಮಾಹಿತಿಗಳ ವಿವರವಾದ ಅಧ್ಯಯನ ಅವಶ್ಯಕ. 


ಹೋರಿಗೆ ಹುಟ್ಟಿದ ಹೆಣ್ಣುಕರುಗಳ ಕಾರ್ಯನಿರ್ವಹಣೆಯನ್ನು ಹಿಂಡಿನಲ್ಲಿಡುವ 
ಹಸುಗಳ ಕಾರ್ಯನಿರ್ವಹಣೆಯೊಂದಿಗೆ ಹೋಲಿಸುವಿಕೆ, ಹೋರಿಯ ಗುಣಸಾಗಾಣಿಕೆ 
ಸಾವ.ಥನ್ಮದ ಮೌಲ್ಯ ನಿರ್ಧಾರಕ್ಕೆ ಒಂದು ಸಾಧನವಾಗಿದೆ. ಕಡಮೆ ಉತ್ಪಾದನೆಯ 
ಹಿಂಡಿನಲ್ಲಿಯ ಹೋರಿಗೆ ಹುಟ್ಟಿದ ಹೆಣ್ಣುಕರುಗಳು ಹೆಚ್ಚುಸರಾಸರಿ ಉತ್ಪಾದನೆಯ 
ಹಿಂಡಿನಲ್ಲಿರುವ ಹೆಣ್ಣುಕರುಗಳಷ್ಟು ಉತ್ಪಾದನೆಮಾಡುತ್ತವೆಂದು ನಿರೀಕ್ಷಿಸದಾರದು. 
ಏಕೆಂದರೆ, ಸನ್ನಿವೇಶದಲ್ಲಿ ವ್ಯತ್ಕಾಸಗಳಾಗುವುದೇ ಇದಕ್ಕೆ ಕಾರಣ. ಹಿಂಡಿನ 
ಉತ್ಪಾದನಾ ಸರಾಸರಿಗಳಲ್ಲಿ ವ್ಯತ್ಯಾಸಗಳು ಕಂಡುಬರುತ್ತವೆ. ಇವುಗಳಲ್ಲಿ ಅನುವಂಶೀ 
ಯತೆಯ ಕಾರಣ ಶೇಕಡಾ 10 ಮತ್ತು ಸನ್ನಿವೇಶಕ್ಕೆ ಅನುಗುಣವಾಗಿ ಶೇಕಡಾ 90 
ಎಂದು ಸಾಮಾನ್ಕವಾಗಿ ಅಂದಾಜು ಮಾಡಲಾಗಿದೆ. ಎರಡು ಪ್ರತ್ಯೇಕ ಹಿಂಡುಗಳನ್ನು 
ತುಲನೆಮಾಡಿದಾಗ ಈ ಸರಾಸರಿ ಸಂಖ್ಯೆಯಲ್ಲಿ ಹೆಚ್ಚು ಬದಲಾವಣೆ ಕಂಡುಬರುತ್ತದೆ. 
ಡಿ. ಎಚ್‌. ಐ. ಎ. ಯಂತಹ ದಾಖಲೆಗಳು ದೊರಕುವ ಹಿಂಡುಗಳ ದೊಡ್ಡ ಗುಂಪು 
ಗಳಿಗೆ ಶೇಕಡಾ 10ರ ಈ ಅಂದಾಜು ಅನ್ವಯಿಸುತ್ತದೆ. ಹೆಚ್ಚು ಹಾಗೂ ಕಡಮೆ 
ಉತ್ಪಾದನೆಯ ಹಿಂಡುಗಳಲ್ಲಿ ಕೂಡ, ಉತ್ಪಾದನೆ ಹೆಚ್ಚಿಸಲಿಕ್ಕೆ ರುಜುವಾತಾದ 
ಹೋರಿಯನ್ನು ಉಪಯೋಗಿಸುವುದಕ್ಕೆ ಇದು ಒಳ್ಳೆಯ ಯೋಜನೆಯಾಗಿದೆ. ನಿರ್ವ 
ಹಣೆಯಲ್ಲಿ ಸುಧಾರಣೆಯಾದರೆ ಅನುವಂಶಿಕ ಉತ್ಪಾದನಾಸಾಮರ್ಥ್ಯವು ಅಷ್ಟಾಗಿ 
ಮಿತಿಗೊಳಿಸುವ ಅಂಶವಾಗಲಾರದು. 

ಹೊಂದಾಣಿಕೆ ಮಾಡಿರದ ದಾಖಲೆಗಳಿಗಿಂತ ಹಿಂಡಿನಲ್ಲಿರುವ ದನಗಳ ಉತ್ಪಾದನೆ 
ಕರುಹಾಕುವ ವರ್ಷ ಹ:ಗೂ ಕರುಹಾಕುವ ಖುತುಗಳ ಬಗೆಗಿನ ಉತ್ಪಾದನಾ ದಾಖಲೆ 
ಗಳು ಹೊಂದಾಣಿಕೆ ಮಾಡಿದ ದಾಖಲೆಗಳಲ್ಲಿ ಹೆಚ್ಚು ನಂಬಲರ್ಹವಾಗಿರುತ್ತವೆ. ಈ 
ಹೊಂದಾಣಿಕೆಗಳನ್ನು ಮಾಡಲು ಉಪಯೋಗಿಸುವ ಅಂಶಗಳ ಬಗೆಗೆ ಸಂಶೋಧನೆಯು 
ಮುಂದುವರಿಯುತ್ತಿದೆ ಮತ್ತು ಭವಿಷ್ಯದಲ್ಲಿ ಹೊಂದಾಣಿಕೆ ಮಾಡಿದ ದಾಖಲೆಗಳನ್ನು 
ಹೆಚ್ಚು ಹೆಚ್ಚು ಉಪಯೋಗಿಸ:ಹುದೆಂದು ನಿರೀಕ್ಷಿಸಲಾಗಿದೆ. ಬೇರೆ ಬೇರೆ ಯತು 
ಮತ್ತು ವರ್ಷಗಳಲ್ಲಿ ಹಾಲಿನ ಉತ್ಪಾದನೆ ಹೇಗೆ ವ್ಯತ್ಕಾಸವಾಗುತ್ತದೆ ಎಂಬುದರ 


216 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಉದಾಹರಣೆಯೊಂದನ್ನು ಚಿತ್ರ 9.7 ರಫಿ ಕೊಟ್ಟಿದೆ. ಹಿಂಡಿನ ಸರಾಸರಿ ಇಲ್ಲವೆ 
ಚ್ಚು ಅಥವಾ ಕಡಮೆ ಉತ್ಪಾದನೆಯ ಯಾವುದೊಂದು ಅವಧಿಯಿಂದ ಅಧಿಕವಾಗಿ 
ಪ್ರಭಾವಿತವಾದ ಒಂದು ದಾಖಲೆಯಿಂದ ಪಡೆದ ಮಾಹಿತಿಯು ಹಿಂಡಿನ ಅಥವಾ 


ಅಧ್ಯಯನಕ್ಕಾಗಿ ಆಯ್ಕೆಮಾಡಿದ ಜಾನುವಾರದ ಪ್ರತಿನಿಧಿತ್ವ ಪಷೆಯಬಾರದು 





ಜನವರಿ ಜುಲೈ ಜನವರಿ ಜುಲೈ ಜನವರಿ ಜುಲೈ ಜನವರಿ 
ತಿಂಗಳುಗಳು 


ಚಿತ್ರ 9.7: ಬೇರೆ ಚೇರೆ ಯತುಗಳಲ್ಲಿ ಮತ್ತು ವರ್ಷಗಳಲ್ಲಿ ಒಂದು ಹಿಂಡಿನ ಸರಾಸರಿ 
ಉತ್ಪಾದನೆಯಲ್ಲಿ ಸಂಭವಿಸಬಹುದಾದ ಬದಲಾವಣೆಗಳು 


ಹೋರಿಗಳ ಮಾಲ್ಯಮಾಪನಕ್ಕಾಗಿ ಸೂಚಿಗಳು : ಹಾಲು ಅಥವಾ 
ಮೇದಸ್ಸಿನ ಉತ್ಪುದನೆಗಳನ್ನು ಮುಂದಿನ ಸಂತಾನಕ್ಕೆ ವರ್ಗಾಯಿಂಸುವ ಸಾಮರ್ಥ್ಯದ 
ಒಂದು ಅಂದಾಜನ್ನು ಒದಗಿಸುವುದಕ್ಕೆ ಹಲವಾರು ಗಣಿತದ ಬಿಂಬಿತಗಳನ್ನು ಅಭಿವೃದ್ಧಿ 
ಗೊಳಿಸಲಾಗಿದೆ. ಇದು ಒಂದು ಕರುವಿನ ಒಟ್ಟು ಅನುವಂಶೀಯತೆ ಸುಲ್ಲಿ ಅರ್ಧದಷ್ಟು 
ಭಾಗವು ಹೋರಿಯಿಂದ ಬಂದದ್ದಾ ಗಿರುತ್ತದೆ ಎಂಬ ಸಂಗತಿ ಮೇಲೆ ಆಧಾನತಷಾಗಿದೆ. 
ಉತ್ಪಾದನಾ ಮಾಹಿತಿಯನ್ನು ಒಂದೇ ಒಂಧು ಸಂಖ್ಯೆಗೆ ಇಳಿಸುವುದೂ ಹೋರಿಯಿಂದ 
ಹೋರಿಗಿರುವ ಗುಣಗಳ ವ್ಯತ್ಯಾಸವಾಗಿ ಅಧ್ಯಯನ ಮಾಡುವ ಕ್ರಮವನ್ನು ಸುಲಭೀಕ 
ರಿಸುವುದೂ ಇದರ ಉದ್ದೇಶಗಳಾಗಿವೆ. ಇದರಲ್ಲಿ ಅತ್ಯಂತ ಸರಳವಾದುದು “ಹೋರಿ 
ಕರುವಿನ ಸಾಮರ್ಥ್ಯದ" ಪರಿಗಣನೆ. ಇದು ಕೇವಲ ಒಂದೇ ಹೋರಿಗೆ ಹುಟ್ಟಿರುವ 
ಎಲ್ಲ ಹೆಣ್ಣುಕರುಗಳ ಹಾಲು ಮತ್ತು ಕೊಬ್ಬು ಹಾಗೂ , ಹಾಲಿನಲ್ಲಿರುವ ಶೇಕಡಾ 
ಮೇದಸ್ಸು ರೂಪಗಳಲ್ಲಿ ವ್ಯಕ್ತವಾಗುವ ಸರಾಸರಿ ಉತ್ಪಾದನೆ ಮೇಲೆ ತಿಳಿಸಿರುವಂತೆ 
ಸಾಮಾನ್ಯ ಹೊಂದಾಣಿಕೆಗಳನ್ನು ಮೂಲಮಾಡಬಹುದು. ಒಂದು ಹೋರಿಗೆ ಹುಟ್ಟಿದ 
ಹೆಣ್ಣುಕರುಗಳೆಲ್ಲ ಒಂದು, ಎರಡು ಹಿಂಡುಗಳಲ್ಲೇ ಇದ್ದಾಗ, ಆಗ ಅವುಗಳ ಸರಾಸರಿ 
ಉತ್ಪಾದನೆಯ ಮೇಲೆ ವಾತಾವರಣ, ಆರೈಕೆಗಳು ಪ್ರಭಾವಬೀರುತ್ತವೆ. ಹಿಂಡುಗಳಲ್ಲಿ 


ಲಾಭ ಸಂಪಾದನೆಗಾಗಿ ಹೈನು ದನಗಳ ಆಯ್ಕೆ ಮತ್ತು ತಳಿ ಅಭಿವೃದ್ಧಿ 217 


ಹೆಣ್ಣುಕರುಗಳ ಸಂಖ್ಯೆ ಹೆಚ್ಚಿದ್ದಾಗ (50ಕ್ಕಿಂತ ಹೆಚ್ಚು), ಆಗ ಅವುಗಳ ಉತ್ಪಾದನೆ 
ಯನ್ನು ತಳಿ ಸರಾಸರಿಯೊಂದಿಗೆ ಹೋಲಿಸಿದಾಗ ಅದು ಸಾಕಷ್ಟು ಮಾಹಿತಿಯನ್ನು 
ಕೊಡುತ್ತದೆ. ಕೃತಕ ಗರ್ಭಧಾರಣೆ ಕೈಗೂಡಿರುವ ಹಿಂಡುಗಳಲ್ಲಿ ಇದು ಸುಲಭ ಹಾಗೂ 
ಸಾಮಾನ್ಯ. 

ಹೋರಿಗಳ ಅನುವಂಶಿಕಗುಣ ಪ್ರಸಾರ ಸಾಮರ್ಥವನ್ನು "ಹೋರಿ, ಹಸುವಿನ 
ಸಮಾನಗುಣ ಪಾಲು ಸೂಚಿ" ಎಂದು ಹೇಳಲಾಗುತ್ತದೆ. ಇದನ್ನು ಈ ಕೆಳಗಿನ ಸೂತ್ರ 
ದಿಂದ ಲೆಕ್ಕ ಮಾಡಬಹುದು. 

ಸಮಮಾತಪಿತೃಸಮಾನಗುಣಪಾಲು ಎ (ಮಗಳ ಸರಾಸರಿ ಉತ್ಪಾದನೆ) 3. [(ಮಗಳ 
ಸರಾಸರಿ ಉತ್ಪಾದನೆ) (ತಾಯಿಯ ಸರಾಸರಿ ಉತ್ಪಾದನೆ)] 

ಹೋರಿಯನ್ನು ಕೊಡಿಸಿದ ಹಸುಗಳ ಉತ್ಪಾದನ ಮಟ್ಟವನ್ನು ಈ ಸೂಚಿಯು 
ತೋರಿಸುತ್ತದೆ. ತಳಿ ಸರಾಸರಿಗಿಂತಲೂ ಕಡಮೆ ಅಥವಾ ಹೆಚ್ಚು ಸರಾಸರಿ ಉತ್ಪಾ 
ದನೆಯಿರುವ ಒಂದು ಗುಂಪು ಹಸುಗಳಿಗೆ ಹೋರಿಯನ್ನು ಉಪಯೋಗಿಸಿದಾಗ ಅದು 
ಆದಷ್ಟು ಹೆಚ್ಚು ಕರಾರುವಾಕ್ಕಾದ ಉತ್ಪಾದನಾ ಸಾಮಥನ್ಯದ ಬಗ್ಗೆ ಮಾಹಿತಿಯನ್ನು 
ಕೊಡುತ್ತದೆ. ಈ ಸೂತ್ರವನ್ನು ಅನ್ವಯಿಸುವಾಗ ಬೇರೆ ಬೇರೆ ಹೋರಿಗಳಿಗೆ ಹುಟ್ಟಿದ 
ಹೆಣ್ಣುಕರುಗಳಲ್ಲಿ ಕಂಡುಬರುವ ಉತ್ಪಾದನೆಯಲ್ಲಿನ ವ್ಯತ್ಕಾಸಗಳಲ್ಲಿ ಒಂದು ಭಾಗಕ್ಕೆ 
ಮಾತ್ರ ಅನಂವಂಶಿಕವನ್ನು ಕಾರಣವಾಗಿ ಕೊಡಬಹುದಷ್ಟೆ. ತಾಯಿಹಸುಗಳ ಮತ್ತು 
ಹೆಣ್ಣುಕರುಗಳನ್ನಿಡುವ ವಾತಾವರಣಕ್ಕೆ ಸಂಬಂಧಿಸಿದ ವ್ಯತ್ಯಾಸಗಳನ್ನು ಸೂಕ್ಷ್ಮವಾಗಿ 
ಪರಿಗಣಿಸಬೇಕು. 

ಇಳಿಗತಿ ಸೂಚಿ (ರಿಗ್ರೆಶನ್‌ ಇಂಡೆಕ್ಸ್‌) ಯನ್ನು ಕೆಲವು ಬಾರಿ ಉಪಯೋಗಿಸು 
ತ್ತಾರೆ. ಮಾತಾ ಪಿತೃ ಸೂಚಿಯನ್ನು 2 ಸಂಖ್ಯೆಯಿಂದ ಭಾಗಿಸಿದಾಗ ಬರುವುದೇ ಈ 
ಇಳಿಗತಿ ಸೂಚಿ ಸಮ ಮಾತಾಪಿತೃ ಸೂಚಿಗಿಂತ ಚಿಕ್ಕ ಸಂಖ್ಯೆಯನ್ನು ನೀಡುತ್ತದೆ ಮತ್ತು 
ನಿಶ್ಚಿತವಾದ ಉತ್ಪಾದನಾ ಸಾಮರ್ಥ್ಯವುಳ್ಳ ತಾಯಿ ಹಸುಗಳಿಗೆ ಒಂದು ಹೋರಿಯನ್ನು 
ಕೊಡಿಸಿದಾಗ, ಆ ಹೋರಿಯಿಂದ ಹುಟ್ಟುವ ಹೆಣ್ಣುಕರುಗಳಿಂದ ನಿರೀಕ್ಷಿಸಬಹುದಾದಂ 
ತಹ ಉತ್ಪಾದನಾಮಟ್ಟವನ್ನು ಸೂಚಿಸುತ್ತದೆ. 

ಕೊಟ್ಟಿಗೆಯಲ್ಲಿ ಜೊತೆಯಿರುವ ಮಾದರಿಹಸುಗಳ ಉತ್ಪಾದನಾ ಸಾಮರ್ಥ್ಯದ 
ಆಧಾರದ ಮೇಲೆ ಹೋರಿಯೊಂದರ ಹೆಣ್ಣುಕರುಗಳ ದಾಖಲಾತಿಗಳಲ್ಲಿ ಮಾಡಲಾಗುವ 
ಹೊಂದಾಣಿಕೆಗಳ ಇತ್ತೀಚಿನ ಕ್ರಮವು ಬಹಳವಾಗಿ ಬಳಸಲ್ಪಡುತ್ತಿದೆ. ಯು.ಎಸ್‌.ಡಿ. 
ಎ. ದಾಖಲೆಗಳು ಒದಗಿಸುವ ಮಾದರಿ ಸಂಗಾತಿ ಹಸುಗಳ ಉತ್ಪಾದನಾಸಾಮರ್ಥ 
ವನ್ನು ಚಿತ್ರ 9.6 ರಲ್ಲಿ ಕೊಟ್ಟದೆ. ಸರಿಯಾಗಿ ಉಪಯೋಗಿಸಿದಲ್ಲಿ ಹಿಂದೆ ತಿಳಿಸಿದ 
ಸೂಚಿಗಳಿಗಿಂತ ಇದು ಹೆಚ್ಚು ನಂಬಲರ್ಹವಾದುದಾಗಿದೆ. ಆ ಕಾರಣದಿಂದ ಜೊತೆಗಿ 
ರುವ ಮಾದರಿಹಸುಗಳನ್ನು ಹೋರಿಯೊಂದರಿಂದ ಹುಟ್ಟಿರುವ ಹೆಣ್ಣುಕರುಗಳ ಜೊತೆಗೆ 
ಇರಿಸಿರುವುದರಿಂದ ಅವು ವಾತಾವರಣ, ಪಶುಸಂಗೋಪನಾ ಕ್ರಮಗಳಿಂದ ಸರಿಸಮಾನ 


218 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ವಾಗಿ ಪ್ರಭಾವಿತವಾಗಿರುತ್ತವೆ. ಪಶುಸಂಗೋಪನೆಯಲ್ಲಿ ಅನುಭವ ಹೆಚ್ಚಿದಂತೆಲ್ಲ 
ಎರಡನೆ ಮತ್ತು ಆ ನಂತರದ ಸೂಲುಗಳಲ್ಲಿ ಹಸುಗಳಲ್ಲಿ ಹಾಲುಬತ್ತಿಸಿದ ಅವಧಿ, ಹಸು 
ಹಾಲಿನಲ್ಲಿರುವ ಕಾಲದಲ್ಲಿ ಗರ್ಭಧಾರಣೆಯ ಕಾಲ ಮತ್ತು ಕರುಹಾಕುವ ಖುತು, ಮೊದ 
ಲಾದ ಅಂಶಗಳನ್ನೆಲ್ಲ ಒಂದು ಹೋರಿಯ ಸಂತತಿಯ ಬಗೆಗಿನ ಉತ್ಪಾದನಾಮಾಹಿತಿ 
ಯನ್ನು ವರದಿಮಾಡುವಾಗ, ದಿನಕ್ರಮವಾಗಿ ಬಹುಶಃ ಹೊಂದಿಸಬಹುದು. ಅದೇ 
ಆರು ತಿಂಗಳು ಅಥವಾ ಇನ್ನೂ ಕಡಮೆ ಅವಧಿಯಲ್ಲಿ ಕರುಹಾಕುವ ಹಸುಗಳ ಆಧಾರದ 
ಮೇಲೆ ಸಂಗಾತಿ ಮಾದರಿ ಹಸುಗಳ ಹೊಂದಾಣಿಕೆಯು ಆಧಾರಿತವಾಗಿರುವಾಗ, ಕರು 
ಹಾಕುವ ಖುತು ಇದರಲ್ಲಿ ತಾನಾಗಿಯೇ ಒಳಗೊಂಡಿರುತ್ತದೆ. 


ಒಂದು ಹೋರಿಗೆ ಹುಟ್ಟಿದ ಹೆಣ್ಣು ಕರುವಿನೆ ಉತ್ಪಾದನಾ ಸಾಮರ್ಥ್ಯದ ಮೌಲ್ಯ 
ಮಾಪನಕ್ಕಾಗಿ ಯಾವ ವಿಧಾನವನ್ನೇ ಉಪಯೋಗಿಸಿರಲಿ, ಎಲ್ಲ ಪರೀಕ್ಷಿಸಲ್ಪಟ್ಟ ಹೆಣ್ಣು 
ಕೆರುಗಳು ಇದರಲ್ಲಿ ಒಳಗೊಂಡಿರುವುದು ಖಂಡಿತವಾಗುವಂತೆ ಮತ್ತು ಉಪಯೋಗಿಸಿದ 
ಮಾಹಿತಿ ಆದಷ್ಟ ಪೂರ್ಣವೂ, ಖಚಿತವೂ ಆಗಿರುವಂತೆ ಪ್ರತಿಯೊಂದು ಪ್ರಯತ್ನವನ್ನು 
ಮಾಡಬೇಕು. 

ಸಂತತಿಯ ಬಗ್ಗೆ ಜಾತಿ (ನಮೂನೆ) ಯ ಮಾಹಿತಿ: ಶುದ್ಧ ತಳಿ 
ಅಭಿವೃದ್ಧಿ ಸಂಘಗಳು ಜಾತಿ (ನಮೂನೆ) ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಹೋರಿಗಳಿಗೆ 
ಹೆಚ್ಚು ಆದ್ಯತೆ ನೀಡುತ್ತದೆ. ಆದರೆ, ಸಂಘದಲ್ಲಿ ದಾಖಲೆಯಾಗಿರುವ ಹೋರಿಗಳಿಗೆ 
ಹುಟ್ಟಿದ ಹೆಣ್ಣುಕರುಗಳ ಗುಣ ಅಂಕಿ ಪಟ್ಟಿಯ ವರ್ಗೀಕರಣ ಸ್ಕೋರಿನ ಆಧಾರದ 
ಮೇಲೆ ಅವುಗಳ ಬಗೆಗಿನ ಮಾಹಿತಿಯನ್ನು ನೀಡುತ್ತವೆ. ಜಾತಿ (ಮಾದರಿ)ಯ ಮೇಲಿನ 
ಅಂಕಿಸಂಖ್ಯೆಗಳನ್ನು ನೇರವಾಗಿ ಮತ್ತು ಉತ್ಪಾದನಾ ಅಂಕಿ ಸಂಖ್ಯೆಗಳಿಗೆ ಹೊಂದಾಣಿಕೆ 
ಗಳನ್ನೂ ಅನ್ವಯಿಸದೆಯೇ ಉಪಯೋಗಿಸಲಾಗಿದೆ. ಸರಾಸರಿ ಒಟ್ಟು ವರ್ಗೀಕರಣ 
ಸ್ಕೋರನ್ನು (ಗುಣ ಅಂಕಿಪಟ್ಟಿ) ಒಂದು ಹೋರಿಗೆ ಹುಟ್ಟಿದ ಎಲ್ಲ ಹೆಣ್ಣುಕರುಗಳಿಗೂ 
ಜಾತಿಯಾಗಿ ಒಂದೇ ಆಗಿ ಉಪಯೋಗಿಸಿದೆ. ಕಂಸಗಳಲ್ಲಿ ಕೊಟ್ಟಿರುವ ವರ್ಗೀಕೃತ 
ಪ್ರಾಣಿಗಳ ಸರಿಸುಮಾರಾದ ಶೇಕಡಾಗಳು: ಒಂದು ಗೊತ್ತಾದ ಪ್ರಾಣಿಯ ಜಾತಿಯ 
ಸಾಮರ್ಥ್ಯ ಅಥವಾ ಹಿಂಡಿನಲ್ಲಿರುವ ಸರಾಸರಿ ಜಾತಿ ಸಾಮರ್ಥ್ಯವನ್ನು ತಿಳಿಯುವ 
`` ಸೂಚಿಯಾಗಿಕುತ್ತದೆ. ಇತ್ತೀಚೆಗೆ ಕೆಳಗೆ ಕೊಟ್ಟಿರುವ ಶೇಕಡಾಗಳಲ್ಲಿ ಜಾತಿ ಅನುಸಾರ 
ವಾಗಿ ಪ್ರಾಣಿಗಳನ್ನು ವರ್ಗೀಕರಿಸಲಾಗಿದೆ. ಅತ್ಯುತ್ತಮ, ಶೇಕಡಾ 1ರಿಂದ 3; ಬಹಳ 
ಒಳ್ಳೆಯದು, ಶೇಕಡಾ 13.30; ಒಳ್ಳೆಯದು --, ಶೇಕಡಾ 41-42; ಒಳ್ಳೆಯದು, 
ಶೇಕಡಾ 25-05. ಏನೇ ಆಗಲಿ, ಅನೇಕ ಜಾತಿವಿಭಾಗಗಳಿಂದ ಪಡೆದ ಸ್ಕೋರನ್ನು 
ಒಂದು ಹೋರಿಯ ಕರುಗಳ ಮಧ್ಯೆ ಜಾತಿಯ ಡೃಢವಾದ ವಿಚಾರಗಳನ್ನು” ಮೌಲ್ಯ 
ಮಾಪನಮಾಡುವಾಗ ಲಕ್ಷಕೊಟ್ಟು ಗಮನಿಸಬೇಕು. ಒಂದು ಹೋರಿಯ ಹೆಣ್ಣುಕರು 
ಗಳ ಜಾತಿಯ ವಿಚಾರವಾಗಿ ಮಾಹಿತಿಸಿಗದಿದ್ದರೆ, . ಅವುಗಳನ್ನು ನೋಡುವುದು ಮತ್ತು 


ಲಾಭ ಸಂಪಾದನೆಗಾಗಿ ಹೈನು ದೆನೆಗಳ ಆಯ್ಕೆ ಮತ್ತು ತಳಿ ಅಭಿವೃದ್ಧಿ 219 


ಅವುಗಳ ಜಾತಿಯ ಮೌಲ್ಯಮಾಪನ ಮಾಡುವುದು ಇವೇ ಪುಂತಾದುವುಗಳನ್ನು 
ಅಧ್ಯಾಯ 7 ರಲ್ಲಿ ವಿವರಿಸಿರುವ ಕ್ರಮಗಳಲ್ಲಿ ಒಂದನ್ನು ಅನುಸರಿಸಿ ಸಿದ್ದಿಸಬಹುದು 
(ತಿಳಿಯಬಹುದು). 


ಪ್ರತಿ ಪ್ರಾಣಿಯ ಮಾಹಿತಿ 


ಪ್ರತಿ ಪ್ರಾಣಿಯ ವೈಯಕ್ತಿಕ ಲಕ್ಷಣಗಳು ಮತ್ತು ಸಾಮ್ಯದ ಬಗೆಗಿನ ಮಾಹಿತಿ 
ಸಾಕಷ್ಟು ದೊರಕುವಂತಿದ್ದರೆ, ಅವುಗಳನ್ನು ತಳಿಸಂಕರದ ಉದ್ದೇಶಗಳಲ್ಲಿ ಮೌಲ್ಯ 
ಮಾಪನ ಮಾಡುವುದಕ್ಕೆ ಹೆಚ್ಚು ಉಪಯೋಗಿಸಬಹುದು, ಪ್ರಾಣಿಗಳಲ್ಲಿ ಸರಿಯಾದ 
ರೀತಿಯಲ್ಲಿ ಸಮರ್ಪಕವಾಗಿ ಹೋಲಿಕೆಮಾಡಿ ನೋಡಬೇಕಾದರೆ ಹಲವಾರು ಅಂಶಗ 
ಳನ್ನು ಪರಿಗಣಿಸಬೇಕು. 

ಪ್ರತಿಯೊಂದು ಪ್ರಾಣಿಯ ಬಗ್ಗೆ ಉತ್ಪಾದನಾ ಮಾಹಿತಿ : ಹಸುಗಳ 
ಮೌಲ್ಯಮಾಪನ ಮಾಡುವುದಕ್ಕೆ ಉತ್ಪಾದನಾ ಮಾಹಿತಿ ಸಾಮಾನ್ಯವಾಗಿ ದೊರಕುವ 
ಅತ್ಯುತ್ತಮ ಮೂಲವಾಗಿದೆ. ಉತ್ಪಾದನಾ ಮಾಹಿತಿಯ ಮೂಲಗಳನ್ನು ಹಿಂದೆಯೇ 
ಚರ್ಚಿಸಲಾಗಿದೆ. ಪ್ರಾಣಿಯ ಮೇಲೆ ಪರಿಸರ ಅಥವಾ ವಾತಾವರಣದ ಪ್ರಭಾವವನ್ನು 
ಅರಿಯಲು ಉತ್ಪಾದನಾ ದಾಖಲೆಗಳ ಮೌಲ್ಯಮಾಪನ ಅಗತ್ಯ. ಅಲ್ಲದೆ. ಪ್ರತಿ ಹಸು 
ವಿನ ಅಂದಾಜು ಉತ್ಪಾದನಾಮಟ್ಟವನ್ನು ಹೆಚ್ಚು ನಂಬಿಕೆಗರ್ಹವಾದುದನ್ನಾಗಿ ಮಾಡು 
ವುದಕ್ಕೆ ಅನೇಕ ಲೆಕ್ಕಾಚಾರ ಕ್ರಮಗಳನ್ನು ಕಂಡುಹಿಡಿದಿದ್ದಾರೆ. ಉತ್ಪಾದನಾದಾಖಲೆ 
ಗಳ ಮೇಲೆ ಪ್ರಭಾವಬೀರುವ ಪರಿಸರದ ವ್ಯತ್ಯಾಸಗಳನ್ನು ಗುರುತಿಸುವಂತೆ ಅವುಗಳನ್ನು 
ಯೋಜಿಸಲಾಗಿದೆ. 

ಒಂದು ಹಸುವಿಗೆ ಸಂಭವನೀಯ ವಾಸ್ತವ ಉತ್ಪಾದನಾಸಾಮರ್ಥವನ್ನು ಈ ಕೆಳ 
ಗಿನ ಸೂತ್ರಗಳಿಂದ ಲೆಕ್ಕಹಾಕಬಹುದು: 

ಒಂದು ಹಸುವಿನ ಒಂದು ದಾಖಲೆಗಾಗಿ ಸಂಭವನೀಯ ಉತ್ಪಾದನಾ 

ಸಾಮರ್ಥ - ಹಿಂಡು ಸರಾಸರಿ ೫(ಹಸುವಿನ ದಾಖಲೆ--ಹಂಡು ಸರಾಸರಿ). 


ಹೆಚ್ಚು ಸಂಖ್ಯೆಯ ದಾಖಲೆಗಳು ದೊರೆಯುತ್ತಿದ್ದು, ಅವು ಅಂದಾಜಿನ ಬಗ್ಗೆ 
ಹೆಚ್ಚು ಭರವಸೆಯನ್ನು ನೀಡುತ್ತಿದ್ದರೆ, ಅವುಗಳನ್ನು ಉಪಯೋಗಿಸಬೇಕು. ಆಗ ಈ 
ಕೆಳಗಿನ ಸೂತ್ರವನ್ನು ಉಪಯೋಗಿಸಬೇಕು : 
ಹಿಂಡು ಸರಾಸರಿ ಗಾನ ಗ್ರಾ ಹಸುವಿನ ಸರಾಸರಿ-ಓಂಡು ಸರಾಸರಿ) 


N ಎಂದರೆ ಹಸುವಿನ ಸಾಮರ್ಥ್ಯದ ಬಗ್ಗೆ ದೊರಕುವ ದಾಖಲೆಗಳ ಸಂಖ್ಯೆ 
ಮತ್ತು ೯ ಎಂದರೆ ಸಾಮಾನ್ಯವಾಗಿ 0.4ರ ಪುನರಾವೃತ್ತಿ. 


220 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಉದಾಹರಣೆಗೆ, 13,500 ಪೌಂಡುಗಳಷ್ಟು 2೬ 3056 14.£, ಸರಾಸರಿ ಹಾಲು 
ಕೊಡುವ ಹಿಂಡಿನಲ್ಲಿ 15,000 ಪೌಂಡು ಸರಾಸರಿ ಹಾಲು ಕೊಡುವ ಒಂದು ಹಸು 
ಮೂರು ದಾಖಲೆಗಳನ್ನು ಹೊಂದಿರುತ್ತದೆ. (2೬ ದಿನಕ್ಕೆ ಎರಡು ಸಲ ಹಾಲು 
ಕರೆಯುತ್ತದೆ. 3056-305 ದಿನಗಳ ಕ್ಷೀರಾವಧಿ, 11.£. - Mature Equiva- 
|e ಪ್ರೌಢ ಸಮಾನಾರ್ಥ). 


3x0.4 
13.5004 (3-1) 30.4 (13,000--13,500) 


1.2 


13,500. ಇರ್ತಾ (1,500) 


13,500-- i (1,500) 


13,500-- (67 x 1,500) 

13,500+ 1,005= 

14,505 ಪೌಂಡುಗಳು, ಈ ಹಸುವಿನ ಸಂಭವನೀಯ ವಾಸ್ತವ ಉತ್ಪಾದನಾ 
ಸಾಮರ್ಥವವಾಗಿದೆ 


ಒಂದು ಪ್ರಾಣಿಯ ತಳಿ ಅಭಿವೃದ್ಧಿ ಸಾಮರ್ಥಮೌಲ್ಯ ಕಟ್ಟುವಾಗಲೂ ಸಂಭವ 
ನೀಯ ವಾಸ್ತವ ಉತ್ಪಾದನಾಸಾಮರ್ಥವ್ಯವನ್ನು ಅಳೆಯಲು ಅನುಸರಿಸುವ ಲೆಕ್ಕಾಚಾರ 
ಸೂತ್ರವನ್ನೇ ಉಪಯೋಗಿಸಬಹುದು. ಆದರೆ, ಇದರಲ್ಲಿ ಸಂಭವನೀಯ (೯) ಅಂಶಕ್ಕೆ 
ಬದಲಾಗಿ ಅನುವಂಶಿಕತ್ವ (೧) ಅಂಶವನ್ನು ಬಳಸಬೇಕಷ್ಟೆ. ಹಸುವೊಂದರ ತಳಿ ಅಭಿ 
ವೃದ್ಧಿ ಸಾಮರ್ಥ್ಯದ ಮೌಲ್ಯವನ್ನು ಕಂಡುಹಿಡಿಯಲು ಈ ಕೆಳಗಿನ ಸೂತ್ರವನ್ನು 
ಉಪಯೋಗಿಸಬೇಕು; 


ಒಂದೇ ಒಂದು ದಾಖಲೆಯ ಲೆಕ್ಕಾಚಾರ : 
ಸಂಭವನೀಯ ತಳಿ ಅಭಿವೃದ್ಧಿ ಸಾಮರ್ಥ ಮೌಲ್ಯ ಹಿಂಡು ಸರಾಸರಿ 24 
(ಹಸುವಿನ ದಾಖಲೆ--ಹಿಂಡುಸರಾಸರಿ). ಟ 


'ಒಂದು ಹಸುವಿನ ಬಗ್ಗೆ ಹೆಚ್ಚು ಸಂಖ್ಯೆಯ ದಾಖಲೆಗಳು 'ದೊರೆತರೆ. ಹೆಚ್ಚು 
ನಿಖರವಾದ ಮೌಲ್ಯ ಮಾಪನ ಸಾಧ್ಯವಾಗುತ್ತ ದೆ. ಹಲವಾರು ದಾಖಲೆಗಳನ್ನು ಸೇರಿ 
ಸಲು ಸಾಧ್ಯ ವಾಗುವಂತೆ ಮೇಲಿನ ಸೂತ್ರವನ್ನು ಈ ಕೆಳಗಿನ ರೀತಿಯಲ್ಲಿ ಬದಲಾಯಿಸಿದೆ; 

ಸಂಭವನೀಯ ತಳಿ ಅಭಿವೃದ್ಧಿ ಸಾಮರ್ಥ್ಯ ಮೌಲ್ಯ - ಹಿಂಡು ಸರಾಸರಿ-- 


nh 
77757 (ಹಸುವಿನ ಸರಾಸರಿ-ಹಿಂಡು ಸರಾಸರಿ) 


ಅಂಭ ಸಂಪಾದನೆಗಾಗಿ ಹೈನು ದನಗಳ ಆಯ್ಕೆ ಮತ್ತು ತಳಿ ಅಭಿವೃದ್ಧಿ 221 


ಇಲ್ಲಿ ೧ - ಹಸಂವಿಗೆ ಸಂಬಂಧಿಸಿದ ದಾಖಲೆಗಳ ಸಂಖ್ಯೆಯನ್ನು, ಗ ಅನುವಂಶೀಯತೆ 
ಯನ್ನೂ, ೯ -ಅನುವಂಶಿಕಗುಣ ಪುನರಾವೃತ್ತಿಯನ್ನು ಸೂಚಿಸುತ್ತವೆ. 


ಉದಾಹರಣೆಗೆ, ಸರಾಸರಿ 500 ಪೌಂಡುಗಳಷ್ಟು ಕೊಬ್ಬು, 2x 3056 M.E. 
ಇರುವ ಹಿಂಡಿನಲ್ಲಿ ಎರಡು ಸೂಲುಗಳಿಗ ಸರಾಸರಿ 600 ಪೌಂಡುಗಳಷು ಸಿ ಕೊಬ್ಬು 
ಉತ್ಪಾದನೆ ಮಾಡುವ ಹಸಂವೊಂದಿದೆ ಎಂದು ಪರಿಗಣಿಸೋಣ. ಆಗ ಆ ಹಸುವಿನ 
ಪ್ರಾಯಶಃ ತಳಿ ಅಭಿವೃದ್ಧಿ ಸಾಮರ್ಥ ಎಷ್ಟಿರಬಹುದು ? 


2240.25 

5300-- 77೯೩3 
0.5 

೫: ೧7೫49 


5 
500+ x 100 


500 -- (3574100) 
5004-35.7=536 ಪೌಂಡು ಕೊಬ್ಬು ಈ ಹಸುವಿನ ಸಂಭವನೀಯ ತಳಿ 
ಬೆಲೆಯಾಗಿದೆ. 


x (600—500) 


x 100 


ಹಿಂಡಿನಲ್ಲಿ ಜಾನುವಾರುಗಳ ವೈಯಕ್ತಿಕ ಉತ್ಪಾದನೆಯನ್ನು ಹೋಲಿಸುವುದ 
ಕ್ಕಿಂತಲೂ ಇನ್ನೂ ಉತ್ತಮವಾಗಿ ಸಾಧ್ಯವಾದಷ್ಟು ಹೋಲಿಕೆಗಳನ್ನು ಮೇಲಿನ ವಿಧಾನ 
ಗಳನ್ನು ಉಪಯೋಗಿಸಿ ಮಾಡಬಹುದು. 


ಜಾತಿ(ನಮೂನೆ) : ಬಹುಮಟ್ಟಿನ ತಳಿಸಂಘಗಳ ಕಾರ್ಯಕ್ರಮಗಳ ಒಂದು 
ಅಂಗ ಹೋರಿಗಳ ಜಾತಿ ವರ್ಗೀಕರಣ. ದ್ವಿತೀಯ ಲೈಂಗಿಕ ಲಕ್ಷಣಗಳ ಪರಿಣಾಮವಾಗಿ 
ಹೋರಿ ಕೊಬ್ಬಿ, ದಷ್ಟಪುಷ್ಟ ರೂಪವನ್ನು ಪಡೆದಿರುತ್ತದೆ. ಆದರೆ, ಅದೇ ಗುಣವನ್ನು 
ಅದರಿಂದ ಹುಟ್ಟುವ ಹೆಣ್ಣುಕರುಗಳಲ್ಲಿ ಮಾದರಿಯಾಗಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. 
ಪರಿಸರದ ಅನೇಕ ಅಂಶಗಳೂ ಹೋರಿಯ ಜಾತಿಗೆ ಬೇಕಾಗಿರುವ ಅಂಕಿಗಳ (ಟೈಪ್‌ಸ್ಕೆರ್‌) 
ಮೇಲೆ ಪ್ರಭಾವ ಬೀರಬಹುದು. ಆದರೆ, ಅದು ಹೋರಿ ತನ್ನ ಕರುವಿಗೆ ಪ್ರಸಾರ 
ಮಾಡುವ ಮಾದರಿಗುಣದ ಮೇಲೆ ಯಾವ ಪ್ರಭಾವವನ್ನು ಬೀರುವುದಿಲ್ಲ. 


ಹಸುಗಳ ಜಾತಿ(ಮಾದರಿ) ಲಕ್ಷಣಗಳು ಮಾತ್ರ ಅವುಗಳಲ್ಲಿ ಹುಟ್ಟುವ ಕರುಗಳ 
ಲಕ್ಷಣ ಹೇಗಿರುತ್ತವೆ ಎಂಬುದರ ಸೂಚನೆ ಕೊಡಬಲ್ಲವು. ಹೈನು ದನಗಳ ಜಾತಿಯ 
ಗುಣ ಪುನರಾ ವೃತ್ತಿಯು ಸುಮಾರು 0.35 ರಿಂದ 0.45 ಇರುತ್ತದೆ, ಜಾತಿಯ 
ವರ್ಗೀಕರಣ ಅನುವಂಶೀಯತ್ವವು ಸರಿಸುಮಾರು 0.30. 


222 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಹೋರಿಗಳ ಜಾತಿಯ ವರ್ಗೀಕರಣವು ಸಹಾಯಕರವೆನಿಸಿದರೆ ಹೋರಿಯ ಜಾತಿ 
ಅನುವಂಶಿಕ ಗುಣ ಪ್ರಸಾರ ಸಾಮರ್ಥ್ಯವನ್ನು ಅಳೆಯಲು, ಉತ್ಪಾದನಾ ಸಾಮಥಕ್ಯಕ್ಕೆ 
ಸಂಭವನೀಯ ವಾಸ್ತವ ತಳಿ ಅಭಿವೃದ್ಧಿ ಗುಣಮೌಲ್ಯವನ್ನು ಅಳೆಯಲು ಬಳಸುವ 
ಲೆಕ್ಕಾಚಾರವನ್ನೇ ಅನುಸರಿಸಬಹುದು. 


ಪೂರ್ವಜ ಮತ್ತು ಹತ್ತಿರ ಸಂಬಂಧಿಗಳ ಮಾಹಿತಿ 


ಪ್ರತಿ ಪ್ರಾಣಿಯ ಪೂರ್ವಜರ ಬಗ್ಗೆ ಮಾಹಿತಿ ಪಡೆಯುವುದು ಅತ್ಯಂತ ಸುಲಭ. 
ಎಳೆಯ ಪ್ರಾಣಿಗಳ ಬಗ್ಗೆ ನಿರ್ಧಾರಗಳನ್ನು ಕೈಗೊಳ್ಳಲು ಇಚ್ಛಿಸಿದಲ್ಲಿ ಇದು ನೆರವಾಗು 
ತ್ತದೆ ಕರಾರುವಾಕ್ಕಾದ ಮತ್ತು ಪೂರ್ಣವಾದ ಈ ಮಾಹಿತಿ ಪ್ರತಿ ಹಸುವಿನಲ್ಲಿ ಅನು 
ವಂಶೀಯ ಲಕ್ಷಣಗಳ ಒಳ್ಳೆಯ ಸೂಚನೆಯನ್ನು ಕೊಡುತ್ತವೆ. ಚಿತ್ರ 9.8 ರಲ್ಲಿ 
ತೋರಿಸಿದಂತೆ ವಂಶಾವಳಿಯ ಫಾರ್ಮ್‌ನಲ್ಲಿ ಪ್ರಾಣಿಯ ಪೂರ್ವಜರ ಬಗೆಗಿನ ಮಾಹಿತಿ 
ಯನ್ನು ಕೊಡಲಾಗಿರುತ್ತದೆ. ವಂಶಾವಳಿಯ ಮೌಲ್ಯಮಾಪನ ಮಾಡುವಾಗ ಅನೇಕ 
ಎಚ್ಚರಿಕೆಯ ಸಂಗತಿಗಳನ್ನು ಪಸಿಶೀಲಿಸಬೇಕು. ಪರಿಸರದ ಅಂಶಗಳನ್ನು ಗಮನಿಸ 
ಬೇಕು. ಹಲವಾರು ತಲೆಮಾರುಗಳ ಹಿಂದಿನ ಪ್ರಧಾನ ಗುಣಗಳ ಯಾವುದೋ 
ಪ್ರಾಣಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬಾರದು. ಪ್ರಾಣಿಯ ಅನುವಂಶಿಕಗುಣಗಳಲ್ಲಿ 
ಕೇವಲ ಸ್ಥಿ ಮಾತ್ರ ಮೂರನೆ ತಲೆ ಮಾರಿನ ಪ್ರಾಣಿಯಿಂದ ಬಂದದ್ದಾಗಿರುತ್ತದೆ. ಎರ 
ಡನೆಯ ತಲೆಮಾರಿನ ಪ್ರಾಣಿಯಿಂದ ಕೇವಲ ಸ್ಥಿರಷ್ಟು ಮಾತ್ರ ಪ್ರಾಣಿ ಸಂತತಿಯಲ್ಲಿ 
ಬರುತ್ತದೆ ಅದರಲ್ಲಿ ಅರ್ಧ ಹೋರಿಯಿಂದ, ಅರ್ಧ ಹಸುವಿನಿಂದ ಅನುವಂಶಿಕ ಗುಣ 
ಗಳು ಬರುತ್ತವೆ ತಳಿಶಾಸ್ತ್ರಜ್ಞರು ಮೂರಕ್ಕಿಂತ ಹೆಚ್ಚು ತಖೆಮಾರುಗಳನ್ನು ಅಧ್ಯ 
ಯನ ಮಾಡುವುದರಿಂದ ವಂಶಾವಳಿಗಳ ಮೌಲ್ಯಮಾಪನದಲ್ಲಿ ಏನೂ ಪ್ರಯೋಜನವಿಲ್ಲ 
ವೆಂದು ಹೇಳುತ್ತಾರೆ. ಒಮ್ಮೊಮ್ಮೆ ಒಂದೇ ಹೋರಿಯನ್ನು "ಮತ್ತೆ ಮತ್ತೆ ಅದರ 
ಸಂತತಿಗಳಲ್ಲಿ ತಳಿಎಬ್ಬಿ ಸಲು ಬಳಸುವುದರಿಂದ ಅದರ ಅನುವಂಶಿಕ ಗುಣಗಳು ಮುಂದಿನ 
ಪೀಳಿಗೆಯಲ್ಲಿ ಪ್ರಧಾನವಾಗಿ ಕಂಡುಬರುವುದುಂಟು. ಅಂದರೆ ಒಂದೇ ಜಾನುವಾರು 
ವಂಶಾವಳಿಯಲ್ಲಿ ಅನೇಕ ಬಾರಿ ಕಂಡುಬಂದು ಹಿಂದಿನ ಪೀಳಿಗೆಯನ್ನು ಪರಿಗಣಿಸುವುದ : 
ಕ್ಕಿಂತ ಇದೂ ಬಹು ಮುಖ್ಯಪಾದ ಅಂಶವಾಗಿರುತ್ತದೆ. 


ವಂಶಾವಳಿಯಲ್ಲಿ ಕೊಟ್ಟಿರುವ ಮಾಹಿತಿ ಆಯ್ದ ಅಂಶಗಳಲ್ಲವೆಂಬುದನ್ನು ಖಚಿತ 
ಮಾಡಿಕೊಳ್ಳಬೇಕು ಹಾಗೂ ಅದರಲ್ಲಿ ಎಲ್ಲ ಪ್ರಾಣಿಗಳಿಗೆ ಸಂಬಂಧಿಸಿದ ಉತ್ಪಾದನು 
ದಾಖಲೆಗಳು ಮತ್ತು ಜಾತಿ(ಮಾದರಿ) ವರ್ಗೀಕರಣ ಮಾಹಿತಿ ಮತ್ತು ಅವುಗಳ ಕ್ಷೀರಾ 
ವಧಿ ಮಾಹಿತಿ ಬಗೆಗಿನ ದಾಖಲೆಗಳೆಲ್ಲ ಅದರಲ್ಲಿ ತಿಳಿಸಿರಬೇಕು. ಜಾನುವಾರಿನ ನಿಜಪಾದ 
ತ್ಬಾದನಾ ಸಾಮಥಗ್ಯಕ್ಕೆ ಸಂಬಂಧಿಸದ ಮಾಹಿತಿಯನ್ನು ತೆಗೆದುಬಿಡಜೇಕು, ಜಾನು 
ವಾರಿನ ಅಥವಾ ಅದಕ್ಕೆ ಹತ್ತಿರದ ಸಂಬಂಧಿ ಜಾನುವಾರುಗಳ ಮಾರಾಟ ಬೆಲೆಗಳು 


ಲಾಭ ಸಂಪಾದನೆಗಾಗಿ ಹೈನು ದನಗಳ ಆಯ್ಕೆ ಮತ್ತು ತಳಿ ಅಭಿವೃದ್ಧಿ 223 


ಅದರ ಉತ್ಪಾದನಾ ಸಾಮರ್ಥ್ಯಕ್ಕೆ ನಂಬಲರ್ಹ ಅಳತೆಗೋಲಾಗುವುದಿಲ್ಲ. ಜಾನು 
ವಾರುಗಳನ್ನು ಜಾನುವಾರು ಪ್ರದರ್ಶನಗಳಲ್ಲಿ ಇಡುವುದರಿಂದ ಆ ಒಂದು ಪ್ರದರ್ಶನಕ್ಕೆ 


HIS SIRE: 

ROYAL'S TAMARIND OF LEE'S HILL 76099 

Classihed “Veey Good’ 

31 daus. 38 7೮೪ avg 130M 4 444975೯ 

31 dams 110 rec avg 1107484 4 1%. 4548 
Fe TR ರ್ಸ್‌ 

aus lr above prool are A 1 progeny only 

44 classified daus. avg. 84. 2% 

೪8%, 167೪೧7”, 12 9”, 7 0” 

Sire si prize Sr Getol Sire, Ohio SS. & 

» 19517 Sire, lst prize Get of 

Sire Otuo St Show. 1956 

His daughters include: 


SV F Tamarind la 1೮% 
೪) 3656 3X 22498 4.4% 1005.2 
೫.181. ೫. Jane's ೮! 


(For mer Honor Rol 


HIS DAM. 
ORANGEVILLE TAURUS ZEMA 270495 
Classified “Excelent” 


JANE's ROYAL OF VERNON 28594 
Classified “Eacelent” 
84 tested daughters 
58 daus. avg. 13,315M 5678 
S8 dams avg 12.03M 511೯ 
1, VIM 
9 umes Ist Sr “Get’ Waterloo 
His ROP Daughters include: 
Royal's Rapture ೦! Lee's ಟಟ “Ex 
10% 365d 3X 34669ಟ 42% 46590 
(Former Nationa} Champion) 
Royai's Gina of Lee's Hil “Ex 
10೫ 3656 3X 28439 4.7% 1350.0 {Honor Roll) 
JANE OF LEE'S HILL 90074 
* ly 36646 3% 24261 46% 11172 
#y 2956 3X 18235 40% 852 8 
Gr Ch. Waterloo, 1947-51-52 


ORANGEVILLE GALIANT"S TAURUS 89918 
Proven: 8 dau- a nel *261iM - 3% *i48F 
His daughters 

Orangeville pm A 

77 365d 3X 16763 4 4 ೫ 


HIR Records Kay-Al's Trudy 
4) 3056 2X 13039 4 5% 588 6 6) 306d” 3% 18148 45% 8233 
3y 2666 2X ೪257 4.6% 4269 ORANGEVILLE ZEMA 184061 Clasatfied “Good Plus" 


4) 365d 2X 14415 454% 660 HIR Records: 
Sy 3266 2x 12010 4 468% $40 27 3654 2X 12136 4.3% 526.6 
Aged Coe 139 4y 3306 2X 11261 4.4% 503 

787 305d 2% 12463 4.1% 513.9 

3y 3066 3X 11054 4 “7 


ಚಿತ್ರ 9:8: ಜ್ರೌನ್‌ಸ್ನಿಸ್‌ ಹೋರಿ ಒಂದು ಮಾದರಿ ವಂಶಾವಳಿ ಪತ್ರ, (ಮೆರಿಲ್ಯಾಂಡ್‌ 


ನೆಸ್ಟ್‌ ವರ್ಜೀನಿಯಾ ಹೋರಿ ಹಟ್ಟ ಕೃಪೆ) 


ಸಂಬಂಧಿಸಿದಂತೆ ಮಾತ್ರ ಇತರ ಪ್ರಾಣಿಗಳಿಗೆ ಹೋಲಿಸಿದರೆ ಅದು ಒಳ್ಳೆಯ ಜಾತಿ 
(ನಮೂನೆ) ಯದು ಎಂದು ಸೂಚಿಸುತ್ತದೆಯಷ್ಟೆ. ಆದ್ದರಿಂದ, ಅದೂ ಸಹ ಪೂರ್ಣ 
ನಂಬಲರ್ಹ ಅಳತೆಗೋಲಲ್ಲ. ಸ್ವಲ್ಪ ಮಟ್ಟಿಗೆ ಮಾತ್ರ ರಕ್ತ ಸಂಬಂಧವಿದ್ದು ಆದರೆ, 
ಹಿಂದಿನ ಸಂತತಿಯಿಂದ ನೇರ ಹಾ ಗೂ ಶುದ್ಧರೀತಿಯಲ್ಲಿ ಬಂದಿರದ ಪೀಳಿಗೆಯಾಗಿದ್ದರೂ 
ಅದು ಅತ್ಯುತ್ತಮ ಪ್ರಾಣಿಯಾಗಿದ್ದರೆ ಆದನ್ನು ವಂಶಾವಳಿ ಪುಸ್ತಕಗಳಲ್ಲಿ ಪ್ರಸ್ತಾಪಿಸಲಾ 
ಗಿರುತ್ತದೆ. ಅಂಥ ಸಮಯಗಳಲ್ಲಿ ಅವುಗಳನ್ನು ಎರಡೂ ಪ್ರಾಣಿಗಳು ಒಂದೇ ಬಗೆಯ 
ವಂಶವಾಹಿಯನ್ನು ಅನುವಂಶಿಕವಾಗಿ ಪಡೆದಿರಬಹುದು ಎಂದು ಮಾತ್ರ ಪರಿಗಣಿಸ 
ಬಹುದು. 

ಕೆಲವು ಸಂದರ್ಭಗಳಲ್ಲಿ ಜಾನುವಾರಿನ ಸ್ವಂತ ಅಥವಾ ಮಲಸೋದರಿಯ ಬಗ್ಗೆ 
ಮಾಹಿತಿ ಸಿಗುತ್ತದೆ. ಈ ಸಂಬಂಧಿಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದರೆ, ಇದು ಸಹಾಯ 
ಕರವಾಗುತ್ತದೆ. ಒಂದೇ ಹಸು, ಹೋರಿಗಳಿಗೆ ಹುಟ್ಟಿದ ಕರುಗಳಲ್ಲೇ ಅವು ಪಡೆಯಲು 
ಅನುವಂಶೀಯ ಗುಣದಲ್ಲಿ ಬದಲಾವಣೆ ಇರುತ್ತವೆ ಎಂಬುದನ್ನು ನೆನಪಿನಲ್ಲಿಡಬೇಕು. 
ಸ್ವಂತ ಬಹಳಷ್ಟು ಸೋದರಿಯರು (ಹೆಣ್ಣುಕರು) ಪ್ರತಿಯೊಂದು ಸರಾಸರಿ ಶೇಕಡಾ 


224 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


50 ರಷ್ಟು ಅನುವಂಶೀಯ ಗುಣಗಳನ್ನು ಹೊಂದಿರುತ್ತವೆ. ಮಲಸೋದರಿ ಕರುಗಳು 
ಶೇಕಡಾ 25ನ್ನು ಮಾತ್ರ ಹೊಂದಿರುತ್ತವೆ. ಒಂದು ಹಸುವಿನ ಹತ್ತಿರದ ಸಂಬಂಧಿಗಳ 
ದಾಖಲೆಗಳನ್ನು ಪರಿಶೀಲಿಸುವಾಗ ಈ ಹಸುವಿಗೂ, ಸಂಬಂಧಿಹಸುಗಳಿಗೂ ಇರುವ 
ಸಂಬಂಧ ಎಷ್ಟರಮಟ್ಟಿಗಿದೆ ಎಂಬುದಕ್ಕೂ ಹೆಚ್ಚು ಗಮನ ಕೊಡಬೇಕು. ಅಧ್ಯಾಯದ 
ಕೊನೆಯಲ್ಲಿ ಕೊಟ್ಟಿರುವ ಆಧಾರ ಗ್ರಂಥಗಳಲ್ಲಿ ಸಂಬಂಧಿಗಳ ಮತ್ತು ಪೂರ್ವಜರ ಹಲ 
ವಾರು ಬೇರೆ ಬೇರೆ ಸಂಯೋಜನೆಗಳನ್ನು ಅವುಗಳಿಂದ ನಿರೀಕ್ಷಿಸಬಹುದಾದ ಪ್ರಾಣಿಗಳ 
ವಾಸ್ತವ ತಳಿ ವೌಲ್ಯವನ್ನು ಕಂಡುಹಿಡಿಯಲು ಸೂತ್ರಗಳನ್ನು ಕೊಟ್ಟಿದೆ. 


ಹಸುವಿನ ವಂಶಗಳ ವಿಶ್ಲೇಷಣೆಯಿಂದ ಮಾಹಿತಿಗಳು; ಹೋರಿಯಿಂದ 
ಹುಟ್ಟುವ ಸಂತತಿಗಳ ಸಂಖ್ಯೆ ಹೆಚ್ಚಾಗಿರುವುದರಿಂದ ಹೈನು ದನಗಳ ತಳಿ ಅಭಿವೃದ್ಧಿ 
ಮಲ್ಲಿ ಹೋರಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡಲಾಗುತ್ತದೆ. ಏನೇ ಆದರೂ, ಹಸುವಿನ 
ವಂಶಗಳನ್ನೂ ಅಧ್ಯಯನ ಮಾಡಬೇಕು. ಹಿಂಡಿನ ಬೆಳವಣಿಗೆಗೆ ಕಾರಣವಾಗಿರುವ 
ಮೂಲ ಹಸುವಿಗೆ ಹುಟ್ಟಿರುವ ಕರುಗಳ ಸಾಮರ್ಥ್ಯವನ್ನು ಹೋಲಿಸಿ ನೋಡಿ ಅದನ್ನು 
ತಿಳಿಯಬಹುದು. ಕಾರಣ, ಹಿಂಡಿನಲ್ಲಿ ಅವುಗಳ ಸಂತತಿ ಮುಂದುವರಿಯುತ್ತಿರುತ್ತವೆ. 
ಈ ರೀತಿಯ ಅಧ್ಯಯನದಿಂದ ಹಸುವಿನ ವಂಶಗಳಲ್ಲಿ ಎದ್ದುಕಾಣುವ ಪ್ರಮುಖ ವ್ಯತ್ಮಾ 
ಸಗಳನ್ನು ಕಂಡುಹಿಡಿಯಬಹುದು. ಆದರೆ ತಳಿ ಅಭಿವೃದ್ಧಿ ಕಾರ್ಯದಲ್ಲಿ ಬೇರೆ ಬೇರೆ 
ಹೋರಿಗಳನ್ನು ಬಳಸುವುದರಿಂದ ಮುಂದಿನ ಪೀಳಿಗೆಗಳಲ್ಲಿ ಯಾವುದೇ ಒಂದು ಹಸುವಿನ 
ಅನುವಂಶಿಕ ಗುಣದ ಪ್ರಭಾವ ಕಡಮೆಯಾಗಬಹುದು. ಹಾಗಾಗದಿರಬೇಕಾದರೆ ಹಸು 
ವಿನ ವಂಶದಲ್ಲಿಯೇ ನಿಕಟ ರಕ್ತಸಂಬಂಧವನ್ನು ಕಾಪಾಡಿಕೊಂಡು ಬರಬೇಕು. ಅಲ್ಲದೆ, 
ಬಹಳ ಹಿಂದಿನ ತಲೆಮಾರಿನ ಪ್ರಾಣಿಗಳಿಗೆ ಪ್ರಾಧಾನ್ಯತೆ ಕೊಡುವುದನ್ನು ತಪ್ಪಿಸಬೇಕು. 


ವೈಯಕ್ತಿಕ ದನಗಳ ಆಯ್ಕೆ 


ಹೈನಾಗಾರದನಗಳ ಬಗ್ಗೆ ಮೊದಲು ಎಲ್ಲ ಮಾಹಿತಿ ಸಂಗ್ರಹಿಸಬೇಕು. ಆ ನಂತರ 
ಅವುಗಳಲ್ಲಿ ಯಾವುವನ್ನು ಹಳೆಯ ಹಿಂಡಿನಲ್ಲಿರುವ ಲಾಭದಾಯಕವಲ್ಲದ ದನಗಳನ್ನು 
ತೆಗೆದು ಅವುಗಳ ಸ್ಥಾನ ತುಂಬಲು ಯತ್ನಿಸಬೇಕು. ಈ ವಿಷಯಗಳಲ್ಲಿಯ ನಿರ್ಧಾರವು 
ಎಲ್ಲ ಸಂದರ್ಭಗಳಲ್ಲಿ ನೂರಕ್ಕೆ ನೂರು ಸರಿಯಾಗುವುದಿಲ್ಲ. ಈ ನಿರ್ಧಾರಕ್ಕೆ ಬರುವು 
ದರಲ್ಲಿ ತೊಂದರೆಯಾಗುವ ಆತಂಕಗಳ ಬಗೆಗೆ ಈಗಾಗಲೇ ತಿಳಿಸಿದೆ. ತಳಿ ಅಭಿವೃದ್ಧಿ 
ಕಾರನು ಆದಷ್ಟುಮಟ್ಟಿಗೆ ದನಗಳ ಬಗೆಗಿನ ಎಲ್ಲ ಮಾಹಿತಿಯನ್ನು ಗಹನವಾಗಿ ಅಧ್ಯ 
ಯನಮಾಡಿ, ಸಾಧ್ಯವಾದಮಟ್ಟಿಗೆ ಒಳ್ಳೆಯ ನಿರ್ಧಾರ ಕೈಗೊಳ್ಳಬೇಕು. ದನಗಳನ್ನು 
ಆಯ್ಕೆಮಾಡುವಾಗ ಮುಖ್ಯವಾಗಿ ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. 
ಅದೆಂದರೆ ಯಕಾವುದೇ ಒಂದು ಪ್ರಾಣಿಯ ಹೊರ ಸ್ವರೂಪ, ಆಕಾರ ನೋಟ ಮತ್ತು 
ಅದರ ಉತ್ಪಾದನಾ ಸಾಮರ್ಥ್ಯಕ್ಕಿಂತ, ಆ ಪ್ರಾಣಿಯು ತನ್ನ ಉತ್ಪಾದನಾಸಾಮರ್ಥ 


ಲಾಭ ಸಂಪಾದನೆಗಾಗಿ ಹೈನು ದನಗಳ ಆಯ್ಕೆ ಮತ್ತು ತಳಿ ಅಭಿವೃದ್ಧಿ 225 
ಗುಣಗಳನ್ನು ತನ್ನ ಮುಂದಿನ ಪೀಳಿಗೆಗೆ ಸಾಗಿಸುವಿಕೆಯ ಸಾಮರ್ಥ ಪಡೆದಿರುವಿಕೆ. 


ಹಿಂಡಿನ ಗುರಿ ಹಾಗೂ ಉದ್ದೇಶಗಳೇ ದನಗಳ ಆಯ್ಕೆಗೆ ಅಡಿಗಲ್ಲು. ಹೋರಿಯು 
ಶ್ರೇಷ್ಠಮಟ್ಟದ ಗುಣಗಳನ್ನು ಹೊಂದಿರಬೇಕಾಗುತ್ತದೆ. ಕಾರಣ, ಹಿಂಡಿನ ಮುಂದಿನ 
ಭವಿಷ್ಯ ಸಂಪೂರ್ಣವಾಗಿ ಇದರ ಮೇಲೆಯೇ ಅವಲಂಬಿತವಾಗಿರುತ್ತದೆ. ಹಿಂಡಿನಲ್ಲಿರುವ 
ಶ್ರೇಷ್ಠಮಟ್ಟದ ಹಸುಗಳನ್ನು ಹಿಂಡಿನಲ್ಲಿಯೇ ಉಳಿಸಿ ಕೊಳ್ಳಬೇಕು. ಅವುಗಳನ್ನು ಹಿಂಡಿ 
ನಿಂದ ತೆಗೆ ುಬಾರದು. ಒಂದು ವೇಳೆ ಯಾವುದೇ ಕಾರಣದಿಂದ ಅವುಗಳನ್ನು ಹಿಂಡಿ 
ನಿಂದ ತೆಗೆಯಲೇ ಬೇಕಾದ ಪರಿಸ್ಥಿತಿ ಬಂದಲ್ಲಿ ಅವುಗಳಿಸೆ ಬದಲು ಅವುಗಳಷ್ಟೇ ಶ್ರೇಷ್ಠ 
ಮಟ್ಟದ ಹಸುಗಳನ್ನು ಅವುಗಳ ಸ್ಥಾನದಲ್ಲಿ ತುಂಬಬೇಕು. ಹಿಂಡಿನಲ್ಲಿ ಹುಟ್ಟಿರುವ 
ಎಲ್ಲ ಕಡಸುಗಳನ್ನು ಹಿಂಡಿನಲ್ಲೇ "ಉಳಿಸಿಕೊಂಡು. Ripa, ದೊಡ್ಡದು ಮಾಡಲು 
ನಿಶ್ಚಯಮಾಡಿದಾಗ ಶ್ರೇಷ್ಠ ಹಸುಗಳ ಆಯ್ಕೆಯ: ಷ್ಟೊಂದು ಗುರುತರವೆನಿಸು 
ವುದಿಲ್ಲ. ಶ್ರೇಷ್ಠಮಟ್ಟದ ಒಂದು ಹಸುವನ ನ್ನು He len ಹಿಂಡಿನಲ್ಲೇ € ಉಳಿಸಿ 
ಕೊಂಡು, ಒಳ್ಳೆಯ ಕರುಗಳನ್ನು ಪಡೆಯಬೇಕು. ಅದರ ಕರುಹಾಕುವಿಕೆಯು ಲಾಭ 
ದಾಯಕವಲ್ಲವೆಂದು ಕಂಡುಬಂದಾಗ ಅದನ್ನು ಹಿಂಡಿನಿಂದ ತೆಗೆದು, ಆದಕ್ಕೆ ಬದಲು 
ಮತ್ತೊಂದು ಒಳ್ಳೆಯ ಹಸುವನ್ನು ಹಿಂಡಿಗೆ ಸೇರಿಸಬೇಕು. ಹಸುಗಳು ಶ್ರೇಷ್ಠಮಟ್ಟ 
ದವುಗಳೇ ಆಗಿದ್ದರೂ, ಅವುಗಳನ್ನು ಕೊನೆಯವರೆಗೂ ಹಿಂಡಿನಲ್ಲೇ ಉಳಿಸಿಕೊಂಡಲ್ಲಿ 
ಸಂತಾನಾಂತರ ಹೆಚ್ಚುತ್ತದೆ. ಇದರಿಂದ ಆನುವಂಶೀಯ ಬದಲಾವಣೆಗಿನ ಅವುಗಳ ತಳಿ: 
ಅವಕಾಶ ಕಡಮೆಯಾಗುತ್ತದೆ. 


ಅನೇಕ ಗುಣಲಕ್ಷಣಗಳ ಆಯ್ಕೆ 


ದನಗಳನ್ನು ಒಂದೆ: ಒಂದು ವಿಶಿಷ್ಟ ಗುಣ ಪ್ರಸಾರಕ್ಕಾಗಿ ಆಯ್ಕೆ ಮಾಡಿಕೊಂಡರೆ 
ತಳೆ ಅಭಿವೃದ್ಧಿ ಯಲ್ಲಿ ಹೆಚ್ಚು ಪ್ರಗತಿಯನ್ನು ಸಾಧಿಸಬಹುದು. ಒಂದಕ್ಕೊಂದು ನಿಕಟ 
ಸಂಬಂಧವಿರುವ ಎರಡು ಅನುವಂಶಿಕ ಗುಣಗಳನ್ನು ಅನುವಂಶಿಕವಾಗಿ ಪ್ರಸಾರ ಮಾಡ 
ಬೇಕಾದರೆ ಎರಡೂ ಗುಣಗಳನ್ನು ಹೊಂದಿರುವ ದನಗಳನ್ನು ಆಯ್ಕೆ ಮಾಡಬೇಕು. 
ಉದಾಹರಣೆಗೆ, ಹಾಲುತ್ಬಾದನೆಯಲ್ಲಿ ಹೆಚ್ಚಳಿಕೆ ಮತ್ತು ಹಾಲಿನಲ್ಲಿ ಮೇದಾಂಶವನ್ನು 
ಹೆಚ್ಚಿಸುವಿಕೆ, ಈ ಎರಡೂ ಗುಣಗಳಿಗೂ ನಿಕಟಸಂಬಂಧವಿದೆ. ದೇಹದ ಆಕಾರ 
ಮತ್ತು ಅಧಿಕ `ಹಾಲುತ್ಬಾದನೆ, ಈ ಎಂಡು ಗುಣಗಳು ಅನುವಂಶಿಕವಾಗಿ 
ಅಷ್ಟೊಂದು. ನಿಕಟ ಹೊಂದಾಣಿಕೆ ಹೊಂದಿರುವುದಿಲ್ಲ. ಈ ಎರಡು ಗುಣ 
ಗಳನ್ನು ಒಂದರಲ್ಲೇ ತುಂಬಿಸಲು ಪ್ರಯತ್ನಿಸಿ, ಅದಕ್ಕಾಗಿ ತಳಿ ಅಭಿವೃದ್ಧಿ 
ಮಾಡಿದಲ್ಲಿ ಎರಡನ್ನು ಸಂಪೂರ್ಣವಾಗಿ ಪಡೆಯಲು ಕಷ್ಟಸಾಧ್ಯ ವಾಗುತ್ತ ದೆ. ಎರಡರಲ್ಲಿ 
ಒಂದು” ಗುಣ ಕುಂಠಿತವಾಗುತ್ತದೆ. ಹಿಂಡಿನ ಮಾಲೀಕನು ದನದ ಹಿಂಡನ್ನು ಬೆಳೆಯಿಸು ' 
ವುದರ ಉದ್ದೇಶ ಮೊದಲು ನಿರ್ಧರಿಸಿ, ಅದರ ಸಾಧನೆಗಾಗಿ ಪೀಳಿಗೆಯಲ್ಲಿ ಇ ಇಚ್ಛಿತ ಗುಣ 


226 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಗಳು ಮೂಡಿ ಬರುವಂತೆ ಯತ್ನಿಸಬೇಕು. ಅದಕ್ಕನುಗುಣವಾದ ದನಗಳನ್ನು ಸಂಕರ 
ಕ್ಕಾಗಿ ಆಯ್ಕೆ ಮಾಡಬೇಕು. ಅಧಿಕ ಉತ್ಪತ್ತಿ ನೀಡುವ ಜಾತಿಯವುಗಳನ್ನು ಗುರುತಿಸಿ 
ಅವುಗಳನ್ನು "ಹಿಂಡಿನ ಅಭಿವೃದ್ಧಿಗೆ ಉಪಯೋಗಿಸಬೇಕು. ಹೆಚ್ಚಿನ ಉತ್ಪಾದನೆಯ 
ಅಧಿಕ ಆದಾಯ ಒದಗಿಸಿದರೆ ಆಯ್ಕೆ ಯಲ್ಲಿ ಅಂಥ ದನಗಳಿಗೆ ಮಹತ್ವ ಕೊಡಬೇಕು. 
ಅನೇಕ ಹಿಂಡುಗಳಲ್ಲಿ, ಅದರಲ್ಲೂ ವಿಶೇಷವಾಗಿ, ಶುದ್ಧ ತಳಿ ಹಿಂಡುಗಳಲ್ಲಿ ದನಗಳ 
ಉತ್ತಮ ಮೈಮಾಟ ಮತ್ತು ಉತ್ಪಾದನಾ ಸಾಮರ್ಥ್ಯ ಈ ಎರಡು ಗುಣಗಳೂ 
ಮುಖ್ಯವಾದವುಗಳೇ, ಇಂತಹ ಸಮಯಗಳಲ್ಲಿ ಅನುವಂಶಿಕವಾಗಿ ಈ ಎರಡೂ ಗುಣ 
ಗಳನ್ನು ಹೊಂದಿರುವ ದನಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಜಾತಿ (ನಮೂನೆ) 
ಹಾಗೂ ಉತ್ಪಾದನಾಸಾಮಥಗ್ಯ, ಇವೆರಡು ಗುಣಗಳಲ್ಲಿ ಒಂದನ್ನು ಪಡೆಯಲು 
ಇನ್ನೊಂದನ್ನು ಬಲಿಕೊಡಬಾರದು, 


ಜಾತಿ (ನಮೂನೆ) ಮತ್ತು ಉತ್ಪಾದನಾ ಸಾಮರ್ಥ ಎರಡು ಗುಣಗಳಿಗೆ 
ಸಂಬಂಧಿಸಿದಂತೆ ದನಗಳನ್ನು ಆಯ್ಕೆ ಮಾಡಲು ನ ನಿರ್ದಿಷ್ಟ ಅಂಶಗಳಿವೆ. 
ಇಂತಹ ಗುಣಗಳ ಆಯ್ಕೆಯಲ್ಲಿ ಸಾಕಷ್ಟು ಜಾಗ್ರತೆವಹಿಸಬೇಕು. ಕೆಚ್ಚಲ ರಚನೆ. 
ಪ್ರಷ್ಟಭಾಗದ ಸಮಮಟ್ಟ ಅಥವಾ ತಳಿಗುಣ, ಈ ಎಲ್ಲ ಗುಣಗಳೂ ಹಸುವಿನ ಜಾತಿ 
(ನಮೂಕೆ)ಗೆ ಸಂಬಂಧಪಟ್ಟ ವು. ಒಟ್ಟು ಹಾಲುತ್ಪಾದನೆ, ಅದರಲ್ಲಿರುವ ಹಾಲಿನ 
ಕೊಬ್ಬಿನ ಪ್ರಮಾಣ, ಕೊಬ್ಬಿನ ಶತಾಂಶಗಳು ಉತ್ಪಾದನಾ ಸಾವ._ರ್ಥಕ್ಕೆ ಸಂಬಂಧ 
ಪಟ್ಟವು. ಆಯ್ಕೆಮಾಡುವ ಅಗತ್ಯ ಗುಣಗಳು ಹೆಚ್ಚು ನಿಖರವಾಗಿದ್ದಷ್ಟೂ ಹೆಚ್ಚು 
ತೀವ್ರಗತಿಯ? ಪ್ರಗತಿಸಾಧಿಸುಹುದು. 


ಲಾಭದಾಯಕನಲ್ಲದ ಪ್ರಾಣಿಗಳನ್ನು ಹಿಂಡಿನಿಂದ ತೆಗೆಯಲು ಮಾನ 
ದಂಡಗಳು 


ತಳಿ ಅಭಿವೃದ್ಧಿಗಾಗಿ ಉತ್ಕೃಷ್ಟವಾದ ಪ್ರಾಣಿಗಳನ್ನು ಆಯ್ಕೆಮಾಡಲು ಗಮನಿಸ 
ಬೇಕಾದ ಆಂಶಗಳನ್ನು ಈಗಾಗಲೆ? "ಹೇಳಿದೆ. ಹೋರಿಗಳನ್ನು 'ಮತ್ತು ಹೋರಿಗಳ 
ತಾಯಿಗಳನ್ನು ಆಯ್ಕೆ ಮಾಡುವಾಗ ಶ್ರೇಷ್ಠಮಟ್ಟದ ಪ್ರಾಣಿಗಳನ್ನೇ ಆಯ್ಕೆಮಾಡ 
ಬೇಕು. ಹಿಂಡಿನ ನಿರ್ವಹಣೆಯಲ್ಲಿ ಹಸುಗಳಿಗೆ ಕನಿಷ್ಠ ಉತ್ಪಾದನಾ ಮಟ್ಟ ಬಹು 
ಮುಖ್ಯ ವಾದ ಅಂಶ. ಲಾಭದಾಯಕವಲ್ಲ ಎಂದು ಕೀಳ್ಕಟ್ಟದ ಪ್ರಾಣಿಗಳನ್ನು ಹಿಂಡಿ 
ನಿಂದ ತೆಗೆಯುವಾಗ ಪ್ರತಿವಿಷಯದಲ್ಲಿನ ನಿರ್ಧಾರಿತ ಕನಿಷ್ಟ ಮಟ್ಟದ ಕಡೆಗೆ ಗಮನ 
ವೀಯಬೇಕು. ಇಲ್ಲವೇ, ಎಲ್ಲ ಪ್ರಮುಖ ಅಂಶಗಳನ್ನು ಆಧಾರವಾಗಿಟ್ಟುಕೊಳ್ಳ 
ಬೇಕು. ಹಿಂಡಿನಿಂದ ಕೀಳ್ಮಟ್ಟದ ಪ್ರಾಣಿಗಳನ್ನು ತೆಗೆಯಲು ಹಿಂಡಿನ ಸರಾಸರಿ 
ಉತ್ಪಾದನಾ ಮಟ್ಟ ತ ಶೇಕಡಾ ಸ್ವಲ್ಪ ಭಾಗವನ್ನು ಆಧಾರವಾಗಿಟ್ಟುಕೊಳ್ಳೆಬಹುದು 
ಆಥವಾ ಶ್ರೇಷ್ಠನ:ಟ್ಟದೆ ಹಿಂಡುಗಳಲ್ಲಿ ತಳಿ ಸರಾಸರಿಯನ್ನು ಆಧಾರವಾಗಿಟ್ಟುಕೂಳ್ಳೆ 


ಲಾಭ ಸಂಪಾದನೆಗಾಗಿ ಹೈನು ದನಗಳ ಆಯ್ಕೆ ಮತ್ತು ತಳಿ ಅಭಿವೃದ್ಧಿ 227 


ಬಹುದು. ಉದಾಹರಣೆಗೆ, ಒಂದು ವೇಳೆ ಕೊಬ್ಬು ಉತ್ಪಾದನೆಯ ಆಧಾರದ 
ಕೀಳ್ಮಟ್ಟದ ಪ್ರಾಣಿಗಳನ್ನು ತೆಗೆಯುವುದೇ ಆದರೆ, ಹಿಂಡಿನ ಸರಾಸರಿ ಕೊಬ್ಬು 
ಉತ್ಪಾದನೆ 500 ಪೌಂಡುಗಳಿದ್ದರೆ, 375 ರಿಂದ 400 ಪೌಂಡುಗಳಿಗಿಂತ ಕಡಮೆ 
ಕೊಬ್ಬು ಉತ್ಪಾದನೆ ಮಾಡುವ ಪ್ರಾಣಿಗಳನ್ನೆಲ್ಲ ಕೀಳ್ಕಟ್ಟವೆಂದು ಪರಿಗಣಿಸಿ, ಅವು 
ಗಳನ್ನು ಹಿಂಡಿನಿಂದ ತೆಗೆಯಬೇಕು. ದನಗಳ ಜಾತಿ(ನಮೂನೆ)ಗೆ ಪ್ರಾಮುಖ್ಯತೆ 
ನೀಡಿರುವ ಶುದ್ಧ ತಳಿ ಹಿಂಡುಗಳಲ್ಲೂ ಕೀಳ್ಕಟ್ಟದ ಪ್ರಾಣಿಗಳನ್ನು ತೆಗೆಯಲು ಇದೇ 
ರೀತಿಯ ಮಾನದಂಡ ಇಟ್ಟುಕೊಳ್ಳಬಹದು. 


ಪ್ರಥಮವಾಗಿ ಗರ್ಭಧರಿಸಿರುವ ಕಡಸುಗಳ ವಿಷಯದಲ್ಲಿ ಈ ಮಾನದಂಡ ಸರಿ 
ಹೊಂದುವುದಿಲ್ಲ. ಅವುಗಳ ನಿಜವಾದ ಸಾಮರ್ಥ್ಯವನ್ನು ಅಳತೆಗಟ್ಟಲು ಬೇರೆ 
ರೀತಿಯ ಮಟ್ಟಗೋಲನ್ನು ಆಧಾರವಾಗಿಟ್ಟುಕೊಳ್ಳುವುದು ಒಳ್ಳೆಯದು. ಸಾಮಾನ್ಯ 
ವಾಗಿ, ಎರಡನೆಯ ಸೂಲಿನ ಮೊದಲು ಎರಡು ಮೂರು ತಿಂಗಳಲ್ಲಿ ಸ್ವಲ್ಪ ವ್ಯತ್ಯಾಸ 
ಕಂಡುಬರುತ್ತದೆ. ಈ ಎರಡು ಮೂರು ತಿಂಗಳೊಳಗೆ ಹಿಂದಿನ ಸೂಲಿಗಿಂತಲೂ 
ಹಸುವಿನ ಉತ್ಪಾದನೆ ಗುಣಗಳಲ್ಲಿ ಅಥವಾ ಅದರ ಜಾತಿ(ನಮೂನೆ)ಯ ಗುಣಗಳಲ್ಲಿ 
ಶ್ರೇಷ್ಠತೆ ಕಂಡುಬಂದಿದೆಯೇ ಎಂಬುದು ತಿಳಿಯುತ್ತದೆ; ಏಕೆಂದರೆ, ಎರಡನೆ 
ಸೂಲಿನೊಳಗೆ ಪ್ರಾಣಿ ಸ್ವಲ್ಪ ಮಟ್ಟಿಗೆ ಬೆಳವಣಿಗೆ ಹೊಂದಿರುತ್ತದೆ. ಕೀಳ್ಮಟ್ಟದ 
ಪ್ರಾಣಿಯೆಂದು ಪರಿಗಣಿಸಿ ಹಿಂಡಿನಿಂದ ತೆಗೆಯಲು ಪರಿಗಣಿಸಬೇಕಾದ ಅಂಶಗಳನ್ನು 
ಅಧ್ಯಾಯ 13ರಲ್ಲಿ ವಿವರಿಸಿದೆ. 


ತಳಿಅಭಿವೃದ್ಧಿ ಪದ್ಮತಿಗಳು 


ಒಳ್ಳೆಯ ಪ್ರಾಣಿಗಳನ್ನು ಆಯ್ಕೆಮಾಡಿಯಾದ ಮೇಲೆ ಆ ಪ್ರಾಣಿಗಳನ್ನು ತಳಿ 
ಅಭಿವೃದ್ಧಿ ಯೋಜನಾಕಾರ್ಯದಲ್ಲಿ ಯಾವ ರೀತಿ ಬಳಸಬೇಕು ಎಂಬುದೂ ಬಹು 
ಮುಖ್ಯವಾದ ಅಶ. ಕಾರಣ, ಇದು ಆ ಪ್ರಾಣಿಗಳ ಮುಂದಿನ ಪೀಳಿಗೆಯ ಮೇಲೆ 
ಒಟ್ಟು ಪ್ರಭಾವ ಬೀರುತ್ತದೆ. 

ತಳಿಅಜಿವೃದ್ಧಿ ಯೋಜನಾಕಾರ್ಯಕ್ರಮದಲ್ಲಿ ಹಲವಾರು ಪದಗಳು ಸಾಮಾನ್ಯ 
ವಾಗಿ ಬಳಕೆಯಲ್ಲಿವೆ. ಇವುಗಳಲ್ಲಿ ಹೆಚ್ಚಿನವು ಕೂಡಿಸುವ ಪ್ರಾಣಿಗಳ ಸಂಬಂಧದ 
ಮಟ್ಟ ಸೂಚಿಸುತ್ತವೆ. 

ಅಂತಃ ತಳಿ ಅಭಿವೃದ್ಧಿ (ಒಳಸಂಕರ, ಇನ್‌-ಬ್ರೀಡಿಂಗ್‌) ಮತ್ತು ಸನೊಪ 
ತಳಿ ಅಭಿನೃದ್ಧಿ (ನಿಕಟಸಂಕರ, ಕ್ಲೋಸ್‌-ಬ್ರೀಡಿಂಗ್‌). ಇವೆರಡು ಪದಗಳನ್ನು 
ಸಾಧಾರಧಿಕ್ಕಿಂತಲೂ ಹೆಚ್ಚು ಹತ್ತಿರ ಸಂಬಂಧವಿರುವ ಒಂದೇ ತಳಿಯಲ್ಲಿನ ಪ್ರಾಣಿ 
"ಗಳನ್ನು ಕೂಡಿಸಿ, ಅವುಗಳಲ್ಲಿಯೇ ಸಂಬಂಧ ಬೆಳೆಸುತ್ತಹೋಗುವ ಪದ್ಧತಿಗೆ ಬಳಸ 


ಲಾಗಿದೆ. 


228 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಪೆಂಕ್ತಿತಳಿ ಅಭಿವೃದ್ಧಿ (ಶ್ರೇಣಿಸಂಕರ, ಲೈನ್‌- ಬ್ರೀಡಿಂಗ್‌). ಅಷ್ಟು ನಿಕಟ 
ಸಂಬಂಧವಿಲ್ಲದ ಎರಡು ಪ್ರಾ ದೆಗಳನ್ನು ಕೂಡಿಸಿ ತಳಿ ಅಭಿವೃದ್ಧಿ ಮಾಡುವುದಕ್ಕೆ ಪಂಕ್ತಿ 
ತಳಿ ಅಭಿವೃದ್ಧಿ ಎಂದು ಹೆಸರು. ಶ್ರೇಷ್ಠಮಟ್ಟದ ಒಂದು ಪ್ರಾಣಿಯ ಅಥವಾ 
ವಂಶದ ಅನುವಂಶಿಕ ಗುಣಗಳನ್ನು ಹಿಂಡಿಗೆ ಪ್ರ ಕೈಷಾರಮಡಿ, ಅವುಗಳ ಆ ಗುಣಗಳನ್ನು 
ಹಿಂಡಿನ ದನಗಳಲ್ಲಿ ಹೆಚ್ಚಿಸಲು ಈ ರೀತಿಯ ತಳಿ ಅಭಿವೃದ್ಧಿ ಕ್ರಮವನ್ನು ಅನುಸರಿಸ 
ಲಾಗುತ್ತದೆ. 


ಈ ರೀತಿಯ ಸರ್ವಸಾಧಾರಣವಾದ ತಳಿ ಅಭಿವೃದ್ಧಿ ಕ್ರವ-ದಿಂದಾಗಿ ಒಂದೇ 
ತೆರನಾದ ಗುಣಗಳು ಸಂತತಿ ಹೆಚ್ಚುಹೆಚ್ಚಾಗಿ ಮತ್ತೆ ಮತ್ತೆ ಕಾಣಿಸಿಕೊಳ್ಳಲು ಸಾಧ್ಯ 
ವಾಗುತ್ತದೆ. ಈ ಕ್ರಮದಿಂದಾಗಿ ಅನುವಂಶಿಕವಾಗಿ ಅವುಗಳಲ್ಲಿ ಬಂದಿರುವ ಒಂದೇ 
ತೆರನಾದಗುಣಗಳು ಪ್ರಮುಖವಾಗಿ ಎದ್ದುಕಾಣಿಸಿಕೊಳ್ಳುತ್ತವೆ. ಪ್ರಸ್ತುತ ನಮ್ಮಲ್ಲಿನ 
ತಳಿಗಳ ಸ್ಥಾಪನೆಗೂ ತಳಿಗಳಲ್ಲೇ ಕೆಲವು ಅತ್ಯಂತ ಶ್ರೇಷ್ಠಮಟ್ಟದ ಜಾತಿಗಳ ಉಗ 
ಮಕ್ಕೂ ಇದೇ ಮೂಲ ಕಾರಣ. ಒಂದಕ್ಕೊಂದು ಸಂಬಂಧವಿರುವ ಪ್ರಾಣಿಗಣನ್ನು 
ಕೂಡಿಸುವುದರಿಂದ ಹುಟ್ಟುವ ಸಂತಶಿ(ಕರು)ಯಲ್ಲಿ ಎಲ್ಲ ಗುಣಗಳೂ ಒಂದೇತೆರ 
ನಾಗಿರುತ್ತವೆ. | 


ಅಪೇಕ್ಷಿತ ಒಳ್ಳೆಯ ಗುಣಗಳಿಗಾಗಿ ಅಧಿಕಮಟ್ಟದ ಸರಿತಕ್ಕೆಕಣತೆವುಳ್ಳ ಪ್ರಾಣಿ 
ಗಳನ್ನು ಕೂಡಿಸಿದಾಗ ಅತ್ಯುತ್ತಮ ಫಲಿತಾಂಶ ದೊರೆಯುತ್ತದೆ. ಏನೇ ಆದರೂ, 
ಅಪೇಕ್ಷಿತ ಒಳ್ಳೆಯ ಗುಣಗಳ ಜೊತೆಗೆ ಅವುಗಳಲ್ಲಿ ಅನಪೇಕ್ಷಿತ ಗುಣಗಳಿದ್ದರೆ ಅವೂ 
ಅಷ್ಟೇ ತೀವ್ರಗತಿಯಲ್ಲಿ ಮುಂದಿನ ಪೀಳಿಗೆಯಲ್ಲಿ ಕಾಣಿಸಿಕೊಳ್ಳುತ್ತವೆ. ಆದ್ದರಿಂದ 
ಬಹಳ ಮಂದಿ ತಳಿ ಅಭಿವೃದ್ಧಿಕಾರರು ಅಂತಃತಳಿ ಅಭಿವೃದ್ಧಿ ಕ್ರಮವನ್ನು ಇಷ್ಟ 
ಪಡುವುದಿಲ್ಲ. ಅಂತಃತಳಿ ಅಭಿವೃದ್ಧಿ ಕ್ರಮವನ್ನು ಅನುಸರಿಸುಯಸಿದಲ್ಲಿ, ತಳಿ 
ಅಭಿವೃದ್ಧಿಕಾರರು ಕೀಳ್ಮಟ್ಟ ಪ್ರಾಣಿಗಳನ್ನು ಸೂಕ್ಷ್ಮವಾಗಿ ಪರಿಶೀರಿಸಿ, ಅವುಗಳನ್ನು 
ಗುರುತಿಸಬೇಕು ; ಅವುಗಳನ್ನು ಹಿಂಡಿನಿಂದ ತಗೆಯಬೇಕು, ಅಪಕ್ಷಿತಗುಣಗಳನ್ನು 
ಮಾತ್ರವುಳ್ಳಿ, ದೋಷರಹಿತ ಪ್ರಾಣಿಗಳನ್ನು' ತಳಿ ಅಭಿವೃದ್ಧಿ ಕಾರ್ಯದಲ್ಲಿ ಬಳಸ 
ಬೇಕು. ' ಅಂತಃತಳಿ ಅಭಿವೃದ್ಧಿಗಾಗಿ ಮಾರಕ ಗುಣಗಳುಳ್ಳ ಪ್ರಾಣಿಗಳನ್ನು ಬಳಸಿದಲ್ಲಿ 
ನಷ್ಟ ಹೆಚ್ಚುತ್ತದೆ. \ 


ತ್‌ 


\ 
ಅಡ್ಡ ತಳಿ ಸಂಕರಣ (ಔಟ್‌ ಕ್ರಾಸಿಂಗ್‌), ಪರತಳಿ ಸಂಕರಣ (ಔಟ್‌ 'ರ್ರೀಡಿಂಗ್‌) 
ಮಿಶ್ರತಳಿ ಸಂಕರಣ (ಕ್ರಾಸ್‌ ಬ್ರೀಡಿಂಗ್‌). ಈ ಎಲ್ಲ ಪದಗಳೂ ಬಂಧದ 
ಪ್ರಾಣಿಗಳನ್ನು ಕೂಡಿಸುವುದಕ್ಕೆ ಅನ್ವಯಿಸುತ್ತವೆ. ಬೇರೆ ಬೇರೆ ತಳಿಗಳ ಸೇರಿದ 
ಪ್ರಾಣಿಗಳನ್ನು ಕೂಡಿಸುವ ಪದ್ಧತಿಗೆ ಮಿಶ್ರತಳಿ ಸಂಕರಣ ಎಂಬ ಪದ ಅನ್ವಯಿಸುತ್ತದೆ. 
ಈ ರೀತಿಯ ತಳಿ ಅಭಿವೃದ್ಧಿ ಕ್ರಮಗಳಲ್ಲಿ ಬೇರೆ ಬೇರೆ ತಳಿಗಳ ಪ್ರಾಣಿಗಳ್ಳಿರುವ 


229 ಲಾಭ ಸಂಪಾದನೆಗಾಗಿ ಹೈನು ದನಗಳ ನಿರ್ವಹಣೆ 


ಶ್ರೇಷ್ಠಮಟ್ಟದ ಗುಣಗಳ ವಂಶವಾಹಿಗಳನ್ನು ಒಂದೇ ತಳಿಯಲ್ಲಿ ತರಲು ಸಾಧ್ಯ 
ವಾಗುತ್ತದೆ. ಮಿಶ್ರತಳಿಗಳಲ್ಲಿ ಬೇಕಾದ ಮೈಶಕ್ತಿಯನ್ನು ತುಂಬಲು ಸಾಧ್ಯ. 
ಬೇಡದಂತಹ ಗುಣಗಳನ್ನು ಮಿಶ್ರತಳಿಗಳಲ್ಲಿ ಕಡಮೆಮಾಡಬಹುದು. ಇದರಿಂದಾಗಿ 
ಮಿಶ್ರತಳಿ ಸಂಕರಣದಿಂದ ಜನಿಸುವ ಕರುಗಳಲ್ಲಿ ಏಕರೂಪತೆ ಕಡಮೆ ಇರುತ್ತದೆ. 


ರಕ್ತ ಸಂಬಂಧವಿಲ್ಲದ ಬೇರೆ ಬೇರೆ ತಳಿಗಳ ಎರಡು ಪ್ರಾಣಿಗಳನ್ನು ಕೂಡಿಸುವು 
ದರಿಂದ ಹುಟ್ಟುವ ಕರುಗಳಲ್ಲಿ ಅಸಾಧಾರಣ ಜಾತಿ ಮತ್ತು ಉತ್ಪಾದನಾ ಸಾಮರ್ಥ, 
ಗಳು ಕಂಡುಬರುತ್ತವೆ. ಇದನ್ನೇ "ಸಂಕರ ಮಹಾಶಕ್ತಿ' (ಹೈಬ್ರಿಡ್‌ ವಿಗರ್‌) ಅಥವಾ 
“ಸಂಕರಣ ಓಜ' (ಹೆಟಿರೋಸಿಸ್‌) ಎಂದು ಕರೆಯುತ್ತಾರೆ. ರಕ್ತಸಂಬಂಧವಿರುವ 
ನೇಕ ಹಸುಗಳಿಗೆ ಒಂದೇ ಹೋರಿಯನ್ನು ಕೂಡಿಸಬಹುದು. ಇದರಿಂದ ಹುಟ್ಟುವ 
ಕರುಗಳಲ್ಲಿ ಬೇಕಾದ ಗುಣಗಳು ಸ್ಥಿರವಾಗಿ ನಿಲ್ಲಲು ಸಾಧ್ಯವಾಗುತ್ತದೆ. ಇದಕ್ಕೆ 
"ಸಂಕರಣ ಓಜ ಇರುಕಣೆ' (ನಿಕಿಂಗ್‌) ಎಂದು ಹೆಸರು. 


ಅಡ್ಡಸಂಕರ (ಅಡ್ಡತಳಿ ಅಭಿವೃದ್ಧಿ) ಫಲಗಳ ಬಗ್ಗೆ ಸಂಶೋಧನೆಗಳು ನಡೆದಿವೆ. 
ಹೆಚ್ಚಿನ ಸಂಶೋಧನೆಗಳು ಮುಂದುವರೆಯುತ್ತಿವೆ. ಸರ್ವಸಾಧಾರಣವಾಗಿ ತಳಿ 
ಎಬ್ಬಿಸಲು ಬಳಸುವ ಪ್ರಾಣಿಗಳ ಗುಣಮಟ್ಟವೇ ಅವುಗಳಿಂದ ಹುಟ್ಟುವಕರುಗಳಲ್ಲಿಯೂ 
ಕಂಡುಬರುತ್ತದೆ. ಇದರ ಜೊತೆಗೆ ಸ್ವಲ್ಪಮಟ್ಟಿಗೆ ಸಂಕರಣ ಓಜ ಅಂದರೆ, ತಂದೆ, 
ತಾಯಿ ಎರಡು ಸಂಯುಕ್ತ ಗುಣಗಳ ಪರಿಣಾಮವೂ ಕರುವಿಗೆ ಬಂದಿರುತ್ತದೆ. ತಂದೆ 
ತಾಯಿಗಳ ಸರಾಸರಿ ಉತ್ಪಾದನಾ ಗುಣ ಸಾಮರ್ಥ್ಯ ಕರುವಿನಲ್ಲಿ ಕಂಡುಬರುತ್ತದೆ. 
ದರ್ಜೆಕೃತ ಹಿಂಡುಗಳಲ್ಲಿ ಶುದ್ಧ ಸಂತಾನ ಹೋರಿಗಳನ್ನು ಉಪಯೋಗಿಸುವುದಕ್ಕೆ 
ದರ್ಜೀಕರಿಸು (ಗ್ರೇಡಿಂಗ್‌ ಅಪ್‌) ಎಂದು ಹೇಳುತ್ತಾರೆ. ಹಿಂಡಿನಲ್ಲಿ ಹೆಚ್ಚಿನ ಪ್ರಗತಿ 
ಸಾಧಿಸಲು ಈ ರೀತಿಯ ತಳಿ ಎಬ್ಬಿಸುವಿಕೆಯ ಕ್ರಮದಿಂದ ಸಾಧ್ಯ. ಈ ಕ್ರಮದಲ್ಲಿ 
ನಾಲ್ಕನೆ ಸಂತತಿಯಲ್ಲಿ ಶುದ್ಧಸಂತಾನದ ಶೇಕಡಾ 90ರಷ್ಟು ರಕ್ತಸಂಚಯಗೊಳ್ಳುತ್ತದೆ. 
ಈ ಕ್ರಮದಿಂದ ಶುದ್ಧತಳಿಯನ್ನು ಬಹುಮಟ್ಟಿಗೆ ಹೋಲುವ ಹೈನಾಗಾರ ದನಗಳನ್ನು 
ಪಡೆಯಬಹುದಾದರೂ ಅವುಗಳನ್ನು ನೋಂದಾಯಿಸಲಾಗುವುದಿಲ್ಲ. 


ಮಾರಾಜಕ್ಕಾಗಿ ಸ್ರಾಣಿಗಳ ಆಯ್ಕೆ 


ಹೊಸ ಪ್ರಾಣಿಗಳನ್ನು ಕೊಂಡುಕೊಳ್ಳುವಾಗ ಅಥವಾ ಹಿಂಡಿನಿಂದ ಹೊರ ತೆಗೆದ 
ಪ್ರಾಣಿಗಳಿಗೆ ಬದಲಾಗಿ ಬೇರೆ ಪ್ರಾಣಿಗಳನ್ನು ಪುನಃ ತುಂಬಲು ಪ್ರಾಣಿಗಳನ್ನು ಆಯ್ಕೆ 
ಮಾಡುವಾಗ ಯಾವುದೇ ಹಿಂಡಿನಲ್ಲಿರುವ ಶ್ರೇಷ್ಠಮಟ್ಟದ, ಅಧಿಕ ಉತ್ಸಾದನೆಯ 
ಪ್ರಾಣಿಗಳಿಗೆ ಮತ್ತು ಅವುಗಳ ಕರುಗಳಿಗೆ ಪ್ರಾಮುಖ್ಯತೆ ಕೊಡಬೇಕು. ಹಾಗೆ ಆಯ್ಕೆ 
ಮಾಡಿಕೊಂಡ ಪ್ರಾಣಿಗಳಿಗೆ ಶ್ರೇಷ್ಠಮಟ್ಟದ ಆರೈಕೆ ಹಾಗೂ ಉಸ್ತುವಾರಿ ಅಗತ್ಯ. 
ಅವುಗಳಿಗೆ ಒಳ್ಳೆಯ ವಾತಾವರಣವನ್ನು ಕಲ್ಪಿಸಬೇಕು. ಅವುಗಳಿಗೆ ಸರಿಯಾದ ವಾತಾ 


230 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ವರಣ ಕಲ್ಪಿಸಿಕೊಡದಿದ್ದಲ್ಲಿ, ಉಸ್ತುವಾರಿಕೆ ಸರಿಯಿರದಿದ್ದಲ್ಲಿ ಅಥವಾ ಬದಲಾವಣೆಯಾ 
ದಲ್ಲಿ ಅವುಗಳ ಉತ್ಪಾದನೆಯೂ ಹಿಂಡಿನ ಇತರ ಪ್ರಾಣಿಗಳಷ್ಟೇ ಉಳಿಯುತ್ತದೆ. 


ಹಿಂಡಿನಿಂದ ಹಿಂಡಿಗೆ ಉತ್ಪಾದನಾ ಮಟ್ಟದಲ್ಲಿ ಸಾಕಷ್ಟು ವ್ಯತ್ಯಾಸ ಕಂಡುಬರು 
ತ್ತದೆ. ' ಸರಿಸುಮಾರು ಶೇಕಡಾ 90ರಷ್ಟು ವ್ಯತ್ಯಾಸಗಳಿಗೆ ಪಶುಸಂಗೋಪನೆಯಲ್ಲಿ 
ರುವ ಲೋಪದೋಷಗಳೇ ಕಾರಣ. ಕಡಮೆ ಉತ್ಪಾದನೆಯ ಹಿಂಡಿನಲ್ಲಿರುವ ಹೆಚ್ಚು 
ಉತ್ಪಾದನೆ ಮಾಡುವ ಶ್ರೇಷ್ಠಮಟ್ಟದ ಪ್ರಾಣಿಗಳಿಗೆ ಒಳ್ಳೆಯ ವಾತಾವರಣ ಕಲ್ಪಿಸಿ, 
ಒಳ್ಳೆಯ ರೀತಿಯಲ್ಲಿ ನಿರ್ವಹಣೆ ಮಾಡಿದಲ್ಲಿ ಅವೂ ಸಹ ಅಧಿಕ ಉತ್ಪಾದನೆ ಮಾಡ 
ಬಲ್ಲವು. ಈ ಪ್ರಾಣಿಗಳ ಇಚ್ಛಿ ತಉತ್ಪಾದನಾಸಾಮರ್ಥ್ಯವು ಹಿಂಡಿನಲ್ಲಿ ಅಧಿಕ 
ಉತ್ಪಾದನೆ ಮಾಡಬಲ್ಲದು. ಈ ಪ್ರಾಣಿಗಳ ಇಚ್ಛಿತಉತ್ಪಾದನಾಸಾಮರ್ಥವು ಹಿಂಡಿ 
ನಲ್ಲಿಯ ಅಧಿಕ ಉತ್ಪಾದನೆಯ ಮಧ್ಯಮಮಟ್ಟದ ಪ್ರಾಣಿಗಳಿಗಿಂತಲೂ ಹೆಚ್ಚಿರುತ್ತದೆ. 


ಆಯ್ಕೆ ಯೋಜನೆಯನ್ನು ಅಭಿನೃದ್ಧಿ ಗೊಳಿಸುವಿಕೆ 

ಅತ್ಯಂತ ತೀವ್ರಗತಿಯಲ್ಲಿ ತಳಿಅಭಿವೃದ್ಧಿ ಕಾರ್ಯದಲ್ಲಿ ಪ್ರಗತಿ ಸಾಧಿಸಬೇಕಾದರೆ 
ಪ್ರತಿಯೊಂದು ಹಿಂಡಿನಲ್ಲಿಯೂ ಸೂಕ್ತ ಪ್ರಾಣಿಗಳ ಆಯ್ಕೆಗೆ ಮತ್ತು ತಳಿ ಸಂಕರಣೆಗೆ 
ಒಂದು ಸುವ್ಯವಸ್ಥಿತ ಯೋಜನೆಯೊಂದಿರಬೇಕು. ಅಂತಹ ಯೋಜನೆಯನ್ನು ಸ್ಥಾಪಿ 
ಸಲು ಅನೇಕ ಮಾರ್ಗಗಳನ್ನು ಅನುಸರಿಸಬೇಕಾಗುತ್ತದೆ ಹಾಗೂ ನಿಯಮಗಳನ್ನು ಪಾಲಿ 
ಸಬೇಕಾಗುತ್ತದೆ. ಉತ್ತಮ ರೀತಿಯ ತಳಿಅಭಿವೃದ್ಧಿ ನಿರ್ವಹಣಾವಿಧಾನಗಳನ್ನು 
ರೂಪಿಸಲು ಈ ನಿಯಮಗಳು ಸಹಾಯಕವಾಗುತ್ತವೆ. ಯಾವುದೇ ತಳಿ ಸಂಕರಣೆ ಮತ್ತು 
ತಳಿ ಆಯ್ಕೆಯ ಯೋಜನೆಯನ್ನೇ ಅನುಸರಿಸಲಿ, ಆಗಿಂದಾಗ್ಗೆ ಅವುಗಳ ಪುನರ್‌ ವಿಮರ್ಶೆ 
ಮಾಡಬೇಕಾದುದು ಅಗತ್ಯ. ಆನುಸರಿಸುತ್ತಿರುವ ಯೋಜನಾಕ್ರಮದ ಹಿನ್ನೆಲೆಯ 
ಮಾಹಿತಿ ಹಾಗೂ ಪ್ರಗತಿಗಳನ್ನು ಕೊನೆಯ ಪಕ್ಷ ಆರು ತಿಂಗಳಿಗೊಮ್ಮೆಯಾದರೂ ಪರಾ 
ಮರ್ಶಿಸಲ್ಪಟ್ಟು ಪೂರ್ಣಗೊಳಿಸಬೇಕು. 


ಪ್ರಾಣಿಗಳ ಆಯ್ಕೆ ಮತ್ತು ಅವುಗಳ ತಳಿಅಭಿವೃದ್ಧಿ ಯೋಜನಾ ಕಾರ್ಯದಲ್ಲಿರುವ 
ಮೊದಲ ಕ್ರಮವೆಂದರೆ ಪ್ರತಿಯೊಂದು ಪ್ರಾಣಿಗೆ ಸಂಬಂಧಿಸಿದ ಲಭ್ಯವಾದ ಎಲ್ಲ 
ಮಾಹಿತಿಯನ್ನು ಶೇಖರಿಸುವುದು ಮತ್ತು ಸುವ್ಯವಸ್ಥಿತ ರೀತಿಯಲ್ಲಿ ಜೋಡಿಸುವುದು 
ಈ ಮಾಹಿತಿಯಿಂದ ಹಿಂಡಿನಲ್ಲಿರುವ ಹಸುಗಳ ಬಗ್ಗೆ ಮುಂದಿನ ಸಂತತಿಗೆ ತಮ್ಮ ಆನು 
ವಂಶಿಕ ಗುಣಗಳನ್ನು ಪ್ರಸಾರ ಮಾಡುವ ಸಾಮಥ್ಯ ಕುರಿತು ಅಂದಾಜು ಮಾಲ್ಯ 
ಮಾಪನ ಗೈಯಬೇಕು. ಆ ಆಧಾರದ ಮೇಲೆ ಅವುಗಳಿಗೆ ಒಂದು, ಎರಡು, ಮುಂತಾಗಿ 
ಸ್ಥಾನ ಕೊಡಬೇಕು. ಉತ್ಪಾದನಾಸಾವಾರ್ಥ, ಜಾತಿ (ನಮೂನೆ) ಇವೇ ಮುಂತಾದ 
ಅಂಶಗಳ ಮೇಲೆ ದರ್ಜೆ ನಿರ್ಧರಿಸಬೇಕು. 

ಪ್ರಾಣಿಗಳ ಗುಣಮಟ್ಟದ ಮೇಲೆ ಆಧರಿಸಿದ ದರ್ಜೆಗಳ ಹಿಂಡಿನಲ್ಲಿಯ ಪ್ರಾಣಿಗ 


231 ಲಾಭ ಸಂಪಾದನೆಗಾಗಿ ಹೈನು ದನಗಳ ನಿರ್ವಹಣೆ 


ಳನ್ನು ಮೂರು ಗುಂಪುಗಳಲ್ಲಿ ವಿಂಗಡಿಸಬಹುದು: (1) ತಳಿಅಭಿವೃ ದ್ಧಿಗೆ ಮೂಲ 
ಸರಕಾಗಿ ಉಪಯೋಗಿಸಬಹುದಾದಂಥ ಪ್ರಾಣಿಗಳು - ಇವುಗಳನ್ನು ಬಳಸಿ, ಅವುಗಳ 
ಸಂತತಿಯನ್ನು ಮುಂದುವರಿಸಲಾಗುತ್ತದೆ. ತಳಿಅಭಿವೃದ್ಧಿಗೆ ಮೂಲ ಸರಕಾಗಿ ಬಳಸುವ 
ಪ್ರಾಣಿಗಳಲ್ಲಿರಬೇಕಾದ ಗುಣಸಾಮರ್ಥ ಇವುಗಳಲ್ಲಿರುತ್ತವೆ. (2) ತಳಿಅಭಿವೃದ್ಧಿಗೆ 
ಮೂಲ ಸರಕಾಗಿ ಉಪಯೋಗವಾದ ಪ್ರಾಣಿಗಳು-ಇವುಗಳಲ್ಲಿ ತಳಿಅಭಿವೃದ್ಧಿ ಗೆ ಮೂಲ 
ಸರಕಾಗಿ ಬಳಸುವ ಪ್ರಾಣಿಗಳಲ್ಲಿರಬೇಕಾದ ಗುಣಸಾಮಥಸ್ಯಗಳಿಲ್ಲ. ಆದರೆ ಇವುಗಳಲ್ಲಿ 
ಒಳ್ಳೆಯ ಉತ್ಪಾದನಾ ಸಾಮರ್ಥ್ಯವಿರುತ್ತದೆ. ಇವುಗಳನ್ನು ಹಿಂಡಿನಲ್ಲಿ ಉಳಿಸಿಕೊಳ್ಳು 
ವುದರಿಂದ ಒಳ್ಳೆಯ ಲಾಭವಿರುತ್ತದೆ. (3) ತಳಿಅಭಿವೃದ್ಧಿ ಗೆ ಮೂಲ ಸರಕಾಗಲಾ 
ರದ ಹಾಗೂ ಉತ್ಪಾದನಾಸಾಮರ್ಥ್ಯ ಹೊಂದಿರದ ಪ್ರಾಣಿಗಳು-ಇವುಗಳನ್ನು ಹಿಂಡಿ 
ನಲ್ಲಿ ಉಳಿಸಿಕೊಳ್ಳುವುದು ಆರ್ಥಿಕ ದೃಷ್ಟಿಯಿಂದ ಲಾಧದಾಯಕವಾಗಲಾರದು. 


ಮೊದಲನೆಯ ಗುಂಪಿನಲ್ಲಿ ಬರುವ ಪ್ರಾಣಿಗಳನ್ನು ತಳಿಅಭಿವೃದ್ಧಿಗೆ ಆಯ್ಕೆಮಾಡಿ 
ಕೊಳ್ಳಬೇಕು. ಈ ಪ್ರಾಣಿಗಳಿಗೆ ಹಿಂಡಿನಲ್ಲಿರುವ ಶ್ರೇಷ್ಠಮಟ್ಟದ ಹೋರಿಯನ್ನು 
ಕೊಡಿಸಬೇಕು. ಇದರ ಜತೆಗೆ ಹಿಂಡಿನ ಅಭಿವೃದ್ಧಿ ಗೆ ಧಕ್ಕೆ ತರುವಂತಹ ಅಂಶಗಳನ್ನು 
ಸರಿಪಡಿಸುವುದರತ್ತ ಉಚಿತ ಗಮನಕೊಡಬೇಕು. 


ಎಳೆಯ ಪ್ರಾಣಿಗಳ ಆಯ್ಕೆಮಾಡಬೇಕಾದಂತಹ ಕಾಲ ಹಾಗೂ ಹಿಂಡಿಗೆ ಬದಲಿ 
ಪ್ರಾಣಿಗಳನ್ನು ತುಂಬಿಸುವ ಅಗತ್ಯತೆಗೆಳು ಎರಡನೆ:ರು ಗುಂಪಿನಲ್ಲಿರುವ ಪ್ರಾಣಿಗಳ 
ತಳಿಸಂಸ್ಕರಣೆ ಕಾರ್ಯಕ್ರಮ ನಿರ್ಧರಿಸುತ್ತವೆ. ಎರಡನೆಯ ಗುಂಪಿನ ಹಸುಗಳಲ್ಲಿ 
ಹುಟ್ಟುವ ಕರುಗಳನ್ನು ತಿರಸ್ಕರಿಸಿ ಹಿಂಡಿನಿಂದ ತೆಗೆಯುವುದಾದರೆ ಇಲ್ಲವೆ ಅವುಗಳನ್ನು 
ಹಿಂಡಿನಲ್ಲೇ ಉಳಿಸಿಕೊಂಡು ಮಾಂಸಕ್ಕಾಗಿ ಸಾಕುವುದಾದರೆ ಆಗ ಈ ಹಸುಗಳಿಗೆ 
ಯಾವುದೇ ಹೋರಿಯನ್ನು ಕೂಡಿಸಬಹುದು. ಏನೇ ಆದರೂ, ಒಂದು ವೇಳೆ ಇವು 
ಗಳಲ್ಲಿ ಹುಟ್ಟುವ ಕರುಗಳನ್ನು ಮುಂದೆ ಹಾಲುತ್ಪಾದನೆಗಾಗಿ ಸಾಕುವ ಉದ್ದೇಶವಿದ್ದರೆ, 
ಈ ಹಸುಗಳಿಗೆ ಶ್ರೇಷ್ಠಮಟ್ಟದ ಹೋರಿಯನ್ನೇ ಕೊಡಿಸಬೇಕು. ಕೆಲವು ಹಿಂಡುಗಳಲ್ಲಿ 
ಎಲ್ಲ ಕಡಸುಗಳನ್ನು ಮೊದಲ ಸೂಲಿಗಾಗಿ ಉಳಿಸಿಕೊಳ್ಳುತ್ತಾರೆ. ಕೊನೆಯಪಕ್ಷ 
ಒಂದು ಸೂಲಾದರೂ ಅವುಗಳಿಂದ ಹಾಲು ಕರೆಯುತ್ತಾರೆ. ಶ್ರೇಷ್ಠ ಮಟ್ಟದ ಗುಣ 
ಗಳನ್ನು ಪ್ರಸಾರಮಾಡುವ ಸಾಮರ್ಥ್ಯವುಳ್ಳ ಹೋರಿಯನ್ನು ಇವುಗಳಿಗೆ ಕೂಡಿಸಿದಲ್ಲಿ 
ಎರಡನೆಯ ಗುಂಪಿನಲ್ಲಿರುವ ಹಸುಗಳಲ್ಲಿ ಹುಟ್ಟುವ ಕರುಗಳಲ್ಲಿ ಕೆಲವಾದರೂ ತೃಪ್ತಿಕರ 
ಉತ್ಪಾದನಾ ಹಸುಗಳಾಗಬಹುದು. 


ಮೂರನೆಯ ಗುಂಪಿನ ಪ್ರಾಣಿಗಳನ್ನು ಆದಷ್ಟುಮಟ್ಟಿಗೆ ಹಿಂಡಿನಿಂದ ತೆಗೆದು 
ಬಿಡಬೇಕು. 


232 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಕೃತಕ ಗರ್ಭಧಾರಣೆಗಾಗಿ ಹೋರಿಕರುಗಳನ್ನು ಆಯ್ಕೆ ಮಾಡುವಿಕೆ 


ನೈಸರ್ಗಿಕವಾಗಿ ಸಮರ್ಥವೆನಿಸಿದ ಹೋರಿಗಳನ್ನು ಬಳಸುವುದರ ಜೊತೆಗೆ 
ಬಹಳಷ್ಟು ಕೃತಕ ಗರ್ಭಧಾರಣೆ ಕೇಂದ್ರಗಳಲ್ಲಿ ಎಳೆಯ, ಸಮರ್ಥ ಬೀಜದ ಹೋರಿಗಳ 
ಅಭಿವೃದ್ಧಿ ಯೋಜನೆಯೊಂದು ಹಾಕಿಕೊಂಡಿರುತ್ತಾರೆ. ರೂಢಿಯಲ್ಲಿರುವ ಪದ್ಧತಿ 
ಯಲ್ಲಿಯ ಕ್ರಮ ಈ ರೀತಿಯಾಗಿದೆ : ಅಧಿಕ ಅನುವಂಶಿಕ ಗುಣಪ್ರಸಾರ ಸಾಮರ್ಥ್ಯ, 
ವುಳ್ಳ ನಾಲ್ಕು ಹೋರಿಕರುಗಳನ್ನು ಆಯ್ಕೆಮಾಡಿ, ಬೆಳಸಿ ಅವುಗಳನ್ನು ಬೀಜದ 
ಹೋರಿಗಳನ್ನಾಗಿ ಮಾಡುತ್ತಾರೆ. ಹೋರಿಗಳಿಂದ ವೀರ್ಯವನ್ನು ಶೇಖರಿಸಿ ಹೆಚ್ಚಿನ 
ಸಂಖ್ಯೆಯಲ್ಲಿ (ಸಾಮಾನ್ಯವಾಗಿ ಸುಮಾರು 1000) ಹಸುಗಳಿಗೆ ಕೃತಕ ಗರ್ಭಧಾರಣೆ 
ಮಾಡುತ್ತಾರೆ. ನಂತರ ಇವುಗಳಿಂದ ಹುಟ್ಟುವ ಹಸುಗಳ ಉತ್ಪಾದನಾದಾಖಲೆಗಳು 
ದೊರೆಯುವವರೆಗೆ ಈ ಹೋರಿಗಳನ್ನು ಬಳಸುವುದಿಲ್ಲ. ಇವುಗಳಲ್ಲಿ ಯಾವುದರಿಂದ 
: ಹುಟ್ಟಿದ ಹಸುಗಳು ಹೆಚ್ಚು ಉತ್ಪಾದನಾವ.ಟ್ಟವನ್ನು ತೋರಿಸುವುವೋ ಆ ಹೋರಿ 
ಯನ್ನು ಮುಂದೆ ಬೀಜದ ಹೋರಿಯಾಗಿ ಬಳಕೆಗೆ ತರುತ್ತಾರೆ. ನೈಸರ್ಗಿಕವಾಗಿ 
ಅನುವಂಶಿಕ ಗುಣಸಾಮರ್ಥ್ಯವುಳ್ಳ ಹೋರಿಗೆ ತಗಲುವ ಸರಾಸರಿ ವೆಚ್ಚ ದಷ್ಟೇ ಈ 
ಪದ್ಧತಿಗೂ ತಗಲುತ್ತದೆ. ಈ ಪದ್ಧತಿಯ ಅನುಕೂಲವೆಂದರೆ, ಇಚ್ಛಿತಸಮರ್ಥ 
ಹೋರಿಗಳ ವೀರ್ಯವನ್ನು ಬಳಸಲು ಸಾಧ್ಯವಾಗುತ್ತದೆ. ಆಯ್ಕೆಮಾಡಿದ ಹೋರಿ 
ಕರುಗಳ ಶ್ರೇಷ್ಠಮಟ್ಟದ ಗುಣಪ್ರಸಾರ ಸಾಮರ್ಥ್ಯ ಅಳೆದು ಅವುಗಳ ವೀರ್ಯದಿಂದ 
ಕೃತಕ ಗರ್ಭಧಾರಣೆ ಕ್ರಮದ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಹಸುಗಳನ್ನು ಕಟ್ಟಿಸ 
ಲಾಗುತ್ತದೆ. ಕೃತ್ರಿಮ ಗರ್ಭಧಾರಣೆಯಿಂದ ಹಿಂಡಿನ ಮಾಲೀಕರಿಗೆ ಆಗುವ ನಷ್ಟವೂ 
ಅತ್ಯಲ್ಪ ; ಏಕೆಂದರೆ, ಹೋರಿಕರುಗಳನ್ನು ಬೀಜದ ಹೋರಿಗಳಿಗಾಗಿ ಆಯ್ಕೆಮಾಡು 
ವಾಗಲೀ ಅವುಗಳ ಉತ್ತಮ ಗುಣಗಳ ಬಗ್ಗೆ ಖಚಿತಮಾಡಿಕೊಂಡು ಆಯ್ಕೆಮಾಡ 
ಲಾಗಿರುತ್ತದೆ. ಹೊಸ ಹೋರಿಗಳ ವೀರ್ಯವನ್ನು ಪ್ರತಿ ಹಿಂಡಿನಲ್ಲಿ ಒಂದೆರಡು 
ಹಸುಗಳಿಗೆ ಮಾತ್ರ ಗರ್ಭಧಾರಣೆ ಮಾಡಿ, ಅದರ ಪರಿಣಾಮ ನಿರೀಕ್ಷಿಸಿ ವ್ಯಾಪಕವಾಗಿ 
ಆವುಗಳ ಬಳಕೆಯನ್ನು ವಿಸ್ತೃತಗೊಳಿಸಲಾಗಿರುತ್ತದೆ. ಕೃತಕ ಗರ್ಭಧಾರಣೆಯಿಂದ 
ಹೆಚ್ಚು ಸಂಖ್ಯೆಯಲ್ಲಿ ಹಸುಗಳನ್ನು ಕಟ್ಟಿಸಬೇಕಾಗಿರುವುದರಿಂದ ಉತ್ತಮ ಬೀಜದ 
ಹೋರಿಯನ್ನು ಉಪಯೋಗಿಸಬೇಕಾದುದು ತಳಿಸಂವರ್ಧಕರ ಹೊಣೆಗಾರಿಕೆಯಾಗಿದೆ. 


ಹೋರಿಕರುಗಳನ್ನು ಅವುಗಳ ಗುಣಪರೀಕ್ಷೆಮಾಡಿ ಆಯ್ಕೆಮಾಡಬೇಕು. ಅಧಿಕ 
ಉತ್ಪಾದನಾ ಹಿಂಡಿನಲಿರುವ ಹಲವಾರು ಶ್ರೇಷ್ಠಮಟ್ಟದ ಹಸುಗಳನ್ನು ಆರಿಸಿಕೊಳ್ಳ 
ಬೇಕು. ಅವುಗಳ ಜಾತಿ (ನಮೂನೆ) ತೃಪ್ತಿಕರವಾಗಿರಬೇಕು. ಅವು ಒಳ್ಳೆಯ 
ಗುಣಪ್ರಸಾರಸಾ ಮರ್ಥ್ಯ ಹೊಂದಿರಬೇಕು. ಅಂಥವುಗಳಿಗೆ ಶ್ರೇಷ್ಠ ಹೋರಿಯ 
ವೀರ್ಯವನ್ನು ಕೊಡಿಸಬೇಕು. ಇವುಗಳಿಂದ ಹುಟ್ಟಿದ ಹೋರಿಕರುಗಳನ್ನು ಆರಿಸಿ, 
ಆವನ್ನು ಹಿಂದೆ ವಿವರಿಸಿದ ರೀತಿಯಲ್ಲಿ ಗುಣಪರೀಕ್ಷೆಗೊಳಪಡಿಸಬೇಕು. 


ಲಾಭ ಸಂಪಾದನೆಗಾಗಿ ಹೈನು ದನಗಳ ನಿರ್ವಹಣೆ 233 


Further Reading 


Gilmore, L. Q., Dairy Cattle Breeding, Philadelphia: |. B. Lipp- 
incott Company, 1952. 


Lush, J. L., Animal Bree ng Plans, 3rd. edition, Ames, lowa: 
The lowa State College Press, Inc., 1945. , 


Lush, J. L., Ivar Johansson, ‘“Symposium : Improving Dairy Cattle 
by Breeding,” Journal of Dairy Science, 43: 702, 1960. 


O©’Bleness, ಆ. V.,L. ಐ. Van Vleck, and C.R. Henderson, ‘‘Heri- 
abilities of Some Type Appraisal Traits and Their Genetic 
and Phenotypic Correlations With Production,” Journal of 
Dairp Science, 43: 1490, 1960. 


Rice, V. A., F. N. Andrews, E.]. Warwick, and J. E. Legates, The 
Breeding and Improvement of Farm Anima's, 5th edition, 
New York : McCraw-Hill Book Co., Inc., 1957, 


Tucker, W.L.,]. E. Legates, and B. ಗಿ. Farthing, ‘‘Genetic Impr- 
ovement in Production Attributable to Sires Used in Artific- 
ial Insemination in North Carolina,’ Journal of Dairy 
Science, 43 : 982, 1960. 


10 ಹೈನುದನಗಳ ರೋಗಗಳು ಮತ್ತು 
ಪರಪಹಿಂಡಿಗಳು 


ಇತರ ಎಲ್ಲ ಪ್ರಾಣಿಗಳಂತೆ ಹೈನುದನಗಳ್ಳೂ ಹೆ ವಿವಧ ರೀತಿಯ ರೋಗಗಳು 
ಮತ್ತು ದುರವಸ್ಥೆಗಳಿಗೆ ಒಳಗಾಗುತ್ತವೆ. ಇವುಗಳಲ್ಲಿ ಕೆಲವು ಜೀವವಸ್ತುಕಂಣಕ್ರಿಯೆ 
ಯಲ್ಲಿನ ತೊಂದರೆಗಳಿಂದಾಗಿ, ಇಲ್ಲವೇ ಶರೀರದ ಅಂಗಗಳ ಸರಾಗ ಕ್ರಿಯೆಗೆ ಅಡ್ಡಿ 
ಯುಂಟಾಗುವುದರ ಪ್ರಯುಕ್ತ ಬರುವ ರೋಗಗಳು ; ಮತ್ತೆ ಕೆಲಪು ರೋಗಾಣು 
ಗಳಿಂದ ಬರುವ ರೋಗಗಳು. 
ರೋಗನಿರೋಧ 


ರೋಗನಿರೋಧ ಒಂದು ಪರಿಣಾಮಕಾರಿಯಾದ ಹಾಗೂ ಕಡಮೆ ವೆಚ್ಚದ 
ಲಾಭದಾಯಕ ಚಿಕಿತ್ಸೆ. ಸಾಧ್ಯವಿರುವೆಡೆಯಲ್ಲೆಲ್ಲ ರೋಗನಿರೋಧಕ್ರಮಗಳನ್ನು ಅನು 
ಸರಿಸಬೇಕು. ಪ್ರಾಣಿಗಳನ್ನು ಚೆನ್ನಾಗಿ ಮೇಯಿಸುವುದು, ಅವುಗಳ ಆರೋಗ್ಯ 
ವನ್ನು ಸರಿಯಾಗಿ ನೋಡಿಕೊಳ್ಳುವುದು, ಅವುಗಳನ್ನು ಚೊಕ್ಕಟವಾದ ಹಾಗೂ 
ತೇವವಿಲ್ಲದ ಸ್ಥಳಗಳಲ್ಲಿ ಇರಿಸಿರುವುದು, ಅವುಗಳನ್ನು ಕಟ್ಟಿರುವ ಸ್ಥಳದ ಸುತ್ತ 
ಮುತ್ತಲ ಜಾಗಗಳಲ್ಲಿ ನಿರ್ಮಲತೆಯನ್ನು ಕಾಯ್ದಿರಿಸುವುದು, ಇವೇ ವ ಂತಾದವು 
ರೋಗನಿರೋಧ ಕಾರ್ಯಕ್ರಮದ ಮೊದಲ ಹೆಜ್ಜೆ. 


ದನಗಳ ಹಿಂಡಿನೊಳಕ್ಕೆ ಯಾವುದೇ ಒಂದು ಹೊಸ ಸೋಂಕಿನ ಪ್ರವೇಶವಾಗುವ 
ಸಾಧ್ಯತೆಯನ್ನು ಕಡಮೆಮಾಡುವುದು ಒಹು ಮುಖ್ಯ. ಅದಕ್ಕಾಗಿ, ಹೊಸದಾಗಿ 
ತಂದ ಪ್ರಾಣಿಗಳನ್ನು ಹಳೆಯ ಹಿಂಡಿನೊಂದಿಗೆ ಸೇರಿಸದೆ ಬೇರೆಯಾಗಿ ಇಡಬೇಕು. 
ಆವುಗಳನ್ನು ಪರೀಕ್ಷೆಗೊಳಪಡಿಸಿ, ಅವು ಆರೋಗ್ಯವಾಗಿದ್ದಲ್ಲಿ ಮಾತ್ರ ಅವನ್ನು 
ಹಿಂಡಿನೊಳಕ್ಕೆ ಸೇರಿಸಬೇಕು. ಅಲ್ಲದೆ. ಅವು ಆರೋಗ್ಯವಿರುವಂತೆ ಕಂಡುಒಂದರೂ 
ಸಹ, ಅಂದರೆ, ಪರೀಕ್ಷೆಗಳಿಂದ ಅವು ರೋಗರಹಿತ ಎಂದು ನಿರ್ಧರಿಸಲ್ಪಟ್ಟರೂ ಸಹ 
` ಮುಂಜಾಗ್ರತೆಗಾಗಿ ರೋಗಪರಿಪಾಕಾವಸ್ಥೆಯ ಕಾಲ ಮುಗಿಯುವವರೆಗೂ ಅವುಗಳನ್ನು 
ಹಿಂಡಿನಿಂದ ಬೇರೆಯೇ ಇಟ್ಟಿರಬೇಕು. ಹಿಂಡಿನಲ್ಲಿ ಯಾವುದೊಂದು: ಸೋಂಕಿರುವ 
ಸಂಶಯ ಕಂಡುಬಂದಲ್ಲಿ, ಒಂದು ಹಿಂಡಿನಿಂದ ಮತ್ತೊಂದು ಹಿಂಡಿಗೆ ಅಥವಾ ಒಂದು 
ಷಡ್ಡಿನಿಂದ ಮತ್ತೊಂದು ಷಡ್ಡಿಗೆ ಅಲ್ಲಿಯ ಜನರ ಓಡಾಟವನ್ನು ನಿರ್ಬಂಧಿಸಬೇಕು. 
ಅಲ್ಲಿ ಓಡಾಡಲೇಬೇಕಾದ ಜನರು ಧರಿಸಿರುವ ಮಾಮೂಲಿನ ಬಟ್ಟೆಬರೆಗಳನ್ನು ಹಾಗೂ 
ಪಾದರಕ್ಷೆಗಳನ್ನು ಕಳಚಿ. ಅಲ್ಲಿಗಾಗಿಯೇ ಮೀಸಲಾಗಿಟ್ಟಿ ರುವ ಬಟ್ಟೆಗಳನ್ನೂ (ಇಲ್ಲವೆ 
ಚೆನ್ನಾಗಿ ಒಗೆದ ಬಟ್ಟೆಗಳನ್ನು) ಪಾದರಕ್ಷೆಗಳನ್ನು ಧರಿಸಿ ಅಲ್ಲಿ ಓಡಾಡಬೇಕು. ಈ 
ನಿಯವಂಗಳನ್ನೆಲ್ಲ ಪಾಲಿಸುವವರಿಗೆ ಮಾತ್ರ ಅಲ್ಲಿ ಓಡಾಡಲು ಅನೆ:ಮತಿ ನೀಡಬೇಕು. 


ಹೈನುದನಗಳ ರೋಗಗಳು ಮತ್ತು ಪರಪಿಂಡಿಗಳು 735 


ಹುಲ್ಲುಗಾವಲಿನಲ್ಲಿಯೂ ವಿವಿಧ ಹಿಂಡುಗಳ ಸಂಪರ್ಕವಾಗದಂತೆ ವ್ಯವಸ್ಥೆ ಇರಬೇಕು. 
ಅನಿರ್ಬಂಧವ;ದ ಒಂದು ಹಿಂಡು ಮತ್ತೊಂದು ಹಿಂಡನ್ನು ಸಂಪರ್ಕಿಸಕೂಡದು. 


ಒಂದು ವೇಳೆ ದನಗಳ ಫಾರ್ಕ್‌ಗಳ ಮಧ್ಯೆ ನೀರಿನ ಕಾಲುವೆ ಹರಿದುಹೋಗು 
ವಂತಿದ್ದರೆ, ದನಗಳನ್ನು ನೀರಿನ ಕಾಲುವೆಗಳಿಂದ ದೂರವಿಡಬೇಕು. ಇಲಿ. ಇತರ 
ದಂಶಕಗಳು ಮತ್ತು ಕೀಟಗಳು ಪ್ರಾಣಿಯಿಂದ ಪ್ರಾಣಿಗೆ, ಒಂದು ಸ್ಥಳದಿಂದ 
ಮತ್ತೊಂದು ಸ್ಥಳಕ್ಕೆ ರೋಗಗಳನ್ನು ಒಯ್ಯುತ್ತವೆ. ಆದ್ದರಿಂದ ಇವುಗಳ ನಿರ್ಮೂಲನ 
ಅವಶ್ಯಕ. ರೋಗನಿರೋಧಕ್ಕಾಗಿ ಪ್ರಾಣಿಗಳಿಗೆ ಕಾಲಕಾಲಕ್ಕೆ ರೋಗಗಳು ಬರದಂತೆ 
ವ್ಯಾಕ್ಸಿನೇಶನ್‌ ಮಾಡಿಸಬೇಕು. ಪಶುವೈದ್ಯರ ನೆರವನ್ನು ಪಸೆದು, ನಿಯತಕಾಲದಲ್ಲಿ 
ದನಗಳ ಪರೀಕ್ಷೆ ಮಾಡಿಸಬೇಕು ಮತ್ತು ಪಾಣಿಗಳಿಗೆ ರೋಗನಿರೆ «ಧಕ ಚಿಕಿತ್ಸೆಗಳನ್ನು 
ಕೊಡಿಸಬೇಕು. ದನಗಳಿಗೆ ರೋಗ ಬಂದ ಮೇಲೆ ಅವುಗಳ ಚಿಕಿತ್ಸೆಗಾಗಿ ಹೆಚ್ಚು ಹಣ 
ವೆಚ್ಚಮಾಡಬೇಕಾಗುತ್ತದೆ. ರೋಗಗಳಿಂದ ಸಾಕಷ್ಟ ನಷ್ಟಗಳು ಸಂಭವಿಸುತ್ತವೆ. 
ಆದ್ದರಿಂದ ರೋಗನಿರೋಧಕ್ರಮಗಳು ನಿಜವಾಗಿಯೂ ರೋಗಬಂದ ದನಗಳ ಚಿಕಿತ್ಸೆ 
ಗಿಂತಲೂ ಹೆಚ್ಚು ಮಿತವ್ಯಯದ್ದು. ರೋಗನಿರೋಧಕ್ಕಾಗಿ ಖರ್ಚುಮಾಡುವ ಹಣ 
ರೋಗಚಿಕಿತ್ಸೆಗಿತಲೂ ಕಡಮೆಯೇ. ಚೆನ್ನಾಗಿ ರೂಪಿಸಿಕೊಂಡಿರುವ ರೋಗ 
ನಿಯಂತ್ರಣಾ ಯೋಜನೆಗಳ ಪಾಲನೆಯಿಂದ ರೋಗನಿರೋಧಕ್ರಮಗಳನ್ನು ಪರಿಣಾಮ 
ಕಾರಿಯಾಗಿ ನಿವ-ಹಿಸಬಹುದು. 


ಜೀವವಸ್ತು ಕರಣಕ್ಕೆ ಅಥವಾ ದೇಹಕ್ರಿಯೆಗಳಿಗೆ ಸಂಬಂಧಿಸಿದ ರೋಗಗಳು 


ಪ್ರಾಣಿಗಳು ಆರೋಗ್ಯದಿಂದಿರಬೇಕಾವರೆ ಅವುಗಳ ಶರೀರಕ್ರಿಯೆಗಳು ಸಮರ್ಪಕ 
ವಾಗಿ ನಡೆಯುತ್ತಿರಬೇಕು. ಒಂದು ವೇಳೆ ಈ ಕ್ರಿಯೆಗಳು ಸರಾಗವಾಗಿ ನಡೆಯ 
ದಿವ್ಪರೆ ಅಥವಾ ಅವುಗಳ ಕ್ರಿಯೆಗಳಲ್ಲಿ ಹೆಚ್ಚುಕಡಮೆಯಾದರೆ ಪ್ರಾಣಿಗಳಲ್ಲಿ ಜೀವ 
ವಸ್ತುಕರಣಕ್ಕೆ ಸಂಬಂಧಿಸಿದ ರೋಗಗಳು ಕಾಣಿಸಿಕೊಳ್ಳುತ್ತವೆ. ಇವುಗಳಲ್ಲಿ ಬಹು 
ಮಟ್ಟಿನವು ಒಂದಲ್ಲ ಒಂದು ಬಗೆಯ ರೋಜಚಿಕಿತ್ಸೆ ಕೈಗೊಂಡಲ್ಲಿ ಗುಣಮುಖವಾಗತ್ತವೆ. 
ಈ ರೋಗಗಳನ್ನು ತಡೆಗಟ್ಟುವುದು ಸಾಮಾನ್ಯವಾಗಿ ಸಾಧ್ಯ. 


ಹೊಟ್ಟೆ ಯುಬ್ಬರ : ಹೈನುದನಗಳಲ್ಲಿ ಇದು ಸಾಮಾನ್ಯವಾಗಿ ಕಂಡುಬರುವ 
ದುರವಸ್ಥೆ. ದನಗಳಲ್ಲಿ ಮೆಲುಕುದರದಲ್ಲಿ ಸಾಮಾನ್ಯವಾಗಿ ಉತ್ಪತ್ತಿಯಾಗುತ್ತಿರುವ 
ಅನಿಲಗಳು ಮಾಮೂಲಾಗಿ ಅನ್ನನಾಳ ಮತ್ತು ಬಾಯಿಯ ಮೂಲಕ ಹೊರ 
ಬರುತ್ತಿರುತ್ತವೆ. ಒಂದು ವೇಳೆ ಈ ಮೆಲುಕುದರದ ಅನಿಲಗಳು ಆ ರೀತಿಯಲ್ಲಿ 
ಹೊರಬರದೆ ಇದ್ದ ಪಕ್ಷದಲ್ಲಿ ಈ ಸ್ಥಿತಿಯು ತಲೆದೋರುತ್ತದೆ. ಹೊಟ್ಟೆಯುಬ್ಬರದಲ್ಲಿ 
ಮೆಲುಕ:ದರವು ಅತಿಯಾಗಿ ಹಿಗ್ಗಿ, ಉಬ್ಬಿಕೊಳ್ಳುತ್ತದೆ. ವೆ:ಲುಕುದರವು ಮೊದಲು 
ಹೊಟ್ಟೆಯ ಎಡಭಾಗದ ಕಡೆಗೆ ಉಬ್ಬಿಕೊಳ್ಳುತ್ತದೆ. ನಂತರ ಪೂರ್ಣ ಗುಂಡಾಗಿ 


236 ಆಧುನಿಕ ಹೈನಾಗಾರ ದನಗಳೆ ನಿರ್ವಹಣೆ 


ಹೊಟ್ಟೆಯ ಎರಡೂ ಬದಿಗಳು ಉಬ್ಬಿಕೊಳ್ಳುತ್ತವೆ. ಚಿತ್ರ 10.1 ರಲ್ಲಿ ವಿಪರೀತ 
ಹೊಟ್ಟೆಯುಬ್ಬರದಿಂದ ನರಳುತ್ತಿರುವ ಪ್ರಾಣಿಯೊಂದರ ಚಿತ್ರವನ್ನು ಕೊಟ್ಟಿದೆ. 


ಬ 





ಚಿತ್ರ 10.1: ಅತಿ ಹೊಟ್ಟೆ ಯುಬ್ಬರದಿಂದಾಗಿ ಹೈನುಗಾರದ ಹೋರಿಯೊಂದರ 
ಹೊಟ್ಟಿ ಯುಬ್ಬಿರುನಿಕೆ, 


೮ 


ಹೊಟ್ಟೆಯುಬ್ಬರವು ವಿಪರೀತವಾದಾಗ " ಪ್ರಾಣಿಗಳು ಸಾವನ್ನೆಪ್ಪತ್ತವೆ. ಹೊಟ್ಟೆ 


ಊಟ 
ಯುಬ್ಬರದಿಂದ ನರಳೆ:ತ್ರಿರುವ ಪಾಣಿಇಳೆ ಸಾವಿಗೆ ಕ: ರಣವೂ ಗೊತಾ:ಗದಿರಬಹ:ದು: 
ಹ ಎ 


ಅನಿಲ ಒತ್ತಡದಿಂದಾಗಿ ಉಸಿರುಕಟ್ಟಿ ಸಾಯಬಹುದು. ಹೊಟ್ಟೆಯುಬ್ಬರವು 


ಭ್ರ 


ಜೈನುದನಗಳ ಕೋಗಗಳು ಮುತ್ತು ಷೃಠ್ಯನಿಂಡಿಗಳು 237 


ಸಾಗಿಯೂ, ಸಾರವತ್ತಾಗಿಯೂ ಸೆಳೆದಿರುವ ದ್ವಿದಳ ಧಾನ್ಯ ಜಾತಿಯ ಹುಲ್ಲುಗಾವಲು 
ಗಳಲ್ಲಿ ಮೇಯುತ್ತಿರುವ ದನಗಳಲ್ಲಿ ಹೆಚ್ಚು ಸಾಮಾನ್ಯವಾಗಿ ಕಂಡುಬರುತ್ತದೆ. 
ಕೊಟ್ಟಿ ಿಗೆಗಳಲ್ಲಿ ಕಟ್ಟಿ ಮೇವು ತಿನ್ನಿಸುವ ದನಗಳಲೂ ಸಹ ಈ ಅವಸ್ಥೆ ಯುಂಟಾಗ 
ಬಹುದು. ಆದರಲ್ಲೂ ವಿಶೇಷಷಾಗಿ, ಚೆನ್ನಾಗಿ ಪುಡಿಪುಡಿಯಾಗಿ ಕತ್ತರಿಸಿದ ಮೇವಿನ 
ಜೊತೆಗೆ ತೀಕ್ಷಾಹಾರವನ್ನು ಕೊಡುವುದರಿಂದ ಕೊಟ್ಟಿಗೆಯಲ್ಲಿ ಕಟ್ಟಿದ ದನಗಳಲ್ಲಿ 
ಹೊಟ್ಟೆಯುಬ್ಬರವು ಕಂಡುಬರುತ್ತದೆ. ` 


ಎಲ್ಲೆಲ್ಲಿಯೂ ಈ ರೋಗ ಕಂಡುಬರುತ್ತದೆ. ಇದು ಹೈನುಗಾರಿಕೆ ಉದ್ಯಮಕ್ಕೆ 
ಭಾರೀ ನಷ್ಟವನ್ನೂ ಉಂಟುಮಾಡುತ್ತದೆ. ಈ ರೋಗದ ಮೇಲೆ ಹಲವು ವರ್ಷ 
ಗಳಿಂದ ಆಳವಾಗಿ (ವ್ಯಾಪಕ ರೀತಿಯಲ್ಲಿ) ಸಂಶೋಧನೆಗಳು ನಡೆಯುತ್ತಿವೆ. ಹೊಟ್ಟೆ 
ಯುಬ್ಬರದಿಂದಾಗಿ ಇಬ್ಬಗೆಯ ನಷ್ಟ ಸುಭವಿಸುತ್ತವೆ. ಒಂದನೆಯದು ನೇರವಾಗಿ 
ಹೊಟ್ಟೆಯುಬ್ಬರದಿಂದ ಬಳಲುವ ಪ್ರಾಣಿಗಳಿಂದ ಉಂಟಾಗುವ ನಷ್ಟ, ಎರಡದೆಯದು 
ಹೊಟ್ಟೆಯುಬ್ಬರವನ್ನುಂಟಂಮಾಡುವ ಮೇವಿನ ಬೆಳೆಯನ್ನು ಮೇಯಿಸದೆ ಇರುವುದ 
ರಿಂದಾಗುವ ನಷ್ಟ. 


ಹೊಟ್ಟೆಯುಬ್ಬರಕ್ಕೆ ಒಂದು ನಿರ್ದಿಷ್ಟವಾದ ಕಾರಣ ತಿಳಿಯದು. ಕೆಲವು ವಿಷ 
ವಸ್ತುಗಳು ಜೀರ್ಣಾಂಗಗಳನ್ನು ಪೂರೈಸುವ ನರಗಳ ಕ್ರಿಯೆಯನ್ನು ನಿಲ್ಲಿಸುತ್ತದೆ ಎಂಬ 
ಪ್ರತಿಪಾದನೆಯನ್ನು ಕೆಲವರು ಮುಂದಿಟ್ಟಿದ್ದಾರೆ : ಮತ್ತೆ ಕೆಲವರು ಪ್ರಾಣಿಗಳ 
ದೈಹಿಕಸ್ಥಿತಿಯೂ ಇದಕ್ಕೆ ಒಂದು ಕಾರಣವೆಂದು ಸೂಚಿಸಿದ್ದಾರೆ. ಮೆಲುಕುದರವು 
ಸಾಮಾನ್ಯವಾಗಿ ಅಂಟಂಟಾಗುವ ನೊರೆಯಿಂದ ತುಂಬಿರುತ್ತದೆ. ಮೆಲುಕುದರದಲ್ಲಿ 
ಉತ್ಪತ್ತಿಯಾಗುವ ಅನಿಲಗಳನ್ನು ಈ ನೊರೆಯು ಹಿಡಿದಿಟ್ಟಿರುತ್ತದೆ. ಚಿತ್ರ 10.2 ರಲ್ಲಿ 
ಆರೋಗ್ಯದಿಂದಿರುವ ಪ್ರಾಣಿಯ ಮೆಲುಕುದರದಲ್ಲಿರುವ ವಸ್ತುವಿಗೂ ಮತ್ತು ಹೊಟ್ಟೆ 
ಯುಬ್ಬರದಿಂದ ನರಳುತ್ತಿರುವ ಪ್ರಾಣಿಯ ಮೆಲುಕುದರದಲ್ಲಿರುವ ವಸ್ತುವಿಗೂ ಇರುವ 
ವ್ಯತ್ಯಾಸವನ್ನು . ತೋರಿಸಿದೆ. ಬಹುಶಃ ಮೆಲುಕುದರದಲ್ಲಿರುವ ಬ್ಯಾಕ್ಟೀರಿಯಾ 
ಸಮೂಹವೂ ಹೊಟ್ಟೆಯುಬ್ಬರಕ್ಕೆ ಒಂದು ಕಾರಣವಾಗಿರುತ್ತದೆ. 

ಸ 






ಸೊಟ್ಟಿಯುಬ್ಬರದಲ್ಲಿ ಮೆಲುಕುದರದ ನೊರೆಯನ್ನು ಪಾತಳಿಕರ್ಷಣಶಕ್ತಿಬಿ:ಂದ 
ಹರಿದು ಹಾಯುವನ್ನು ಹೊರಹೊರಿಡಿಸ:ವ ವಸ್ತುವನ್ನು ಬಾಯಿ: ಮುಖಾಂತರ 
ಹೊಟ್ಟಿ ೫:ಲ್ಲಿ ಸೇರಿಸಬೇಕು. ಮುಸುಕಿನಜೋಳ ಅಥವಾ ಸೋಯಾಬೀನ್‌ ಎಣ್ಣೆ 
ಗಳು ಇಂಥ ಪರಿಣಾಮಕಾರಿ ವಸ್ತುಗಳು. ಅರ್ಥ ಪಿಂಟ್‌ನಿಂದ ಒಂದು ಪಿಂಟ್‌ನವರೆಗೆ 
ಈ ಎಣ್ಣೆಯನ್ನು ಕೊಡುತ್ತಾರೆ. ಬಾಯಿಯ ಮೂಲಕ ಮೆಲುಕುದರದೊಳಕ್ಕೆ 
ಬಾಯಿಕೊಳವೆಯನ್ನು ಬಿಡುವುದು ಹೊಟ್ಟೆಯುಬ್ಬರದ ಉತ್ತಮ ಚಿಕಿತ್ಸೆ. ಈ ಕೊಳ 
ವಪೆಯ ಮೂಲಕ ಮೆಲುಕುದರದಲ್ಲಿರುವ ಅನಿಲಗಳು ಹೊರಬರುತ್ತದೆ. ಅಲ್ಲದೆ, ಈ 


238 ಅಥುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಕೊಳವೆಯ ಮೂಲಕ ಮೆಲುಕುದರದೊಳಕ್ಕೆ ಔಷಧಗಳನ್ನು ಬಿಡಲೂ ಒಳ್ಳೆಯ 
ಮಾರ್ಗ. ಹೊಟ್ಟೆಯುಬ್ಬರವು ಹೆಚ್ಚು ಉಲ್ಬಣಾವಸ್ಥೆಯಲ್ಲಿರುವ ಅನಿಲಗಳ; 





ತ್ರ 10.2; ಸಾಮಾನ್ಯದನದ ಮೆಲುಕುದರದ (ಬಲ): ಹಾಗೂ ಹೊಟ್ಟೆ ಯುಬ್ಬರದಿಂದ 
ಬಳಲುವ ದನದ ಮೆಲುಕುದರದ (ಎಡ) ರಸಗಳ ಭಾತಿಕ ಲಕ್ಷಣಗಳ ಪ್ರಾತ್ಯಕ್ಷಿತೆಯೊಂದು 
ಎನ್‌, ಎಲ್‌, ಜೇಕಬ್‌ಸನ್‌ ಕೃಪೆಯಿಂದ. 


ಹೊರಬರಲು ಹೊಟ್ಟೆ (ಮೆಲುಕುದರ) ಯೊಳಕ್ಕೆ ರಂಧ್ರವಿಡಬೇಕಾಗುತ್ತದೆ. ' ಚಳ್ಚೈ 
ಮತ್ತು ಪಕ್ಕೆಲ ಬುಗಳ ನಡುವೆ ಕಿಬ್ಬದಿಯ ಸ್ವಲ್ಪ ಕೆಳಗೆ ಇರುವ ಜಾಗವು ರಂದ್ರವಿಡ್ಡಕೆಲು 
ಒಳ್ಳೆಯ ಜಾಗ. ಚುಚ್ಚುಗ (ಟ್ರೊಕಾರ್‌) ಮತ್ತು ಲಾಲ್ಗೊಳವೆ (ಕ್ಯಾ ಯ 
ಸಪಾಯದಿಂದ ಚೆನ್ನಾಗಿ ರಂದ್ರಮಾಡ ಹುದು, ಇಲ್ಲವೆ ಕೈಯ್ಯಲ್ಲಿ ಹಿಡಿಯಲು ಸಷ್ಜಿಧ್ಯ 
ವಾಗುವಂತಹೆ ಚಾಕು ಮುಂತಾದವುಗಳನ್ನು ಈ ಕಾರ್ಯಕ್ಕೆ ಬಳಸಿಕೊಳ್ಳಬಹುದು. 
ದನಗಳಲ್ಲಿ ಹೊಟ್ಟೆಯುಬ್ಬರವನ್ನು ತಡೆಗಟ್ಟಲು ಹಲವಾರು ವಿಧಾನಗಳನ್ನು 

ಸೂಚಿಸಲಾಗಿದೆ. "ಅದರೆ ಇವುಗಳಲ್ಲಿ ಯಾವುದೊಂದೂ ತೃಪ್ತಿಕರವಾಗಿಲ್ಲ. 
ಯುಬ್ಬರವನ್ನುಂಟಂ ಮಾಡುವಂತಹ ಹುಲ್ಲುಗಾವಲುಗಳಲ್ಲಿ ದನಗಳನ್ನು ಯಿಸಲು 
ಬಿಡುವ ಮುನ್ನ, ದನಗಳಿಗೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಲವು ಬಗೆಯ ಪ್ರ ಪತಿಯೇ 
ರಾ ್ಸ)ಗಳನ್ನು ತಿನಿಸಬೇಕು. ಇದರಿಂದ ಹೊಟ್ಟೆಯುಬ್ಬರವನ್ನುಲ್ಲಿ ತಡೆ 
ಗಟ್ಟಲು ಸಹಾಯವಾಗುತ್ತದೆ, ಒಂದೇ ಬಗೆಯ ಪ್ರತಿದೇಹಿಗಳನ್ನು ತಿನ್ನಿಸುವುರ 7ರಿಂದ 
ದನಗಳಲ್ಲಿ ಅದು ಹೊಟ್ಟೆಯುಬ್ಬರದ ತಡೆಗಟ್ಟು ವ ಶಕ್ತಿಯನ್ನು ಸಾಮಾನ್ಯವಾಗಿ : ಕೆಲವೇ 
ದಿನಗಳಲ್ಲಿ ಕಳೆದುಕೊಳ್ಳು: ತ್ತದೆ... ಹಲಪಾರು: ಬಗೆಯ ಪ್ರತಿದೇಹಿಗಳನ್ನು ಮಿಶ್ಚುಸ್ಸಿಮಾಡಿ 
ಇಲ್ಲವೇ ಒಂದು ಬಗೆಯ ಪ್ರತಿದೇಹಿಗೆ ಬದಲಾಗಿ ಮತ್ತೊಂದು ಪ್ರತಿದೇಹಿಯನ್ನು ತಿನ್ನಿ 


4 


ಹೈನುದನಗಳ ರೋಗಗಳು ಮತ್ತು ಪಿರಪಿಂಡಿಗಳು 239 


ಸುವುದರಿಂದ ಹೆಚ್ಚ ಕಾಲದವರೆಗೆ ಪರಿಣಾಮಕಾರಿಯಾಗಿ ಹೊಟ್ಟೆಯುಬ್ಬರವನ್ನು ತಡೆ 
ಗಟ್ಟುವ ಸಾಮರ್ಥವನ್ನು ಪ್ರತಿದೇಹಿಗಳು ಪಡೆಯುತ್ತವೆ. ಹುಲ್ಲ ಗಾವಲಿನಲ್ಲಿ ಸ್ಪಲ್ಪ 
ಹೊತ್ತು ಮಾತ್ರ ದನಗಳನ್ನು ಮೆ:ಯಲು ಬಿಡುವುದರಿಂದಲೂ ಅಥವಾ ದನಗಳನ್ನು 
ಮೇಯಲು ಹುಲ್ಲುಗಾವಲಿಗೆ ಬಿಷುವ ಮುನ್ನ ಅವುಗಳಿಗೆ ಸ್ವಲ್ಪ ಮಟ್ಟಿಗೆ ಮೇವು ತಿನ್ನಿ 
ಸುವುದರಿಂದಲೂ ದನಗಳಲ್ಲಿ ಹೊಟ್ಟೆಯುಬ್ಬರವನ್ನು ತಡೆಗಟ್ಟವುದನಲ್ಲಿ ಕೆಲವು ವೇಳೆ 
ಸಹಾಯವಾಗುತ್ತದೆ. ಆಗ ದನಗಳು ಹ.ಲುಗಾವಲುಗಳಲ್ಲಿ ಕಡಮೆ ಹುಲ್ಲು ತಿನ್ನು 
ತ್ತವೆ. ಪರಿಣಾಮವುಗಿ ಹೊಟ್ಟೆಯುಬ್ಬರದ ಸಾಧ್ಯತೆ ಕಡಮೆಯಾಗುತ್ತದೆ. ಹುಲ್ಲಗಾ 
ಗಾವಲುಗಳಲ್ಲಿ ಉಚಿತ ಪ್ರಮಾಣದಲ್ಲಿ ಹುಲ್ಲ ಮತ್ತು ದ್ವಿದಳ ಧಾನ್ಯಗಳ ಮಿಶ್ರಣವಿರು 
ವಂತೆ ನೋಡಿಕೊಳ್ಳುವುದರಿಂದಲೂ ದನಗಳ ಹೊಟ್ಟೆ ಕ್ಬೈಯುಬ್ಬರ ಕಡಮೆ ಮಾಡಬಹುದು. 


A 


4 


ಈನಿಕೆಜೋಮು(ಅರೆಷಾರ್ಶ್ವವಾಯೊ) : ಇದನ್ನೇ ಸ್ತನ್ಯಜ್ವರ ಅಥವಾ 
ಮಿಲ್ಕ್‌ ಫೀವರ್‌ ಎಂತಲೂ ಕರೆಯುತ್ತಾರೆ. ಇದು ಆಹಾರ ಜೀವವಸ್ತುಕರಣಕ್ಕೆ 
ಸಂಬಂಧಿಸಿದ ರೋಗ. ಹಸುಗಳು ಕರು ಹಾಕಿ, ಹಾಲು ಕರೆಯಲು ಪ್ರಾರಂಭಿಸಿದಾಗ 
ಇಲ್ಲವೇ ಸ್ವಲ್ಪ ಕಾಲದ ನಂತರ, ಅವುಗಳಲ್ಲಿ ಸ್ತನ್ಯಜ್ವರ ಕಾಣಿಸಿಕೊಳ್ಳುತ್ತದೆ. ಸ್ತನ್ಯ 
ಜ್ವರದ ಪ್ರಾಣಿಗಳಲ್ಲಿ ಕಂಡುಬರುವ ಮುಖ್ಯ ರೋಗಲಕ್ಷಣವೆಂದರೆ, ಮೊದಲಿಗೆ ಸ 
ಸೆಡೆತ, ನಂತರ ಕೇಂದ್ರ ನರಮಂಡಲದ ಕೆರಳಿಕೆ ಚ್ಹುತ್ತ ಹೋಗುತ್ತದೆ. ಈಸ್ಕಿ 
ತೀರ ಕೆಟ್ಟಾಗ ಪ್ರಾಣಿಗಳಲ್ಲಿ ಪಾರ್ಶ್ವವಾಯು ಉಂಟಾಗುತ್ತದೆ. ಪ್ರಾಣಿಗಳು ಪ್ರ 
ಹೀನವಾಗುತ್ತವೆ ಮತ್ತು ವಿಚಿತ್ರ ಭಂಗಿಯಲ್ಲಿ ಬಿದ್ದುಕೊಂಡಿರುತ್ತವೆ. ಅವು ತಮ್ಮ 
ಕಾಲುಗಳನ್ನು ದೇಹಕ್ಕೆ ಹತ್ತಿರವಾಗಿ ಎಳೆದುಕೊಂಡು ತಲೆಯನ್ನು ಒಂದು ಪಕ್ಕಕ್ಕೆ, 
ಭುಜಕ್ಕೆ ಒರಗಿಸಿಕೊಂಡು ನಿದ್ರೆ ಮಾಡುವ ಭಂಗಿಯಲ್ಲಿ ಮಲಗಿರುತ್ತವೆ. ಕೂಡಲೇ 
ತಕ್ಕ ಚಿಕಿತ್ಸೆ ನೀಡದಿದ್ದರೆ ಸಾವು ಸಾಮಾನ್ಯ. ಸ್ತನ್ಯಜ್ವರದ ಪ್ರಾಣಿಗಳ ರಕ್ತದಲ್ಲಿ 
ಕ್ಯುಲ್ಲಿಯಂ ಖನಿಜಾಂಶದ ಮಟ್ಟವು ಬಹಳವಾಗಿ ಕಡಮೆಯಾಗುತ್ತದೆ. ಸ್ವನ್ಯಜ್ವರದ 
ಪ್ರಾಣಿಗಳಲ್ಲಿ ಕಂಡುಬರುವ ರೋಗ ಲಕ್ಷಣಗಳಿಗೆ ಇದೇ ಕಾರಣ. ರಕ್ತದಲ್ಲಿ ಕ್ಯಾಲ್ಸಿಯಂ 
ವಸ್ತುವು ತೀರ ಕಡಮೆಯಾಗುವುದಕ್ಕೆ ಕಾರಣ ತಿಳಿಯದು. ಬದಿಗುರಾಣಿ (ಪ್ಯಾರಾ 
ಥೈರಾಯ್ನ್‌) ಗ್ರಂಥಿಗಳು ರಕ್ತದಲ್ಲಿ ಕ್ಯಾಲ್ಸಿಯಂ ವಸ್ತುವಿನ ಮಟ್ಟವನ್ನು ಸರಿಸಮ ಸ್ಥಿತಿ 
ಯಲ್ಲಿ ನಿಯಂತ್ರಿಸುತ್ತದೆ. ಹಸುಗಳು ಕರುಹಾಕಿ, ಹಾಲು ಕರೆಯಲು ಪ್ರಾರಂಭಿಸಿದ 
ಕೂಡಲೆ ಇದ್ದಕ್ಕಿದ್ದಂತೆ ಅವುಗಳ ರಕ್ತದಲ್ಲಿ ಕಾಲ್ಸಿಯಂನ ಮಟ್ಟವು ಬಹಳ ಕಡಮೆಯಾ 
ದಾಗ ರಕ್ತದಲ್ಲಿ ಕಾಲ್ಲಿಯಂನ ಕೊರತೆಯನ್ನು ತುಂಬುವ ಹಾಗೂ ರಕ್ತದ ಕಾಲ್ಬಿಯಂ 
ಬೇಡಿಕೆಯನ್ನು ಪೂರೈಸುವ ಕಾರ್ಯದಲ್ಲಿ ಬದಿಗುರಾಣಿ ಗ್ರಂಥಿಗಳು ಅಶಕ್ತವಾಗಬಹುದು, 
ಆದ್ದರಿಂದ ರಕ್ತದಲ್ಲಿ ಕ್ಯಾಲ್ಸಿಯಂ ಕೊರತೆಗೆ ಬದಿಗುರಾಣಿ ಗ್ರಂಥಿಗಳ ಅಶಕ್ತತೆಯೇ 
ಕಾರಣ ಎಂದು ಪ್ರತಿಪಾದಿಸಲಾಗಿದೆ. ಸ್ವನ್ಯಜ್ವರಕ್ಕೆ ಪ್ರಾಣಿಗಳು ಈಡಾಗುವುದು ವಂಶ 
ಪಾರಂಪರ್ಯವಾಗಿ: ಬಂದದ್ದು ಎಂದು ತೋರಿಬರುತ್ತದೆ; ಏಕೆಂದರೆ, ಇದು ಕೆಲವು 


240 ಆಧುನಿಕ ಹೈನಾಗಾರೆ ದನಗಳ ನಿರ್ವಹಣೆ 


ತಳಿಗಳಲ್ಲಿ ಮಾತ್ರ ಹೆಚ್ಚು ಸಾಮಾನ್ಯವಾಗಿರುತ್ತದೆ. 


ಮೊಟ್ಟ ಮೊದಲಿಗೆ ಕರುಹಾಕಿದ ಕಡಸುಗಳು ಸ್ವನ್ಯಜ್ವರದಿಂದ ನರಳುವುದಿಲ್ಲ. 
ಎರಡನೆಯ ಸಲ ಕರ.ಹಾಕಿದಾಗ ಅವುಗಳಲ್ಲಿ ಇದರ ಸಂಭಾವ್ಯತೆ ಸ್ವಲ್ಪಮಟ್ಟಿಗಿರುತ್ತದೆ. 
ಹಸುಗಳು ಒಮ್ಮೆ ಈ ಅ ಸ್ಕೆಗೆ ಒಳಗಾದರೆ ಅವು ಪ್ರತಿಸಲ ಕರುಹಾಕುವಾಗಲೂ ಸ್ತನ್ಯ 
ಜ್ವರಕ್ಕೆ ಒಳಗಾಗುವ ಸಂಭಾವ್ಯತೆ ಹೆಚ್ಚು ಕ 


ಸ್ತನ್ಯಜ್ವರಕ್ಕೆ ಚಿಕಿತ್ಸೆಯೆಂದರೆ ಶಿರನಾಳದ ಮೂಲಕ ಕಾಲ್ಸಿಯಂ ಲವಣ ದ್ರಾವ 
ಣದ ಇಂಜೆಕ್ಷನ್‌ ಕೊಡುವುದು. ಕ್ಯಾಲ್ಸಿಯಂ ಲವಣವನ್ನು ಸಾಮಾನ್ಯವಾಗಿ ಕ್ಯಾಲ್ಸಿ 
ಯಂ ಗ್ಲೂಕೋನೇಟ್‌ ರೂಪದಲ್ಲಿ ಕೊಡಲಾಗುತ್ತದೆ. ರೆಕ್ತದಲ್ಲ ಕ್ಯಾಲ್ಸಿಯಂ ಗ್ಲೂ 
ಕೋನೇಟ್‌ ಲವಣ ದ್ರಾವಣದ ಇಂಜೆಕ್ಷನ್‌ ಕೊಡುವಾಗ ಪ್ರಾಣಿಗಳಲ್ಲಾಗಬಹುದಾದ 
ಹೃದಯಘಾತ ಸಾಧ್ಯತೆಯನ್ನು ತಪ್ಪಿಸಲು ಅದನ್ನು ನಿಧಾನವಾಗಿ ರಕ್ತದೊಳಕ್ಕೆ ಬಿಡ 
ಬೇಕು. ಇದನ್ನು ಕೊಡುತ್ತಲೇ ವಿಸ್ಮಯ ರೀತಿಯಲ್ಲಿ, ಬಹುಬೇಗನೇ ಪ್ರಾಣಿಗಳಲ್ಲಿ 
ಗುಣಮುಖ ಕಂಡುಬರುತ್ತದೆ. ಸ್ವನ್ಯಜ್ವರದಿಂದ ನರಳುತ್ತಿರುವ ಪ್ರಾಣಿಗಳ ಚಿಕಿತ್ಸೆ 
ಯಲ್ಲಿ ಆಗಿಂದಾಗ್ಗೆ ಈ ಚಿಕಿತ್ಸೆಯ ಅವಶ್ಯಕತೆ ಬರುತ್ತದೆ. 


ಹಸುಗಳು ಕರುಹಾಕುವುದಕ್ಕೆ ಮೊದಲು ಏಳು ದಿನಗಳ ಕಾಲ ಪ್ರತಿದಿನ ಅವುಗಳಿಗೆ 
20,000,000 ಗಳಷ್ಟು ರ ಜೀವಸತ್ವವನ್ನು ತಿನ್ನಿಸಬೇಕು. ಈ ಪೂರ್ವಭಾವಿ 
ಚಿಕಿತ್ಸೆಯನ್ನು ಸ್ವನ್ಯಜ್ವರದ ಚರಿತ್ರೆಯುಳ್ಳ ಬಹುತೇಕ ಪ್ರಾಣಿಗಳ ಚಿಕಿತ್ಸೆಯಲ್ಲಿ 
' ಶಿಫಾರಸ್ಸು ಮಾಡುತ್ತಾರೆ. ಪ್ರಾಣಿಗಳ ಯಾವಕಾಲದಲ್ಲಿ ಈ ಚಿಕಿತ್ಸೆಯನ್ನೂ ಪ್ರಾರಂಭಿಸ 
ಬೇಕು ಎಂಬುದನ್ನು ನಿರ್ಧರಿಸಲು ಪ್ರಾಣಿಗಳ ಪ್ರತಿಯೊಂದು ವಿವರಗಳನ್ನೊಳಗೊಂಡ 
ಸರಿಯಾದ ರೆಕಾರ್ಡುಗಳನ್ನು ಇಟ್ಟಿರಬೇಕಲ್ಲದೆ, 'ಅವುಗಳನ್ನು ಸೂಕ್ಷ್ಮವಾಗಿ ಅವ 
ಲೋಕಿಸಬೇಕು. ಪ್ರಾಣಿಗಳಿಗೆ ಮುಂಜಾಗ್ರತಾಚಿಕಿತ್ಸೆಗಾಗಿ ಏಳು. ದಿನಗಳ ಕಾಲ 
ರ ಜೀವಸತ್ವವನ್ನು ಕೊಡುತ್ತಿರಬೇಕು. ಏಳು ದಿನಗಳಾದ ಮೇಲೂ ಅವು ಕರು 
ಹಾಕದಿದ್ದರೆ ರ ಜೀವಸತ್ವ ಕೊಡುವುದನ್ನು ಅಲ್ಲಿಗೇ ನಿಲ್ಲಿಸಬೇಕು. ಒಂದು ವೇಳೆ 
ರ ಜೀವಸತ್ವವನ್ನು ಕೊಡಲು ಪ್ರಾರಂಭಿಸಿದ ಏಳು ದಿನಗಳೊಳಗೇ ಹಸುಗಳಕ ಕರು 
ಹುಕಿಬಿಟ್ಟರೆ ಅನಂತರವೂ ಏಳು ದಿನಗಳ ಚಿಕಿತ್ಸಾಅವಧಿಯನ್ನು ಪೂರ್ತಿಮಾಡಲು 
ಒಂದೆರಡು ದಿನ ರ ಜೀವಸತ್ವ ಕೊಡುವುದನ್ನು ಮುಂದುವರೆಸಬೇಕು. 


ದನಗಳಲ್ಲಿ ಕೀಟೋಸಿಸ್‌ : ಕೀಟೋಸಿಸ್‌ ಅಥವಾ ಅಸಿಟೋನ ರಕ್ತತೆ 
ಹೈನಾಗಾರ ದನಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಆಹಾರ ಜೀವವಸ್ತುಕರಣದ 
ಸಂಬಂಧದ ರೋಗ. ಇದು ಸಾಮಾನ್ಯವಾಗಿ ಹಸುಗಳ ಹಾಲುಕರೆಯಲು ಪ್ರಾರಂಭಿಸಿದ 
ಮೊದಲ ಆರು ವಾರಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಹೆಚ್ಚು ಹಾಲು ಕರೆಯುವ 
ಪ್ರಾಣಿಗಳು ಈ ರೋಗಕ್ಕೆ ಹೆಚ್ಚು ಈಡಾಗುತ್ತವೆ. ಅದ್ದರಿಂದ ಹೆಚ್ಚು ಹಾಲು 


ಹೈನುದನಗಳ ರೋಗಗಳು ಮತ್ತು ಪಿರಪಿಂಡಿಗಳು 241 


ಕರೆಯುವ ಹಸುಗಳಲ್ಲಿ ಇದರ ಸಂಭಾವ್ಯತೆ ಹೆಚ್ಚು. ಸಾಮಾನ್ಯ ನಿತ್ರಾಣ, ಹಸಿವಿಲ್ಲ 
ದಿರುವಿಕೆ, ಹಾಲಿನ ಉತ್ಪತ್ತಿಯಲ್ಲಿ ಇಳಿಮುಖ, ಇವು ಕೀಟೋಸಿಸ್‌ನಿಂದ ನರಳುತ್ತಿರುವ 
ಪ್ರಾಣಿಗಳಲ್ಲಿ ಕಂಡುಬರುವ ವಿಶಿಷ್ಟ ಲಕ್ಷಣಗಳು. ಕೀಟೋಸಿಸ್‌ ರೋಗದ ಪ್ರಾಣಿಗಳಲ್ಲಿ 
ನರಸಂಬಂಧ ರೋಗ ಲಕ್ಷಣಗಳೂ ಕಾಣಿಸಿಕೊಳ್ಳಬಹುದು. ರೋಗಗ್ರಸ್ತ ಹಸುಗಳ 
ಮೂತ್ರ, ಹಾಲು, ಉಸಿರು, ಅಸಿಟೋನ್‌ ವಾಸನೆಯಿಂದ ಕೂಡಿರುತ್ತದೆ. ರೋಗ 
ಗ್ರಸ್ತ ಪ್ರಾಣಿಗಳ ರಕ್ತ, ಹಾಲು ಮತ್ತು ಮೂತ್ರದಲ್ಲಿ ಕೀಟೋನ್‌ ವಸ್ತುಗಳ 
(ಅಸಿಟೋನ್‌, ಅಸಿಟೋ ಅಸಿಟಿಕ್‌ ಆಮ್ಲ, ಬೀಟಾ ಹೈಡ್ರಾಕ್ಸಿಬ್ಯೂಟ್ರಿಕ್‌ ಆಮ್ಲ) 
ಪ್ರಮಾಣವು ಅಧಿಕವಾಗುವುದು. ರಕ್ತದಲ್ಲಿ ಸಕ್ಕರೆಯ (ಗ್ಲೂಕೋಸ್‌) ಅಂಶವು 
ಕಡಮೆಯಾಗುತ್ತದೆ. ಸಾವು ಸಾಮಾನ್ಯವಲ್ಲ. ಆದರೆ ಉತ್ಪಾದನೆಯಲ್ಲಿ ಬಹಳವಾಗಿ 
ಇಳಿಮುಖ ಕಂಡುಬರುತ್ತದೆ. 


ಅಸಿಟೋನ ರಕ್ತತೆಗೆ ನಿರ್ದಿಷ್ಟವಾದ ಕಾರಣ ತಿಳಿಯದು. ಅಡ್ರಿನಲ್‌ ಮತ್ತು 
ಪಿಟುಟರಿ ಗ್ರಂಥಿಗಳು ಅಧಿಕ ಕಾರ್ಯ ಒತ್ತಡದ ವಿಶಿಷ್ಟರೀತಿಯ ಲಕ್ಷಣಗಳನ್ನು 
ತೋರಿಸುತ್ತವೆ. ಆದ್ದರಿಂದ ಈ ಗ್ರಂಥಿಗಳ ಅಧಿಕ ಕಾರ್ಯದ ಒತ್ತಡದಿಂದಾಗಿ ಅವು 
ದಣಿದಿರುವುದೇ ಅದಕ್ಕೆ ಕಾರಣ ಎಂದು ಸೂಚಿಸಲಾಗಿದೆ. ದೇಹಕ್ಕೆ ಲಭ್ಯವಾಗುವ 
ಪೌಷ್ಟಿಕಾಂಶಗಳನ್ನು ಪ್ರಾಣಿಗಳು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಅಡ್ಡಿಯಾಗು 
ತ್ತದೆ. ಅಮಿನೊ ಆಮ್ಲಗಳ ಜೀವವಸ್ತುಕರಣಕ್ರಿಯೆಯಲ್ಲಿ ಕುಂಠಿತ ಕಂಡುಬರುತ್ತದೆ. 


ಶಿರನಾಳಮಾರ್ಗ (ರಕ್ತದಲ್ಲಿ) ಗ್ಲೂಕೋಸ್‌ ಇಂಜೆಕ್ಷನ್‌ ಕೊಡುವುದರ ಮೂಲಕ 
ಪ್ರಾಣಿಗಳ ಕಾಟೋಸಿಸ್‌ ರೋಗಕ್ಕೆ ಚಿಕಿತ್ಸೆನೀಡಬಹುದು. ಇಲ್ಲವೇ ACTH ಅಥವಾ 
ಕಾರ್ಟಿಸೋನ್‌ ಚೋದಕ (ಹಾರ್‌ಮೋನ್‌)ಗಳನ್ನು ಅಥವಾ ಕಾರ್ಟಿಸೋನಿನ ನಿಷ್ಟನ್ನ 
(ಡಿರೈವೇಶನ್‌)ಗಳನ್ನು ಸ್ನಾಯುಗಳ ಒಳಕ್ಕೆ ಕೊಡುವುದರ ಮೂಲಕವೂ ಕೀಟೋಸಿಸ್‌ 
ರೋಗಕ್ಕೆ ಚಿಕಿತ್ಸೆಯನ್ನು ಸಾಧಿಸಬಹುದು. ಏನೇ ಆದರೂ ಇಂತಹ ಸ್ಥಿತಿಗಳಲ್ಲಿರುವ 
ಪ್ರಾಣಿಗಳಿಗೆ ಆಗಿಂದಾಗ್ಗೆ ಗ್ಲೊಕೋಸ್‌ ಇಂಜೆಕ್ಷನ್‌ ರಕ್ತದ ಮೂಲಕ ಕೊಡುತ್ತಿರುವುದು 
ಉತ್ತಮ. ಅದೇ ರೀತಿ ಜೋದಕಗಳನ್ನು ಸ್ನಾಯುಗಳ ಮೂಲಕ ಮತ್ತೆ ಮತ್ತೆ 
ಬಿಡಬೇಕಾಗಿರುತ್ತದೆ. ಪ್ರಾಪಿಯೋನೇಟ್‌, ಲ್ಯಾಕ್ಟೇಟ್‌ ಲವಣಗಳು, ಗ್ಲಿಸರಾಲ್‌, 
ಪ್ರೊಪೈಲೀನ್‌ ಗ್ಲಿಸರಾಲ್‌ ಇವುಗಳಲ್ಲಿ ಯಾವುದಾದರೂ ಒಂದನ್ನು ದನಗಳಿಗೆ ಕುಡಿಸುವು 
ದರಿಂದ ಇಲ್ಲವೇ ಅಹಾರದಲ್ಲಿ ಬೆರಸಿ ಕೊಡುವುದರಿಂದ ದನಗಳಲ್ಲಿ ಕೀಟೋಸಿಸ್‌ 
ರೋಗವನ್ನು ತಡೆಗಟ್ಟುವುದರಲ್ಲಿ ನೆರವಾಗುತ್ತದೆ. 


ಹಿಂದು ಹಿಂಡಿನಿಂದ ಮತ್ತೊಂದು ಹಿಂಡಿಗೆ ಕೀಟೋಸಿಸ್‌ ರೋಗದ ಸಂಭವ 
ಗಳಲ್ಲಿ ಹೆಚ್ಚು ವ್ಯತ್ಯಾಸವಿರುತ್ತದೆ. ಅಲ್ಲದೆ ಒಂದೇ ಹಿಂಡಿಸಲ್ಲಿಯೇ ಕೀಟೋಸಿಸ್‌ 
ರೋಗದ ತೀವ್ರತೆಯಲ್ಲಿ ವರ್ಷವರ್ಷ ಹೆಚ್ಚು ವ್ಯತ್ಯಾಸ ಕಂಡುಬರುತ್ತದೆ. ಹಲವಾರು 


242 "ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ನಿರ್ದಿಷ್ಟ ಖನಿಜವಸ್ತುಗಳು ಹಾಗೂ ಜೀವಸತ್ವಗಳ ಕೊರತೆಯೂ ಪ್ರಾಣಿಗಳಲ್ಲಿ 
ಕೀಟೋಸಿಸ್‌ ರೋಗವನ್ನುಂಟುಮಾಡುವುದರಲ್ಲಿ ಸಹಾಯಕ ಅಂಶಗಳಾಗಿರುತ್ತವೆ 
ಎಂದು ಶಂಕೆಸಲಾಗಿದೆ. ಆದರೆ ಇವು ಯಾವುವೂ ನೇರವಾಗಿ ಪ್ರಾಣಿಗಳ ಕೀಟೋಸಿಸ್‌ 
ರೋಗವನ್ನುಂಟುಮಾಡುವುದರಲ್ಲಿ ಯಶಸ್ವಿಯಾಗಿಲ್ಲ. ಪೌಷ್ಟಿಕ ಆಹಾರಾಂಶಗಳ 
ಕೊರತೆಯು ಶರೀರದ ಮೇಲೆ ಪ್ರಯಾಸವನ್ನುಂಟುಮಾಡುತ್ತದೆ. ಪರಿಣಾಮವಾಗಿ 
ಜೀವವಸ್ತುಕರಣಕ್ರಿಯೆಯು ಸರಿಯಾಗಿ ನಡೆಯುವುದಿಲ್ಲ. ಆ ಮೂಲಕ ಇದು 
ಪ್ರಾಣಿಗಳಲ್ಲಿ ಕೀಟೋಸಿಸ್‌ ರೋಗವುಂಟಾಗುವುದರಲ್ಲಿ ನೆರವಾಗುತ್ತದೆ. 

ಕೀಟೋಸಿಸ್‌ ರೋಗದ ಸಂಭವಗಳನ್ನು ಕಡಮೆಮಾಡಲು ರೋಗನಿರೋಧನ 
ಕ್ರಮಗಳನ್ನು ಕೈಗೊಳ್ಳಬಹುದು. ರಕ್ತದಲ್ಲಿ ಸಕ್ಕರೆಯ ಅಂಶವನ್ನು ಹೆಚ್ಚಿಸುವಂತಹ 
ಆಹಾರವನ್ನು ಪ್ರಾಣಿಗಳಿಗೆ ಕೊಡುವುದು ಅವುಗಳಲ್ಲಿ ಕೀಟೋಸಿಸ್‌ ರೋಗದ ಸಂಭವ 
ನೀಯತೆಗಳನ್ನು ತಡೆಗಟ್ಟುವುದರಲ್ಲಿ ನೆರವಾಗಬಹುದು. ದನಗಳ ಮೆಲುಕುದರದಲ್ಲಿ 
ಏಕಾಣುಜೀವಿಯ ಕ್ರಿಯೆಯಿಂದಾಗಿ ಅವುಗಳಿಗೆ ಸಕ್ಕರೆ ಅಥವಾ ಸಕ್ಕರೆಯ ಅಂಶವನ್ನು 
ಹೆಚ್ಚಾಗಿ ಹೊಂದಿರುವ ಆಹಾರ ವಸ್ತುಗಳನ್ನು ನೀಡುವುದರಿಂದ ಪ್ರಯೋಜನವಎಲ್ಲ. 
ಹಸುಗಳು ಕರುಹಾಕುವುದಕ್ಕೆ ಸುಮಾರು ಆರು ವಾರಗಳವರೆಗೂ ಮತ್ತು ಕರುಹಾಕಿದ 
ನಂತರವೂ ಸುಮಾರು ಆರು ವಾರಗಳವರೆಗೂ ಪ್ರತಿದಿನ ಕಾಲು ಪೌಂಡ್‌ನಿಂದ ಅರ್ಧ 
ಪೌಂಡಿನವರೆಗೆ ಪ್ರಾಪಿಯೋನೇಟ್‌ ಅಥವಾ ಲ್ಯಾಕ್ಟೇಟ್‌ ಲವಣಗಳನ್ನು ತಿನ್ನಿಸುವುದರ 
ಮೂಲಕ ಅವುಗಳಲ್ಲಿ ಕೀಟೋಸಿಸ್‌ ರೋಗದ ಸಂಭವಗಳನ್ನು ಕಡಮೆಮಾಡಂವುದರಲ್ಲಿ 
ಸಹಾಯಕವಾಗಿದೆ. 

ಹಸುಗಳು ಹಾಲುಕರೆಯುವುದನ್ನು ನಿಲ್ಲಿಸಿದ ಮೇಲೂ ಆ ಕಾಲದ ಅವುಗಳಲ್ಲಿ, 
ಆಹಾರದ ಕಡೆಗೆ ಹೆಚ್ಚು ಗಮನಕೊಡಬೇಕು. ಹಾಲುಖತ್ತಿದ ಹಸುಗಳಿಗೆ ಸಾಕಷ್ಟು 
ಉತ್ತಮ ಆಹಾರವನ್ನು ನೀಡುವುದರಿಂದ ಅವುಗಳಲ್ಲಿ ಕೀಟೋಸಿಸ್‌ ರೋಗವನ್ನು 
ತಡೆಗಟ್ಟುವುದರಲ್ಲಿ ಸಹಾಯಕವಾಗಬಹುದು. ಹಸುಗಳು ಕರುಹಾಕುವ ಕಾಲಗಳಲ್ಲಿ 
ಅವುಗಳಿಗೆ ಹೊಟ್ಟೆ ತುಂಬ ಅಂದರೆ ಅವು ತಿನ್ನುವವರೆಗೂ ಆಹಾರವನ್ನು ಕೊಡಬೇಕು. 
ಅದಷ್ಟು ಶೀಘ್ರವಾಗಿ ಅವುಗಳಿಗೆ ನೀಡುವ ಆಹಾರದಲ್ಲಿ ಧಾನ್ಯಾಹಾರ ಪ್ರಮಾಣವನ್ನು 
ಹೆಚ್ಚಿಸಬೇಕು. ಹೀಗೆ ಧಾನ್ಯಾಹಾರದ ಪ್ರಮಾಣವನ್ನು ಹಸುಗಳಿಗೆ ಉತ್ಪತ್ತಿ 
ಪೌಷ್ಟಿಕಾಂಶಗಳು ಎಷ್ಟು ಬೇಕೋ ಅಷ್ಟು ಸಾಕಾಗುವವರೆಗೂ ಪೂರೈಸಬೇಕು. ಇದು 
ಕಡಮೆ ಶಕ್ತಿಯ ಕೊರತೆಯಿಂದಾಗಿ ಹಸುಗಳ ಶರೀರದ ಮೇಲೆ ಉಂಟಾಗುವ ಆಯಾಸ 
ವನ್ನು ಕಡಮೆಮಾಡುತ್ತದೆ, ಮತ್ತು ಆ ಮೂಲಕ ಕೀಟೋಸಿಸ್‌ ಸಂಭವಗಳನ್ನು 
ಕಡಮೆಮಾಡುತ್ತದೆ. 

ಹುಲ್ಲುಸೆಬೆಜೀನೆ - ರಕ್ತದಲ್ಲಿ ಮೆಗ್ನೀಷಿಯಂ ಖನಿಜಾಂಶ ಕಡನೆ- 
ಯಾಗುವಿಕೆ (ಗ್ರಾಸ್‌ಟೆಟಫಿ) : ಗ್ರಾಸ್‌ಟೆಟನಿಯಲ್ಲಿ ಪ್ರಾಣಿಗಳ ರಕ್ತದಲ್ಲಿ 


ಹೈನುದೆನೆಗಳ ಕೋಗಗಳು ಮತ್ತು ಪಿರಪಿಂಡಗಳು 243 


ಮೆಗ್ನೀಷಿಯಂ ಖನಿಜಾಂಶವು ಕಡಮೆಯಾಗುತ್ತದೆ. ರಕ್ತದಲ್ಲಿ ಮೆಗ್ನೀಷಿಯಂ ಕಡಮೆ 
ಯಾದಾಗ ಸಾಧಾರಣವಾಗಿ ಅದರೊಂದಿಗೇ ಕ್ಯಾಲ್ಸಿಯಂ ಖನಿಜಾಂಶದ ಮಟ್ಟವು 
ಕಡಿಮೆಯಾಗುತ್ತದೆ. ರಕ್ತದಲ್ಲಿ ಮೆಗ್ನೀಷಿಯಂ ವಸ್ತುವು ಕಡಮೆಯಾಗುವುದರಿಂದ 
ಅದು ಕೇಂದ್ರ ನರಮಂಡಲದ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತದೆ. ಪರಿಣಾಮವಾಗಿ 
ಕೇಂದ್ರ ನರಮಂಡಲದ ಚಟುವಟಿಕೆಯು ಕುಂಠಿತಗೊಳ್ಳುತ್ತದೆ. ಕೇಂದ್ರ ನಿರಮಂಡಲಕ್ಕೆ 
ಸಂಬಂಧಿಸಿದ ರೋಗಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ, ಪ್ರಾಣಿಗಳು ತತ್ತರಿಸುತ್ತವೆ 
ಮತ್ತು ಅವು ತಮ್ಮ ಸ್ನಾಯುಗಳ ಕಾರ್ಯಗಳ ಮೇಲೆ ತಮ್ಮ ಹತೋಟಿಯನ್ನು ಕಳೆದು 
ಕೊಳ್ಳುತ್ತವೆ ಪ್ರಾಣಿಗಳು ನಡೆಯುತ್ತಿರುವಾಗ ನೇರವಾಗಿ ಗೋಡೆಗೇ ಡಿಕ್ಕಿ ಹೊಡೆಯ 
ಬಹುದು ಇಲ್ಲವೇ ಬೇಲಿಯೊಳಕ್ಕೇ ನಡೆದ:ಬಿಡಬಹುದು. ಪರಿಸ್ಥಿತಿ ಉಲ್ಬಣಿಸಿದಾಗ 
ಪ್ರಾಣಿಗಳು : ಕ:ಸಿದುಬೀಳುತ್ತವೆ. ಸ್ವಲ್ಪಕಾಲ ಸೆಟೆಬಂದಂತೆ ಮಾಡಿ, ಒದ್ದಾಡಿ 
ಕುಪ್ಪಳಿಸಿ ಸಾಯುತ್ತವೆ. ಈ ರೋಗವು ಸಾಮಾನ್ಯವಾಗಿ ಹುಲುಸಾಗಿಯೂ, ಸಾರ 
ವತ್ತಾಗಿಯೂ ಬೆಳೆದಿರ.ವ ವಸಂತಕಾಲದ ಹುಲ್ಲುಗಾವಲುಗಳಲ್ಲಿ ಸ್ವಲ್ಪ ಕಾಲ ಮೇಯ್ದ 
ಕೂಡಲೇ ಪ್ರಾಣಿಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಅದರಿಂದ ಇದಕ್ಕೆ `ಹುಲ್ಲುಸೆಟೆಬೇನೆ' 
(ಗ್ರಾಸ್‌ಟಿಟನಿ) ಎಂದು ಹೆಸರು. ಈ ರೋಗವು ವರ್ಷದ ಯಾವುದೇ ಕಾಲದಲ್ಲಿಯೂ 
ಕಾಣಿಸಿಕೊಳ್ಳಬಹುದು. ಹುಲ್ಲುಗಾವಲುಗಳಲ್ಲಿ ಮೇಯುವ ಪ್ರಾಣಿಗಳಲ್ಲಿ ಮಾತ್ರವೇ 
ಅಲ್ಲದೆ, ಹಟ್ಟಿಗಳಲ್ಲಿ ಕಟ್ಟಿ ಮೇಯಿಸುವ ಪ್ರಾಣಿಗಳಲ್ಲೂ ಕಾಣಸಿಕೊಳ್ಳಬಹುದು. 
ಹೆಚ್ಚು ಪ್ರಯಾಸ ಹಾಗೂ ಶರೀರದ ಮೇಲೆ ಹೆಚ್ಚು ಒತ್ತಡ ಬೀಳುವುಗ ಅದರಲ್ಲಿಯೂ 
ಹಸುಗಳು ಕರುಹಾಕುವಾಗ ಅಥವಾ ಅತಿಯಾಗಿ ದಣಿದಾಗ ರೋಗಬರುತ್ತದೆ. 


ಹುಲ್ಲುಸೆಟೆಬೇನೆಯ ಉತ್ತಮ ಚಿಕಿತ್ಸೆಯೆಂದರೆ ಮೆಗ್ನೀಷಿಯಂ ಹಾಗೂ ಕ್ಕಾಲ್ಸಿ 
ಯಂ ಲವಣಗಳ ಮಿಶ್ರ ದ್ರಾವಣವನ್ನು ಶಿರನಾಳದ ಮೂಲಕ ಪ್ರಾಣಿಗಳಿಗೆ ಕೊಡು 
ವುದು. ಸ್ತಿನ್ಯಜ್ವರದ ಪ್ರಾಣಿಗಳಲ್ಲಿ ತೋರಿಬರುವಂತೆಯೇ ಈ ಚಿಕಿತ್ಸೆಯಿಂದ ಗುಣ 
ಮುಖವು ಬಹು ಶೀಘ್ರ ಮತ್ತು ವಿಸ್ಮಯಕಾರಿ. 


ಈ ರೋಗವು ಬೇರೆ ಬೇರೆ ಪ್ರದೇಶಗಳಲ್ಲಿ, ಬೇರೆ ಬೇರೆ ಕಾಲಗಳಲ್ಲಿ ಹೆಚ್ಚು 
ವಿಭಿನ್ನವಾಗಿ ತೋರಿಬರುತ್ತದೆ. ಇದು ಮಿಶ್ರಣಾಹಾರಾಂಶ ವಸ್ತುಗಳಿಗೆ ಸಂಬಂಧಿಸಿದ 
ರೋಗವೆಂದೂ ಪರಿಗಣಿಸಲಾಗಿದೆ. ಆಹಾರದಲ್ಲಿರುವ ಮೆಗ್ನೀಷಿಯಂ ವಸ್ತುವಿನೊಂದಿಗೆ 
ಒಂದು ರೀತಿಯಲ್ಲಿ ಪರಸ್ಪರ ರಾಸಾಯನಿಕ ಕ್ರಿಯೆಯು ನಡೆದು, ಆಹಾರದಿಂದ ಶರೀ 
ರಕ್ಕೆ ಮೆಗ್ನೀಷಿಯಂ ವಸ್ತುವು ಲಭ್ಯವಾಗದೆ ಹೋಗಿ ಪ್ರಾಣಿಗೆ ಮೆಗ್ನೀಷಿಯಂ ಅಂಶದ 
ಬೇಡಿಕೆ ಹೆಚ್ಚಾಗುತ್ತದೆ. ಪೌಷ್ಟಿಕಾಂಶಗಳನ್ನು ಬಹುವಾಗಿ ತಿನ್ನುತ್ತಿರುವ ಪ್ರಾಣಿಗ 
ಳಲ್ಲೂ ಸಹ ಈ ರೋಗವು ಕಂಡುಬರುತ್ತದೆ. ಮೆಗ್ನೀಷಿಯಂ ಕಡಮೆ ಇರುವ ಪ್ರದೇಶ 
ಗಳಲ್ಲಿ ಪ್ರಾಣಿಗಳಿಗೆ ಆಹಾರ ಕೊಡುವಾಗ ಜೊತೆಗೆ ಮೆಗ್ನೀಷಿಯಂ ವಸ್ತುವನ್ನು ಸೇರಿಸಿ 
ಕೊಟ್ಟರೆ ಈ ರೋಗವನ್ನು ತಡೆಗಟ್ಟಬಹುದು. ಅನೇಕ ಸಲ ಹಾಗೆ ಕೊಟ್ಟಾಗಲೂ 


244 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಯಾವ ಪರಿಣಾಮವೂ ಆಗದಿರಬಹುದು. 


ಕೆಚ್ಚಲಿನ ಜಾವು: ಈ ರೋಗಪೀಡಿತ ಹಸುಗಳ ಕೆಚ್ಚಲ ಊತಕ ಹಾಗೂ 
ಅದನ್ನು ಸುತ್ತುವರೆದಿರುವ ಭಾಗಗಳಲ್ಲಿ ದ್ರವವು ಕೂಡಿಕೊಂಡು ಕೆಚ್ಚಲು ಬಾತಿರುತ್ತದೆ. 
ದ್ರವವು ಕೆಚ್ಚಲನ್ನು ಆವರಿಸಿರುವ ಚರ್ಮದ ಕೆಳಗೆ ಕೂಡಿರುತ್ತದೆಯೇ ಹೊರತು, 
ಹಾಲುತ್ಬಾದಕ ಊತಕಗಳಲ್ಲಿ ಸೇರಿರುವುದಿಲ್ಲ. ಹೆಚ್ಚು ಉಲ್ಬಣಾವಸ್ಥೆಯ ಸ್ಥಿತಿಗಳಲ್ಲಿ 
ಬಾವು ಕೆಚ್ಚಲ ಭಾಗದಿಂದ ಹೊಟ್ಟೆಯ ಆಳದವರೆಗೆ ಸಂಪೂರ್ಣವಾಗಿ ಹಬ್ಬಿರುತ್ತದೆ. ಈ 
ಬಾವು ಕೆಚ್ಚಲ ಹಿಂಭಾಗದ ಸುತ್ತಲೂ ಕಾಣಿಸಿಕೊಳ್ಳಬಹುದು. ಕೆಚ್ಚ ಲ ಬಾವು ಸಾಮಾನ್ಯ 
ವಾಗಿ ಕರು ಹಾಕುವುದಕ್ಕೆ ಸ್ವಲ್ಪ ಮುಂಚೆ ಹಾಗೂ ಕರು ಹಾಕಿದ ನಂತರ ಕಾಣಿಸಿ 
ಕೊಳ್ಳೂತ್ತದೆ. ಕೆಲವು ಪ್ರಾಣಿಗಳಲ್ಲಿ ಹಾಗೆ ಒಮ್ಮೆ ಕಾಣಿಸಿಕೊಳ್ಳುವ ಬಾವು, ಅವು 
ಹಾಲು ಕರೆಯ.ವ ದೀರ್ಫ್ಥ ಅವಧಿಯವರೆಗೂ ಕಡಮೆಯಾಗದೆ ಹಾಗೆ ಇರುವುದುಂಟು. 
ಈ ಅವಸ್ಥೆಯು ಚೊಚ್ಚಲ ಕಡಸುಗಳಲ್ಲಿ ಹೆಚ್ಚು ಸಾಮಾನ್ಯವಾಗಿರುತ್ತದೆ. ಇವುಗಳಲ್ಲಿ 
ಕೆಚ್ಚ ಲ ಬಾವು ಹೆಚ್ಚು ಪ್ರಧಾಕವಾಗಿ ಎದ್ದು ಕಾಣಿಸುತ್ತದೆ. ಆದರೂ ಕೆಚ್ಚಲ ಬಾವು 
ಹೆಚ್ಚು ಪ್ರಧಾನವಾಗಿ ಎದ್ದು ಕಾಣಿಸುತ್ತದೆ. ಆದರೂ ಕೆಚ್ಚಲ ಬಾವು ಹೆಚ್ಚು ಗ್ರಾಹ 
ಕತೆ ಹೊಂದಿರುವ ಹಸುಗಳಲ್ಲಿ ಪ್ರತಿಸಲ ಕರು ಹಾಕಿದಾಗಲೂ ಕಾಣಿಸಿಕೊಳ್ಳುತ್ತದೆ. 


ಕೆಚ್ಚಲ ಬಾವಿನ ಮೇಲೆ ನಡೆಸಿದ ಸಂಶೋಧನೆಗಳಿಂದ ದೊರೆತ ಫಲಿತಾಂಶಗಳು 
ಈ ರೋಗ ಸ್ವಲ್ಪಮಟ್ಟಿಗೆ ವಂಶಪಾರಂಪರ್ಯವಾಗಿ ಬಂದುದೆಂದು ಸೂಚಿಸುತ್ತವೆ. 


ಕೆಚ್ಚಲ ಬಾವಿನಿಂದಾಗಿ ಹಸುಗಳಿಗೆ ಹೆಚ್ಚು ಕಿರಿಕಿರಿಯಾಗುತ್ತದೆ. ಉಲ್ಬಣಾವ 
ಸ್ಥಿಯ ಸ್ಥಿತಿಗಳಲ್ಲಿ ಇದರಿಂದಾಗಿ ಕೆಚ್ಚಲ ಆಧಾರ ಸ್ನಾಯುಗಳು ಬಹಳವಾಗಿ ಹಿಗ್ಗು 
ತ್ತವೆ. ಕೆಚ್ಚಲ ತೊಟ್ಟುಗಳು ಸೆಟೆದುಕೊಳ್ಳುತ್ತವೆ. ಕೆಚ್ಚಲು ಜೋತುಬೀಳುತ್ತದೆ. 
ಈ ಸ್ಥಿತಿಯಲ್ಲಿರುವ ಕೆಚ್ಚಲ ಬಾವಿನ ಚಿಕಿತ್ಸೆ ಹೆಚ್ಚು ಪ್ರಯಾಸಕರ. ಇವು ಸುಲಭವಾಗಿ 
ಗಾಯಗಳಿಗೆ ಮತ್ತು ರೋಗಗಳಿಗೆ ಒಳಗಾಗುತ್ತವೆ. 

ಕೆಚ್ಚಲಬಾವಿಗೆ ತೃಪ್ತಿಕರ ಚಿಕಿತ್ಸೆಯಿಲ್ಲ. ಕೆಲವು ವೇಳೆ ಇತರ ಯಾವುದೇ 
ಬಾವಿಗೆ ಅನುಸರಿಸುವ ಚಿಕಿತ್ಸೆಯಂತೆ ಕೆಚ್ಚಲ ಬಾವಿಗೂ ಅಂಗಮರ್ಧನಮಾಡುವುದು, . . 
ಶೈತ್ಯ (ತಂಪು) ಕೊಡುವುದು ಮತ್ತು ಕಾವು ಕೊಡುವುದು ಇಂತಹ ಚಿಕಿತ್ಸಾ ವಿಧಾನ 
ಗಳನ್ನು ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗಿ ಪ್ರಯೋಗಿಸಬಹುದು.  ಹಸಂಗಳಲ್ಲಿ ಕೆಚ್ಚಲ 
ಬಾವನ್ನು ತಡೆಗಟ್ಟಲು ಅನುಸರಿಸಬೇಕಾದ ರೋಗನಿರೋಧನಾ ಕ್ರಮಗಳ ಬಗ್ಗೆ ತಿಳಿ 
ಯದು. ಹಸುಗಳಿಗೆ ಕೊಡುವ ಆಹಾರ ಮತ್ತು ಸಾಮಾನ್ಯ ಆಹಾರವಸ್ತುಗಳ 
ಪ್ರಮಾಣಗಳು ಕೆಚ್ಚಲಬಾವಿನ ಸಂಭವ ಅಥವಾ ತೀವ್ರತೆಯ ಮೇಲೆ ಪರಿಣಾಮ ಬೀರು 
ವುದಿಲವೆಂದು ಇದರ ಮೇಲೆ ವ್ಯಾಪಕವಾಗಿ ನಡೆಸಿರುವ ಸಂಶೋಧನೆಗಳು ತಿಳಿಸಿವೆ. 
ರಕ್ತದ ಸೂಕ್ಪ್ಮಾಭಿಸರಣದ ಒತ್ತಡದ ಮೇಲೆ ಪ್ರಭಾದ ಬೀರುವ ಪ್ರೋಟೀನು, ಲವಣ 


ಹೈನುದೆನೆಗಳೆ ರೋಗಗಳು ಮತ್ತು ಪಿರಪಿಂಡಿಗಳು 245 


ಹಾಗೂ ಇತರ ಅಂಶಗಳ ಅಧ್ಯಯನವು ಈ ಒಂದು ಸಮಸ್ಯೆಯ ಪರಿಹಾರಕ್ಕೆ ಸಹಾಯ 
ಕವಾಗಬಹುದು. 

ಗಂತಿ (ಗೆಡ್ಡೆ, ನೂತಿ, ಊತಗಳು-ಟ್ಯೊಮರ್ಸ್‌) : ಮನುಷ್ಯರಂತೆ ಪ್ರಾಣಿ 
ಗಳೂ ಸಹ ಗಂತಿರೋಗವಿಂದ ನರಳುತ್ತವೆ. ಇದರಲ್ಲಿ ಊತಕಗಳು ತಡೆಯಿಲ್ಲದೆ, 
ಅಸಹಜವಾಗಿ ಬೆಳೆಯ ತೊಡಗುತ್ತವೆ. ಅಧಿಕ, ಅಸಹಜ ಊತಕ ಬೆಳವಣಿಗೆಯೂ 
ಮನುಷ್ಯರಲ್ಲಿಯಂತೆಯೇ ಇರುತ್ತದೆ. ಆದರೆ ಯಾವ ಯಾವ ಊತಕಗಳು ಹೆಚ್ಚು 
ಸಾಮಾನ್ಯವಾಗಿ ಈ ಸ್ಥಿತಿಗೆ ಒಳಗಾಗುತ್ತವೆ ಎಂಬುದು ಸ್ವಲ್ಪಮಟ್ಟಿಗೆ ಬೇರೆಯೇ 
ಆಗಿರುತ್ತ ತೆ 


ಕಣ್ಣಿನ ನೂತಿ ದನಗಳಲ್ಲಿ ಹೆಚ್ಚು ಸಾಮಾನ್ಯ: ಇದರ ಸಂಭವಗಳು ಇತರ 
ಯಾವುದೇ ದನಗಳಿಗಿಂತಲೂ ಹರ್‌ಫೋರ್ಡ್‌ ದನಗಳಲ್ಲಿ ಹೆಚ್ಚು . ಗರ್ಭಕೋಶ ಮತ್ತು 
ಅಡ್ರಿನಲ್‌ ಗ್ರಂಥಿಗಳಿಗೂ ಸಹ ಈ ರೋಗ ಬರುವುದುಂಟು. ಅನೇಕ ಸಂದರ್ಭಗಳಲ್ಲಿ 
ಈ ರೋಗ ನಿಧಾನಮಾಡುವುದು ಕಷ್ಟಸಾಧ್ಯ. ಸಂತಾನಾಭಿವೃದ್ಧಿ ತೊಂದರೆಗಳ ಮಿತ 
ಅಂಶ ಸಾಮಾನ್ಯವಾಗಿ ಗಂತಿಗಳು ಕಾಣಿಸಿಕೊಳ್ಳುವುದಕ್ಕೆ ಕಾರಣವೆಂದು ಹೇಳುವುದುಂಟು. 
ಈ ಗಂಧಿಗಳ ಚಿಕಿತ್ಸೆಗೆ ಯಾವುದೇ ಒಂದು ಒಳ್ಳೆಯ ಔಷಧವಾಗಲೀ ಅಥವಾ ನಿರೋಧ 
ಕ್ರಮವಾಗಲೀ ಇಲ್ಲ. ಶರೀರದ ಮೇಲ್ಮೈಭಾಗದಲ್ಲಿರುವ ಗಂಥಿಗಳನ್ನು ಸ 
ಯಿಂದ ಯಶಸ್ವಿಯಾಗಿ ದೂರ ಮಾಡಬಹ ದು. 

ಆಹಾರದೊಡನೆ ಸೇವಿಸಿದ ಲೋಹವಸ್ತುಗಳಿಂದುಂಟಾಗುವ ರೋಗ 
(ಹಾರ್ಡ್‌ವೇರ್‌ ಡಿಸೀಸ್‌) : ಈ ಸಮಸ್ಯೆಯು ಪ್ರಾಣಿಗಳಲ್ಲಿ ಶರೀರ ಕ್ರಿಯಾತ್ಮಕ 
ಎನ್ನುವುದಕ್ಕಿಂತ ಬಹುಶಃ ಹೆಚ್ಚು ಭೌತಿಕವಾದುದು ಎನ್ನಬಹುದು. ಇದು ದನಗಳ 
ಆಹಾರ ಸೇವನೆಯ ಹವ್ಯಾಸದಲ್ಲಿನ ಒಂದು ದುಶ್ಚಟದ ಪರಿಣಾಮ ಮಾಮೂಲಿನಂತೆ 
ದನಗಳು ಮೇವು ಹಾಗೂ ತೀಕ್ಷಾಹಾರ ತಿನ್ನುವಾಗ್ಗೆ ಬಾಯಿತುಂಬ ತುರುಕಿಕೊಂಡು 
ತಿನ್ನುತ್ತವೆ. ಅವುಗಳನ್ನು ಚೆನ್ನಾಗಿ ಅಗಿದು ತಿನ್ನುವುದಿಲ್ಲ. ಬಾಯಲ್ಲಿ ತುರುಕಿ 
ಕೊಂಡಿರುವ ಆಹಾರ ಸರಾಗವಾಗಿ ಗಂಟಲೊಳಕ್ಕೆ ಇಳಿದು ಹೋಗುವಂತೆ ಮತ್ತು 
ಸುಲಭವಾಗಿ ನುಂಗಲು ಸಹಾಯಕವಾಗಲು ತೇವವಾಗುವಷ್ಟು ಮಟ್ಟಿಗೆ ಮಾತ; ಅವು 
ಜಗಿಯುತ್ತವೆ. ಒಂದು ವೇಳೆ ಆಹಾರದಲ್ಲಿ ಮೊಳೆ, ತಂತಿಯ ಚೂರುಗಳು ಅಥವಾ 
ಯಾವುದೇ ಇತರ. ಅಪಾಯಕಾರಿ ವಸ್ತುಗಳು ಇದ್ದಲ್ಲಿ ಅವು ಆಹಾರದ ಜೊತೆಗೇ 
ಸುಂಗಲ್ಪಡುತ್ತವೆ. ಇವು ಕೊನೆಗೆ ಬೃಹದ್‌ ಜಠರದ ಮುಂಭಾಗದ ಅಂಶವಾದ, 
ರೆಟಿಕ್ಕುಲಮ್‌ನೊಳಕ್ಕೆ ಸಾಗುತ್ತವೆ. ರೆಟಿಕ್ಕುಲಮ್‌ದ ಸ್ನಾಯುಗಳ ಆಕುಂಚನಗಳಿಂದಾಗಿ 
ಲೋಹವಸ್ತುಗಳಾದ ಮೊಳೆ ಅಥವಾ ತಂತಿಚೂರುಗಳ ಚೂಪಾದ ಭಾಗಗಳು ಅದರ 
ಪದರನ್ನು ಹರಿದು, ಹೊರಬಂದು, ವಪೆಯ ಮೂಲಕ ತೂರಿ ಎದೆಯೊಳಕ್ಕೆ ಹೋಗ 
ಬಹುದು, ಕೆಲವು ವೇಳೆ ಹಾಗೆ' ವಪೆಯ ಮೂಲಕ ತೂರಿಬಂದ ತಂತಿಯ ಅಥವಾ 


246 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 
ಮೊಳೆಯ ಚೂಪಾದ ತುದಿಗಳು ಹೃದಯವನ್ನೂ ಇರಿಯಬಹುದು. 


ಲೋಹವಸ್ತುಗಳ ಚುಚ್ಚುವಿಕೆಗೆ ಒಳಗಾದ ಪ್ರಾಣಿಗಳು ನೋವಿನಕಾರಣದಿಂದಾಗಿ 
ಆಹಾರ ತಿನ್ನುವುದನ್ನು ನಿಲಿಸುತ್ತ ವೆ. ಎದೆಯ ಭಾಗದಲ್ಲಿ ನೋವಿನ ಲಕ್ಷಣಗಳು 
ತೋರಿಬರುತ್ತವೆ. ಪ್ರಾಣಿಗಳು ಕಿರಿಕಿರಿಮಾಡುತ್ತ ವೆ. ಪೀಡಿತ ಪ್ರಾಣಿಗಳ ಮುಂಗಾಲು 
ಗಳನ್ನು ಮೇಲೆತ್ತಿ, ಹಿಂಗಾಲುಗಳ ಮೇಲೆಯೇ ನಿಂತಿರುವಂತೆ ಮಾಡಿ, ರೆಟಿಕ್ಕುಲಮ್‌ 
ಪದರಿಗೆ ಸಿಕ್ಕಿಕೊಂಡಿರುವ ಚೂಪಾದ ವಸ್ತುಗಳು ಅಲ್ಲಿಂದ ಕಳಚಿಬಿದ್ದು ಪುನಃ ಜಠರ 
ದೊಳಕ್ಕೆ ಬೀಳುವಂತೆ ಮಾಡುವುದರ ಮೂಲಕ ಪ್ರಾಣಿಗಳಿಗೆ ಪರಿಹಾರ ಕೊಡಬಹುದು. 
ಆದರೆ ಇದು ಕೇವಲ ತಾತ್ಕಾಲಿಕ ಚಿಕಿತ್ಸೆ. ಕೆಲವು ವೇಳೆ ಮೆಲುಕುದರವನ್ನು 
ಕೊಯ್ದುತೆರೆದು. ಗಾಖ.ಕಾರಿ ವಸ್ತುಗಳನ್ನು ಹೊರತೆಗೆಯಬಹುದು. ಮೆಲುಕುದರ 
ದೊಳಕ್ಕೆ ರಂಧ್ರವನ್ನು ಕೊರೆಯಲು ಚಪ್ಪೆ ಮತ್ತು ಕೊನೆಯ ಪಕ್ಕೆಲುಬು ನಡುವೆ 
ಟೊಂಕದಿಂದ ಸ್ವಲ್ಪ ಕೆಳಗೆ ಇರುವ ಜಾಗ ಒಳ್ಳೆಯ ಜಾಗ. ಈ ರಂಧ್ರದ ಮೂಲಕ 
ಮೆಲುಕುದರದೊಳಕ್ಕೆ ಕೈಹಾಕಿ, ಅಲ್ಲಿಂದ ರೆಟಿಕೂ ಲಮ್‌ನೊಳಕ್ಕೆ ಕೈಸೇರಿಸಿ,ಒಳಗಿರುವ 
ಗಾಯಕಾರಿ ಘಟನ. ಹೊರತೆಗೆಯಬಹುದು. 


ಈ ರೋಗದ ಅತಿ ತೃಪ್ತಿದಾಯಕ ನಿರೋಧ ಕ್ರಮವೆಂದರೆ, ಲೋಹದ ಚೂರು 
ಗಳನ್ನು ಆಹಾರದೊಳಗೆ ಸೇರದಂತೆ ನೋಡಿಕೊಳ್ಳುವುದು. ಬಾಯಿಯ ಮೂಲಕ 
ಆಹಾರದೊಡನೆ ಕೊಡಲು ಆಯಸ್ಕಾಂತಗಳು ದೊರೆಯುತ್ತವೆ. ಅವುಗಳನ್ನು ದನಗ 
ಳಿಗೆ ಕೊಡಬಹುದು. ಈ ಆಯಸ್ಕಾಂತ ವಸ್ತುಗಳು ರೆಟಿಕ್ಕೊಲಮ್‌ನೊಳಗೇ ಸ್ಥಿರ 
ವಾಗಿ ಕೂರುತ್ತವೆ. ಇವು ಜಠರದಲ್ಲಿ ಸೇರಿಕೊಂಡಿರುವ ಚೂಪಾದ ಲೋಹವಸ್ತುಗ 
ಛನ್ನು ಸೆಳೆದುಕೊಳ್ಳುತ್ತವೆ. ಕೆಲವು ಸಂದರ್ಭಗಳಲ್ಲಿ ಗಾಯಕಾರಿವಸ್ತುಗಳಿಂದ ಸಂಭವಿ 
ಸುವ ತೊಂದರೆಗಳನ್ನು ತಡೆಗಟ್ಟುವುದರಲ್ಲಿ ಅನಾ ಗಳು ಯಶಸ್ವಿಯಾಗು 
ತ್ತವೆ. 


ವಿಷಯುಕ್ತ ರಸಾಯೆಫಿಕಗಳು ಹಾಗೂ ಸಸ್ಯ 


ದನಗಳು ಅನೇಕ ಬಗೆಯ ರಸಾಯನಿಕವಸ್ತುಗಳ ಸಂಪರ್ಕಕ್ಕೆ ಬರುತ್ತವೆ. ಆಗ 
ಜೀವವಸ್ತುಕರಣ ಕ್ರಿಯೆಗಳಲ್ಲಿ ವ್ಯತ್ಯಾಸವುಂಟಾಗುತ್ತದೆ. ರಸಾಯನಿಕ ವಸ್ತುಗಳು 
ಪ್ರಾಣಿಗಳಲ್ಲಿ ಸೌಮ್ಯ ರೀತಿಯ ರೋಗಲಕ್ಷಣಗಳನ್ನು ತೋರಿಸುವುದರಿಂದ ಮೊದಲು 
ಅವುಗಳು ಸಾಯುವಂತೆಯೂ ದುಷ್ಪರಿಣಾಮಗಳನ್ನುಂಟು ಮಾಡುತ್ತವೆ. ಪ್ರಾಣಿಗಳಿಗೆ 
ಭೀಕರ ಸಮಸ್ಯೆಯಾಗಿರುವ ಕೆಲವು ರಸಾಯನಿಕವಸ್ತುಗಳನ್ನು ಇಲ್ಲಿ ವಿವರಿಸಿದೆ. 


ಮೌಲಿಜ್ಲೀನನ್‌ ನಂಜು: ಕೆಲವು ಪ್ರದೇಶಗಳಲ್ಲಿ ಮಣ್ಣು ಹೆಚ್ಚಿನ 
ಪ್ರಮಾಣದಲ್ಲಿ ಮೊಲಿಬ್ಲೀನಮ್‌ ಒಳಗೊಂಡಿರುತ್ತದೆ. ಆ ಪ್ರದೇಶಗಳಲ್ಲಿ ಬೆಳೆದಿರುವ 


ಹೈನುದನಗಳ ರೋಗಗಳು ಮತ್ತು ಪಿರಹಿಂಡಿಗಳು 247 


ಮೇವಿನ ಬೆಳೆಗಳು ಈ ವಸ್ತುವನ್ನು pls ಹೀರಿಕೊಳ್ಳುತ್ತವೆ. ಪ್ರಾಣಿಗಳು 
ಈ ಮೇವನ್ನು ತಿಂದು ಮೊಲಿಬ್ದೀನಮ್‌ ನಂಜು ಪಡೆಯುತ್ತವೆ. ಅಂತಹ ಪ್ರಾಣಿಗ 
ಳಲ್ಲಿ ಅತಿಯಾಗಿ ಭೇದಿ ಅತಸಿಕೊಳ್ಳು ತ್ತದೆ. ಪ್ರಾಣಿಗಳು ಪಟ ನವಾಗುತ್ತವೆ. 
ಹೆಚ್ಚು ಉಬ್ಬಣ:ವಸ್ಥೆ ಯಲ್ಲಿರುವ ಪ್ರಾಣಿಗಳಲ್ಲಿ ಸಾವು ಸಂಭವಿಸು 
ಬೆಳೆಗಳಲ್ಲಿ ಒಂದು ದಶಲಕ್ಷದಲ್ಲಿ ಹತ್ತು ಭಾಗಗಳಷ್ಟು ಮೊಲಿಬ್ದೀನ 
ಅವನ್ನು ತಿನ್ನುವ ಪ್ರಾಣಿಗಳಲ್ಲಿ ಹಲವಾರು ತಿಂಗಳುಗಳ ನಂತರ ಯೋಗಲಕ್ಷಣ್ಣರು 
ಕಾಣಿಸಿಕೊಳ್ಳುತ್ತವೆ. ಈ ಪ್ರಮಾ ಮೇವಿನಲ್ಲಿ ಹತ್ತುಪಟ್ಟು ಅಂದರೆ ಒಂದು ದಶ 
ಲಕ್ಷ ಭಾಗದಲ್ಲಿ ನೂರು ಭಾಗಗಳಷ್ಟು ಇದ್ದ ಲ್ಲಿ, ಅದನ್ನು ತಿಂದ ಪ್ರಾಣಿಗಳಲ್ಲಿ ಒಂದು 
ವಾರದಲ್ಲಿಯೇ ರೋಗಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. 
ಪ್ರಾಣಿಗಳಲ್ಲಿ ಮೊಲಿಬ್ದೀನಮ್‌ ನಂಜಿನ ಸಂಭಾವ್ಯತೆಯನ್ನು ತಪ್ಪಿಸಲು ಇಂತಹ 
ಮೇವನ್ನು ತಿನ್ನಿಸುವುದನ್ನು ನಿಲ್ಲಿಸಬೇಕು. ತಿನ್ನುವ ಆಹಾರದಲ್ಲಿ ಒಂದು ದಶಲಕ್ಷದಲ್ಲಿ 
15 ರಿಂದ 20 ಭಾಗಕ್ಕಿಂತಲೂ ಹಚ್ಚಗೆ ಮೊಲಿಬ್ದೀನಮ್‌ ಇಲ್ಲದಿದ್ದಲ್ಲಿ ಮೈಲುತುತ್ತ 
ವನ್ನು ಕೊಟ್ಟು, ನಂಜುಂಟಾಗುವುದನ್ನು ತಡೆಗಟ್ಟಲು ಸಾಧ್ಯ. ಲವಣ ಮಿಶ್ರಣದಲ್ಲಿ 
ಕಾಪರ್‌ ಸಲ್ಪೇಟ್‌(ಮೈಲುತುತ್ತ)ನ್ನು ಶೇಕಡು ಅರ್ಧದಿಂದ ಒಂದರವರೆಗೆ ಸೇರಿಸಿ 
ಕೊಡಬಹುದು. 


ಫ್ಲೋರೀನ್‌ ನಂಜು (ಫ್ಲೂರೋಸಿಸ್‌) : ಫ್ಲೋರೀನ್‌ ದನಗಳಿಗೆ ಅತ್ಯಲ್ಪ 
ಪ್ರಮಾಣದಲ್ಲಿ ಬೇಕಾಗಿರುವ ಖನಿಜ ವಸ್ತು ಅಧಿಕ ಪ್ರಮಾಣದಲ್ಲಿ ದ್ದರೆ, ಅದು ಹಾನಿಕರ. 
ದನಗಳು ಈ ಖನಿಜವಸ್ತು ವನ್ನು ಹೆಚ್ಚು ಪ್ರಮಾಣದಲ್ಲಿ ತಿಂದು " ತಾಳಿಕೊಳ್ಳ ಸ್ಸ ಲಾರವು. 
ಎಳೆಯ ಪ್ರಾಣಿಗಳಲ್ಲಿ ಫ್ಲೋರೀನ್‌ ನಂಜು, ಹಲ್ಲು ಮತ್ತು ಮೂಳೆಗಳ ಸಮರ್ಪಕ 
ಲ್ಪೀಕರಣಕ್ಕೆ ಅಡ್ಡಿಯಾಗುತ್ತದೆ. ಫ್ಲೋರೀನ್‌ ನಂಜಿನಿಂದಾಗಿ ವಯಸ್ಸಾದ ಪ್ರಾಣಿ 
ಗಳಲ್ಲಿ ಹಲ್ಲುಗಳು ಸವೆಯುತ್ತವೆ. ಕಾಲುಗಳು ಸೆಟೆದುಕೊಳ್ಳುತ್ತವೆ. ಪರಿಣಾಮ 
ವಾಗಿ ದನಗಳು ಕುಂಟಾಗುತ್ತವೆ. ಹೆಚ್ಚು ತೀವ್ರ ವಿಷಪರಿಸ್ಥಿತಿಗಳಲ್ಲಿ ಪ್ರಾಣಿಗಳಲ್ಲಿ 
ಭೇದಿ, ಹಸಿವಿಲ್ಲದಿರುವಿಕೆ, ಮೈತೂಕ ಇಳಿತ, ಪಚನಾಂಗನಾಳದಲ್ಲಿ ಉರಿತ ಮುಂತಾದ 
ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. 


ಫ್ಲೋರೀನ್‌ ನಂಜಿಗೆ ತೃಪ್ತಿಕರ ಚಿಕಿತ್ಸೆಯಿಲ್ಲ. ಚೆನ್ನಾಗಿ ಮೇಯಿಸಿದ ಪ್ರಾಣಿ 
ಗಳಿಗೆ, ಅವುಗಳಿಗೆ ಕೊಡುವ ಆಹಾರದಲ್ಲಿ ಫ್ಲೋರೀನ್‌ ಅಂಶವು ಒಂದು ದಶಲಕ್ಷ ಭಾಗ 
ದಲ್ಲಿ 30-60 ಭಾಗಗಳಿಗಿಂತಲೂ ಕಡಮೆ ಮಟ್ಟದಲ್ಲೇ ಇರುವಂತೆ ನೋಡಿಕೊಳ್ಳ 
ಬೇಕು, ಚೆನ್ನಾಗಿ ಮೇಯಿಸಿದ ಪ್ರಾಣಿಗಳು ಸ್ವಲ್ಪಮಟ್ಟಿಗೆ ಫ್ಲೋರೀನ್‌ ನಂಜಿಗೆ 
ತುತ್ತಾಗುತ್ತವೆ, 


ಪ್ರಾಣಿಗಳಲ್ಲಿ ಫೋರೀನ್‌ ನಂಜು ಎಲ್ಲ ಕಡೆಗಳಲ್ಲೂ ವ್ಯಾಪಕವಾಗಿ ಕಂಡು 


248 ಆಧುನಿಕ ಹೈನಾಗಾರ ಜನಗಳ ನಿರ್ವಹಣೆ 


ಬರುವುದಿಲ್ಲ. ಇದು ಕೆಲವು ಪ್ರದೇಶಗಳಲ್ಲಿ ಮಾತ್ರ ಅಂದರೆ, ಕಾರ್ಯಾನೆಗಳ 
ಸಮೀಪದಲ್ಲಿರುವ ಪ್ರದೇಶಗಳಲ್ಲಿ, ಕಾರ್ಯಾನೆಗಳಿಂದ ಫ್ಲೋರೀನ್‌ ಮಿಶ್ರಿತ ಧೂಳು 
ಮೇವಿನ ಬೆಳೆಯ ಹೊಲಗಳಲ್ಲಿ ಹಾಗೂ ಹುಲ್ಲುಗಾವಲುಗಳಲ್ಲಿ ಬಿದ್ದಿರುವ ಪ್ರದೇಶ 
ಗಳಲ್ಲಿ ಮ್‌ ದನಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಮಣ್ಣು ಮತ್ತು ನೀರಿನಲ್ಲಿ ಅಧಿಕ 
ನ ಶಾಣದಲ್ಲಿ ಫ್ಲೋರೀನ್‌ ಅಂಶವನ್ನು ಹೊಂದಿರುವ ಪ್ರದೇಶಗಳ ಪ್ರಾಣಿಗಳಲ್ಲಿ 

ರೀನ್‌ ಸುಜನ ಸಂಭವಗಳು ಹೆಚ್ಚು. ಅಧಿಕ ಪ್ರಮಾಣದಲ್ಲಿ ಫ್ಲೋರೀನ್‌ ಅಂಶ 
ಹೂ ಖನಿಜವಿ:ಶ್ರಣವನ್ನು ದನಗಳಿಗೆ ನೀಡಬಾರದು. 


ಸಿಲೀನಿಯೆಂ ವಿಷ : ಅಧಿಕ ಪ್ರಮಾಣದಲ್ಲಿ ಸಿಲೀನಿಯಂ ಅಂಶವನ್ನು 
ಹೊಂದಿರುವ ಮಣ್ಣಿನಲ್ಲಿ ಬೆಳೆದಿರುವ ಮೇವಿನ ಬೆಕೆಗಳು ಮಣ್ಣಿನಿಂದ ಈ ಖನಿಜ 
ವಸ್ತುವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೀರಿಕೊಂಡು, ಅದನ್ನು ತಿಂದ ಪ್ರಾಣಿಗಳಲ್ಲಿ 
ವಿಷವನ್ನುಂಟುಮಾಡುತ್ತವೆ. ಅಮೇರಿಕೆಯ ಸಂಯುಕ್ತ ಸಂಸ್ಥಾನಗಳ ಭಾಗಗಳಲ್ಲಿ 
ಗಣನೀಯ ಪ್ರಮಾಣದಲ್ಲಿ ಸಿಲೀನಿಯಂ ಅಂಶವನ್ನು ಹೊಂದಿರುವ ಮಣ್ಣುಗಳು 
ಸಾಮಾನ್ಯ. ಸಿಲೀನಿಯಂ ವಿಷಕ್ಕೆ ಒಳಗಾದ ಪ್ರಾಣಿಗಳಲ್ಲಿ ಒರಟು ಕೊಂಬು, ಆಕಾರ 
ಗೊರಸು (ಕೊಳಗ) ಗಳು, ಗೊರಸುಗಳು ಇಲ್ಲದಿರುವಿಕೆ, ಬಾಲಪುಚ್ಛದಿಂದ ಕೂದಲ 
ಉದುರುವಿಕೆ, ಇವೇ ಮುಂತಾದ ಲಕ್ಷಣಗಳು ಕಂಡುಬರುತ್ತವೆ. ಅಂತಹ ಪ್ರಾಣಿಗ 
ಳಲ್ಲಿ ತಳಿ ಅಭಿವೃದ್ಧಿಯಲ್ಲಿಯೂ ತೊಂದರೆಗಳು ಉದ್ಭವಿಸುತ್ತವೆ. 


ಮೇವಿನಲ್ಲಿನ ದಶಲಕ್ಷದಲ್ಲಿ 10 ರಿಂದ 40 ಭಾಗ ಸಿಲೀನಿಯಮ್‌ದ ಮಟ್ಟಗಳು 
ಹಲವಾರು ವಾರಗಳ ತೀವ್ರ ಸೊರಗುವಿಕೆಯ ಲಕ್ಷಣಗಳನ್ನು ತೋರಿಸುತ್ತವೆ. ದಶಲಕ್ಷ 
ದಲ್ಲಿ 200 ಇಲ್ಲವೆ ಇನ್ನೂ ಹೆಚ್ಚು ಭಾಗ ಈ ವಿಷವಿರುವ ಮೇವುಗಳಲ್ಲಿ ಕೆಲವೇ 
ದಿನಗಳಲ್ಲಿ ತೀವ್ರತರ ನಂಜು ಉಂಟಾಗುತ್ತದೆ. 


ಸೈಟ್ರಿ ಟ್‌ ವಿಷ: ಹೆಚ್ಚು, ಪ್ರಮಾಣದಲ್ಲಿ ನೈಟ್ರೀಟುಗಳನ್ನು ಆಹಾರದಲ್ಲಿ 
ತಾ ಪ್ರಾಣಿಗಳಲ್ಲಿ ನೈಟ್ರೀಟ್‌ ವಿಷ ಉರಟಾಗುತ್ತ ದೆ. ಆಹಾರದಲ್ಲಿ 
ಸೇವಿಸಲ್ಪಟ್ಟ ನೈಟ್ರೇಟುಗಳು ಪಚನನಾಳದಲ್ಲಿ ನೈಟ್ರೇಟುಗಳಾಗಿ ಪರಿದರ್ತನೆಗೊಂಡು 
ರಕ್ತ ದೊಳಕ್ಕೆ ಹೀರಲ್ಪಡುತ್ತವೆ. ರಕ್ತದಲ್ಲಿ ನೈಟ್ರೇಟುಗಳು ಕೆಂಪುರಕ್ತಕಣಗಳ ಆಮ್ಲ 
ಜನಕವನ್ನು. ಸಾಗಿಸುವ ಸಾಮರ್ಥ ವನ್ನು ಕುಂಠಿತಗೊಳಿಸುತ್ತವೆ. ನೈಟ್ರೇಟ್‌ ವಿಷ 
ಕ್ಳೊಳಗಾದ ಪ್ರಾಣಿಗಳಲ್ಲಿ ಕಂಡು ಬರುವ ಲಕ್ಷಣಗಳೆಂದರೆ ತೂರಾಡಿಕೊಂಡು ನಡೆ 
ಯುವುದು, ಸಾಮಾನ್ಯವಾಗಿ ತಿಳಿಗೆಂಪಾಗಿರುವ ಲೊಳ್ಬರೆಗಳು ನೀಲಿ ಬಣ್ಣಕ್ಕೆ ತಿರುಗು 
ಪುದು, ಕೆಷ್ಟದಿಂದ ಉಸಿರಾಡುವುದು, ಮಯಕ, ಕೊನೆಗೆ ಸಾವು. ಅಧಿಕ ನೈಟ್ರೀಟ್‌ 
ಆಂಶವನ್ನೊಳಗೊಂಡಿರುವ ಕಳೆಮೇವನ್ನು ಮೇಯುವುದರಿಂದ ಪ್ರಾಣಿಗಳಲ್ಲಿ ಗರ್ಭ 
ಪಾತಗಳಾದ ಬಗ್ಗೆ ವರದಿಗಳೂ ಇವೆ. | 


ಹೈನುದನಗಳ ರೋಗಗಳು ಮತ್ತು ಪರಸಿಂಡಗಳು 249 


ನೈಟ್ರೇಟ್‌ ವಿಷವಿರುವ ಪ್ರಾಣಿಗಳಿಗೆ ಪ್ರತಿ ಪೌಂಡು ಶರೀರ ತೂಕಕ್ಕೆ 4 ಮಿಲಿ 
ಗ್ರಾಮ್‌ ದರದಲ್ಲಿ ಶಿರನಾಳ(ರಕ್ತ)ದ ಮೂಲಕ ಮೆಥಿಲೀನ್‌ ಬ್ಲೂ ಬಣ್ಣ ನೈಟ್ರೀಟಿ 
ನಿಂದ ಕೆಂಪು ರಕ್ತಕಣಗಳನ್ನು ಬಿಡುಗಡೆ ಮಾಡುತ್ತವೆ. ಈ ಚಿಕಿತ್ಸೆಯನ್ನು ಮತ್ತೆ 
ಮತ್ತೆ ನೀಡುವುದು ಅವಶ್ಯಕ. ವಿಷದ ಪ್ರಾರಂಭದಲ್ಲಿಯೇ ಈ ಚಿಕಿತ್ಸೆ ನೀಡದಿದ್ದರೆ, 
ಚಿಕಿತ್ಸೆ ಯಶಸ್ವಿಯಾಗದು ಅಥವಾ ಕೆಂಪು ರಕ್ತಕಣಗಳ ಆಮ್ಲಜನಕ ಸಾಗಿಸುವ 
ಸಾಮರ್ಥ್ಯವು ನೈಟ್ರೇಟಿನಿಂದ ಬಹಳವಾಗಿ ಬಂಧಿಸಲ್ಪಟ್ಟಿದ್ದರೆ (ಆಮ್ಲಜನಕ ಸಾಗಿಸು 
ಸಾಮರ್ಥ) ಆಗಲೂ ಈ ಚಿಕಿತ್ಸೆ ಫಲಕಾರಿಯಾಗದು. ಜೊತೆಗೆ (ಬಂಧನವು ವ್ಯಾಪಕ 
ವಾಗಿದ್ದರೆ) ಖನಿಜದೆಣ್ಣೆ ಮುಂತಾದ ನಶಿಸುದಾಹಕವಸ್ತುಗಳನ್ನು ಕೊಡಬಹುದು. 
ಇದು ಪಚನನಾಳದಲ್ಲಿ ಉಳಿದಿರುವ ವಸ್ತುವಿನ ಹೀರಿಕೆಯನ್ನು ಕಡಮೆಮಾಡುತ್ತದೆ. 
ಪ್ರಾಣಿಗಳು ಆಕಸ್ಮಿಕವಾಗಿ ನೈಟ್ರೇಟ್‌ ಗೊಬ್ಬರಗಳನ್ನು ಇಲ್ಲವೇ ನೈಟ್ರೇಟ್‌ 
ವಸ್ತುಗಳನ್ನು ತಿನ್ನುವುವರ ಮೂಲಕ ನೈಟ್ರೇಟ್‌ ವಿಷ ಪಡೆಯಬಹುದು. ಹೆಚ್ಚು 
ನೈಟ್ರೇಟ್‌ ಅಂಶವುಳ್ಳ ಮಣ್ಣಿನಲ್ಲಿ ಬೆಳೆದಿರುವ ಅನೇಕ ಸಸ್ಯಗಳು ಮಣ್ಣಿನಿಂದ ಅಧಿಕ 
ಪ್ರಮಾಣದಲ್ಲಿ ನೈಟ್ರೇಟ್‌ ವಸ್ತುವನ್ನು ಹೀರಿಕೊಂಡು, ಅವನ್ನು ಮೇಯುವ ಪ್ರಾಣಿ 
ಗಳಿಗೆ ವಿಷದ ಮೂಲವಾಗಿರುತ್ತವೆ. ವಿಶೇಷವಾಗಿ ಓಟ್ಸ್‌ ಸಸ್ಯಗಳೂ ಅನೇಕ ಕಳೆ 
ಗಳೂ ಪ್ರಾಣಿಗಳಲ್ಲಿ ನೈಟ್ರೇಟ್‌ ನಂಜನ್ನು ಉಂಟುಮಾಡುತ್ತವೆ. ಅಲ್ಲದೆ ಇತರ 
ಮೇವಿನ ಬೆಳೆಗಳೂ ಪ್ರಾಣಿಗಳಲ್ಲಿ ನೈಟ್ರೇಟ್‌ ವಿಷಕ್ಕೆ ಕಾರಣವಾಗಿರುತ್ತವೆ. ಮೇವಿನ 
, ಹಿಣ ತೂಕದ ಶೇಕಡಾ 2 ಇಲ್ಲವೆ ಹೆಚ್ಚಿನ ಅಂಶ ನೈಟ್ರೇಟುಗಳು ಆ ಮೇವುಗಳನ್ನು 
ಅಪಾಯಕರಗೊಳಿಸುತ್ತವೆ. 
ಆರ್ಸೆನಿಕ್‌ ವಿಷ: ಪ್ರಾಜೆಗಳಲ್ಲಿ ಆರ್ಸೆನಿಕ್‌ ವಿಷ ಸಾಮಾನ್ಯವಾಗಿ ಆಕಸ್ಮಿಕ. 
ಪ್ರಾಣಿಗಳು ಮೇಯುತ್ತ, ಸಿಂಪಡಿಸಿದ ಆರ್ಸೆನಿಕ್‌ ಔಷಧ ವಸ್ತುಗಳನ್ನು ತಿಂದಾಗಲೂ 
ಅಥವಾ ಫಾರ್ಮ್‌ಗಳಲ್ಲಿ ಇತರ ರೋಗ ನಿಯಂತ್ರಣಕ್ರಮಗಳಲ್ಲಿ ಬಳಸಿರುವ ಆರ್ಸೆನಿಕ್‌ 
ವಸ್ತುವನ್ನೊಳಗೊಂಡ ಔಷಧಗಳನ್ನು ಆಕಸ್ಮಿಕವಾಗಿ ತಿಂದಾಗಲೂ ಅವು ಆರ್ಸೆನಿಕ್‌ 
ವಿಷ ಪಡೆಯುವುದುಂಟು. ಆರ್ಸೆನಿಕ್‌ ವಿಷಕ್ಕೊಳಗಾದ ಪ್ರಾಣಿಗಳಲ್ಲಿ ಕಂಡು 
ಬರುವ ರೋಗ ಲಕ್ಷಣಗಳು ಇಂತಿರುತ್ತವೆ: ಮೈತೂಕ ಇಳಿತ, ಜೀರ್ಣ 
ಸ್ಥಿತಿ ಕೆಡುವಿಕೆ, ಶರೀರದೊಳಗಿನ ಎಲ್ಲ ಲೋಳ್ಪರೆಗಳೂ ಉಜ್ವಲ (ಕಡು) ಕೆಂಪು 
ಬಣ್ಣಕ್ಕೆ ತಿರುಗುವಿಕೆ, ಅತಿಯಾಗಿ ಶಕ್ತಿಗುಂದುವಿಕೆ, ಮುಂತಾದವು. ಅನೇಕ 
ಸಂದರ್ಭಗಳಲ್ಲಿ ಸಾವುಉಂಟಾಗುತ್ತದೆ. ಸಾಮಾನ್ಯವಾಗಿ ಚಿಕಿತ್ಸೆ ಪರಿಣಾಮಕಾರಿಯಲ್ಲ. 


ಸೀಸ ವಿಷ: ಪ್ರಾಣಿಗಳು ಸೀಸದ ವಸ್ತುಗಳನ್ನು ತಿನ್ನುವುದರ ಮೂಲಕ, 

' ಸೀಸ ವಿಷವನ್ನು ಪಡೆಯುತ್ತವೆ. ಇವ್ಳು ಸಾಮಾನ್ಯವಾಗಿ ಯಾವಾಗಲೂ ಮಾಮೂ 
ಲಾಗಿ ಬಳಸುವ ಸೀಸಲೋಹದ ಉಳಿಕೆ ಆಹಾರದ ಜೊತೆಗೆ ಸೇವಿಸುತ್ತವೆ. ಕಟ್ಟಡ 
ರಚನೆಗಳಿಗೆ ಹಾಕಿರುವ ಸೀಸದ ಲೇಪನಗಳು ಅಥವಾ ಬಣ್ಣಬಳಿಯಲು ಉಪಯೋಗಿ 


250 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಎವ ಸೀಸದ ಉಪಕರಣಗಳು ವಿಶೇಷವಾಗಿ ಪ್ರಾಣಿಗಳ ಸೀಸ ವಿಷದ ಮೂಲವಾಗಿರು 
ವೆ. ಕೆಲವು ವೇಳೆ ತರಕಾರಿ ಅಥವಾ ಹಣ್ಣಿನ ಸಸ್ಮಗಳ ಮೇಲೆ ಸಿಂಪಡಿಸುವ ಔಷಧ 
ಗಳಲ್ಲಿ ಸೀಸವಸ್ತುವೂ ಹಾಗೂ ಸೀಸಲೋಹ ನ್ನೊಳಗೊಂಡಿರುವ ಸಿಂಪರಣೆ ಸಾಧನ 
ಗಳೂ ಪ್ರಾಣಿಗಳ ಸೀಸ ವಿಷಕ್ಕೆ ಮೂಲವಾಗಿರುತ್ತವೆ. 


ಸೀಸವಿಷದಿಂದಾಗಿ ಪ್ರಾಣಿಗಳಲ್ಲಿ ಕಂಡುಬರುವ ರೋಗಲಕ್ಷಣಗಳೆಂದರೆ, ವಿಪರೀತ 
ಜೊಲ್ಲು ಸುರಿಸಿಕೆ, ಪಚನನಾಳದ ಉರಿಯೂತ, ಅಹಾರವನ್ನು ತಿನ್ನದೆ ತಿರಸ್ಕರಿಸುವಿಕೆ 
ಮತ್ತು ಭೇದಿ. ಇದರ ಜೊತೆಗೆ, ಸೀಸವು ಕೇಂದ್ರ ನರಮಂಡಲದ ಮೇಲೂ ಕೆಟ್ಟ 
ಪರಿಣಾಮವನ್ನು ಬೀರುತ್ತದೆ. ಅದರ ಪರಿಣಾಮವಾಗಿ ಪ್ರಾಣಿಗಳು ನಡೆದಾಡುವಾಗ 
ಜೋಲಿ ತಪ್ಪುತ್ತವೆ. ಸೀಸವು ಒಂದು ಸಂಚಿತ ವಿಷ ಅಂದರೆ, ಅಲ್ಪ ಪ್ರಮಾಣ 
ದಲ್ಲಿ ಆಗಿಂದಾಗ್ಗೆ ಕೊಡುತ್ತಿದ್ದಂತೆ, ಅದು ಪ್ರಾಣಿಗಳ ಶರೀರದಲ್ಲಿ ಕೂಡಿಕೊಳ್ಳುತ್ತ ' 
ಹೋಗುತ್ತದೆ. ಸಣ್ಣ ಸಣ್ಣ ಪ್ರಮಾಣದಲ್ಲಿ ಅನುಕ್ರಮವಾಗಿ ಕೊಡುವ ಸೀಸವು 
ಒಂದೇ ಬಾರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಡುವ ಸೀಸಕ್ಕಿಂತಲೂ ಹೆಚ್ಚು 
ಅಪಾಯಕಾರಿ. 


ಸೀಸ ವಿಷಕ್ಕೆ ಒಳಗಾಗಿರುವ ಪ್ರಾಣಿಗಳ ಚಿಕಿತ್ಸೆಗಾಗಿ ಎಪ್‌ಸಮ್‌ ಲವಣವನ್ನು 
ಬಳಸಬಹುದು. ಎಪ್‌ಸಮ್‌ ಲವಣ (ಮೆಗ್ನೀಷಿಯಂ ಸಲ್ಫೇಟ್‌) ಸೀಸವಿಷದ ವಿಷ 
ಹಾರಿಯಾಗಿರುತ್ತದೆ. ಇದನ್ನು ಆರಂಭದಲ್ಲಿಯೇ ಪ್ರಾಣಿಗಳಿಗೆ ಕೊಟ್ಟಾಗ ಕೆಲವು 
ಸ:ದರ್ಭಗಳಲ್ಲಿ ಚಿಕಿತ್ಸೆ ಯಶಸ್ವಿಯಾಗಬಹುದು. ಎಪ್‌ಸಮ್‌ ಲವಣವು ಪಚನನಾಳ 
ದಲ್ಲಿ ಸೀಸ ಕರಗುವಿಕೆಯನ್ನು ತಡೆದು, ಅದು ದೇಹದಲ್ಲಿ ಹೀರಲ್ಪಡದಂತೆ ತಡೆ 


ಕಡುಕೊಂಪರೆಕಚರ್ಮಕೆ (ಹೈಪರ್‌ ಕೆರಟೋಸಿಸ್‌) : ದನಗಳು 
ಮೇಯುವಾಗ, ' ಮೇವಿನ ಜೊತೆಗೆ, ಅದಕ್ಕೆ ಅಂಟಿಕೊಂಡಿರುವ ಮೆದುಚಾಲಕ(ಗ್ರೀಸ) 
ವನ್ನು ತಿನ್ನುವುದುಂಟು. ಮೆದುಚಾಲಕದಲ್ಲಿ, ಕ್ಲೋರೀನ್‌ಉಳ್ಳ ನ್ಯಾಪ್ತಲೀನ್‌ ಸೇರಿ 
ಸಲಾಗಿರುತ್ತದೆ. ಇದು ಪ್ರಾಣಿಗಳಲ್ಲಿ ಅಧಿಕವಾಗಿ ಸಿ ಜೀವಸತ್ವದ ಕೊರತೆಯನ್ನುಂ 
ಟು ಮಾಡುತ್ತದೆ. ಇದನ್ನು ತಿಂದ ಪ್ರೂಣಿಗಳಲ್ಲಿ & ಜೀವಸತ್ವದ ಕೊರತೆಗೆ ಸಂಬಂ 
ಧಿಸಿದ ರೋಗಲಕ್ಷಣಗಳು ಪ್ರಕಟವಾಗುತ್ತವೆ. ಅದ್ದರಿಂದ ಫಾರ್ಮ್‌ಯಂತ್ರೋಪಕಂಣ 
ಗಳಿಗೆ ಬಳಸಿರುವ ಮೆೊದುಚಾಲಕದಿಂದ ದನಗಳನ್ನು ದೂರವಿರಿಸಬೇಕು. ಯಂತ್ರೋಪ. 
ಗರಣಗಳಲ್ಲಿ ದನಗಳ ತಿಂಡಿಗಳನ್ನು ಸರ್ಕಿರಿಸುವಾಗ ಯಂತ್ರಗಳ ಮೃದುಚಾಲನೆಗೆ ಬಳ 
ಸಿರುವ ಮೆದುಚಾಲಕವು ತಿಂಡಿಯೊಡನೆ ಮಿಶ್ರಮಾಡಬಹುದು. ಇದರಿಂದ ಆಹಾರ' 
ದಲ್ಲಿ ಕೆರೋಟಿನಿನ ಕೊರತೆಯನ್ನು ಂಟು ಮಾಡುವುದೇ ಅಲ್ಲದೆ, ಇರುವ ಕೆರೋಟಿನ್‌ 
ಓ ಜಿ;ವಸತ್ವವಾಗಿ ಪರಿವರ್ತನೆಗೊಳ್ಳುವುದನ್ನು ತಡೆಗಟ್ಟುತ್ತದೆ. 


ಹೈನುದನಗಳ ರೋಗಗಳು ಮತ್ತು ಪರಹಿಂಡಿಗಳು 251 


ಪ್ರೂಸಿಕ್‌ ಅಮ್ಲ್ಲ ನಿಷ: ಹಿಮ, ಬಿರುಗಾಳಿ, ತುಳಿತ ಅಥವಾ ಇನ್ನಾವುದೇ 
ಕಾರಣಗಳಿಂದಾಗಿ ಬೆಳವಣಿಗೆ ಕುಂಠಿತವಾಗಿರುವ ಸಸ್ಮಗಳು ಸಾಮಾನ್ಯವಾಗಿ ಹೆಚ್ಚಿನ 
ಪ್ರಮಾಣದಲ್ಲಿ ಪ್ರೂಸಿಕ್‌ ಆಮ್ಲವನ್ನು ಒಳಗೊಂಡಿರುತ್ತವೆ. ಇವು ಪ್ರಾ ಣಿಗಳಿಗೆ 
ವಿಷ ಆಹಾರಗಳಾಗಿರುತ್ತವೆ. ಅಂತಹ ಕೆಲವು ಸಾಮಾ ನ್ಯ ಸಸ್ಮ ಗಳೆಂದರೆ. ಕಾಡಿನಲ್ಲಿರುವ 


ಚೆರಿ ಗಿಡಗಳು, ಜೋಳದ ಸಸಿಗಳು; ಇವುಗಳಲ್ಲದೆ ನೂರಾ? ಹುಲ್ಲು. ಜಾನ್‌ಸನ್‌ 
ಹುಲ್ಲು ಅಷ್ಟೇ ವಿಷಯುಕ್ತವಾದವು. ಎಳೆಯ ಸಸಿಗಳು. ಕೂಳೆಬೆಳ ಹ ಸಸಿಗಳು 
ಹೆಚ್ಚು ಅಪಾಯಕಾರಿ. igen ಎಷ್ಟ ಸಸಿಗಳನ್ನು ಹಾಗೂ ಹುಲ್ಲನ್ನು 
ಒಣಮೇವು ಅಥವಾ ಕಾಯ್ದಿ ಬಾರಿಸಿದಾಗ. ಅವು ವಿಷ 
ಗುಣಗಳನ್ನು ಕೆಳೆದುಕೊಳ . ಆದರೆ. ಅಪರೂಪವಾಗಿ ಒಮ್ಮೊಮ್ಮೆ ಇದರಿಂದಲೂ 


ಟ್ರ 
ಸಹ ವಿಷದ ಸಮಸ್ಯೆ ಯು ಉದ್ಯವಿ 


ಇ 


ಸೂಡಾನ್‌ಹುಲ್ಲು ಹಾಗೂ ಹೆಚ್ಚು ಅಪಾಯಸಾರಿಯಾದ ಮೇವಿನ ಬೆಳೆಗಳನ್ನು, 
ಅವು 15 ಅಂಗುಲ ಅಥವಾ ಅದಕ್ಕಿಂತಲ ಹೆಚ್ಚಿನ ಎತ್ತರಕ್ಕೆ ಬೆಳೆಯುವವರೆಗು 
ದನಗಳನ್ನು ಮೇಯಲು ಬಿಡಬಾರದು. ಅದೇ ರೀತಿ, ಬೆಳೆಗಳ ಭರ ಹಿಮ ಬಿ 
ಅಥವಾ ಠಲಕಲ್ಲಿನ ಮಳೆ ಬಿದ್ದು ಬೆಳೆಗೆ ಹಾನಿಯಾಗಿದ್ದಾಗ ಅಥವಾ ಇನ್ನಾ 
ರೀತಿಯಲ್ಲಿ ಬೆಳೆಗಳಿಗೆ ಧಕ್ಕೆಯಾದಾಗ ಅಂತಹ ಬೆಳೆಗಳನ್ನು ಮೇಯಲು ದನಗಳನ್ನು 
ಬಿಡಬಾರದು. ಸ್ವಲ್ಪ ಕಾಲಾನಂತರದ ಮೇಲೆ ಇವುಗಳನ್ನು ಮೇಯಲು ಬಿಡಬಹುದು. 
ಕಾಯ್ದಿಟ್ಟ ಹಸುರುಮೇವನ್ನು ತಯಾರಿಸಲು ಜೋಳದ ಬೆಳೆಯನ್ನು ಕಟಾವುಮಾಡಿ 
ದಾಗ, ಆಗ ತಾನೇ ಮೊಳಕೆಯೊಡೆದು. ಕೂಳೆಬೆಳೆಯಾಗಿ ಬೆಳೆದ ಜೋಳದ ಸಸಿಗಳನ್ನು 
ಮೇಯಲು ಬಿಡುವುದು ಅಪಾಯಕರ. 


ಕ ನ್ಗ 


ಪ್ರೂಸಿಕ್‌ ಆಮ್ಲದ ವಿಷಕ್ಕೆ ಒಳಗಾಗಿರುವ ಪ್ರಾಣಿಗಳಲ್ಲಿ ಕಂಡುಬರುವ ಲಕ್ಷಣಗ 
ಳೆಂದರೆ, ವೇಗವಾಗಿ ಉಸಿರಾಡುವಿಕೆ, ಮಾಂದ್ಕತೆ, ಸೆಳವು. ಸಾಮಾನ್ಯವಾಗಿ ತಿಳಿಗೆಂಪಾ 
ಗಿರುವ ಲೊಳ್ಳೆರೆಗಳು ನೀಲಿಯಾಗುವಿಕೆ, ಪಾರ್ಶ್ವವಾಯು ಮತ್ತು ಸಾವು. 


ಇದಕ್ಕೆ ಯಶಸ್ವೀ ಚಿಕಿತ್ಸೆಯಿಲ್ಲ. ಅಂದರೆ, ಪ್ರಾಣಿಗಳು ಪ್ರೊಸಿಕ್‌ ಅಮ್ಲಕ್ಕೆ 
ಒಳಗಾದ ಆರೆಂಭದಲ್ಲಿ ೇ ಚಿಕಿತ್ಸೆ ಕೈಗೊಂಡಾಗ ಮಾತ್ರ ಪರಿಣಾಮ ರಿಯಾಗಿರುವುದು. 
ಸೋಡಿಯಮ್‌ಥಖಯೋಸಲ್ಪೆಟ್‌ ಮತ್ತು ಸೋಡಿಯಮ:ನೈಟ್ರೇಟ್‌ ಲವಣಮಿಶ್ರ 
ದ್ರಾವಣವನ್ನು ಶಿರನಾಳದ (ರಕ್ತದ) ಮೂಲಕ ಕೊಡುವುದು ಇಲ್ಲವೇ ನೇರವಾಗಿ 
ಹೊಟ್ಟೆಯೊಳಕ್ಕೇ ಬಿಡುವುದು ಉಪಯೋಗವಾಗಬಹುದು. 


ವಿಷಪೂರಿತ ಕಳೆ : ದನಗಳು ಹುಲ್ಲು ಮೈದಾನಗಳಲ್ಲಿ ಮೇಯುವಾಗ ಅನೇಕ 
ವಿಷಪೂರಿತ ಕಳೆಗಳ ಸಂಪರ್ಕಹೊಂದ:ತ್ತವೆ. ದನಗಳು ಅವನ್ನು ತಿಂದು ಅಪಾಯ 
ಕ್ಕೊಳಗಾಗುತ್ತವೆ. ಈ ಕಳೆಗಳಲ್ಲಿರುವ ವಿಷವು, ಅವನ್ನು ತಿಂದ ಪ್ರಾಣಿಗಳಲ್ಲಿ ಗರ್ಭ 


252 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಪಾತ ಮುಂತಾದ ಲಕ್ಷಣಗಳೇ ಅಲ್ಲದೆ ಇತರ ವಿಷದ ಲಕ್ಷಣಗಳನ್ನೂ ಉಂಟುಮಾಡು 
ತ್ತವೆ. ಇದು ಕೇಂದ್ರ ನರಮಂಡಲ, ಜೀರ್ಣಾಂಗ ವ್ಯವಸ್ಥೆ, ಶ್ವಾಸಾಂಗ ವ್ಯವಸ್ಥೆಗಳ 
ಮೇಲೆ ಅನೇಕ ಬಗೆಯ ದುಷ್ಪರಿಣಾಮಗಳನ್ನುಂಟುಮಾಡುತ್ತದೆ. ಅದೃಷ್ಟವಶಾತ್‌, 
ಈ ಕಳೆಗಳು ದನಗಳಿಗೆ ರುಚಿಸುವಂತಹ ಮೇವಲ್ಲ. ಆದ್ದರಿಂದ ದನಗಳು ಇವನ್ನು 
ಮೇಯುವುದೂ ಇಲ್ಲ. ಆದರೆ, ಇವು ಹೆಚ್ಚು ಹಸಿಯಾಗಿದ್ದಾಗ ಒಳ್ಳೆಯ ಹುಲ್ಲು 
ಸಿಕ್ಕದಿದ್ದಲ್ಲಿ, ಈ ಕಳೆಗಳಿಗೆ ಬಾಯಿಹಾಕುತ್ತವೆ. ಹುಲ್ಲುಗಾವಲಿನ ಉತ್ತಮ 
ನಿರ್ವಹಣೆ, ಹುಲ್ಲುಗಾವಲಿನಲ್ಲಿರುವ ವಿಷಪೂರಿತ ಕಳೆಯನ್ನು ಕಿತ್ತು, ಹ.ಲ್ಲು:ಗಾವಲನ್ನು 
ಕಳೆಯಿಂದ ವಿಮುಕ್ತಗೊಳಿಸುವುದು, ದನಗಳಿಗೆ ಅವು ತಿನ್ನುವಷ್ಟು ಪ್ರಮಾಣದಲ್ಲಿ, 
ಒಳ್ಳೆಯ ಮೇವನ್ನು ನೀಡುವುದು, ಇವೇ ಮುಂತಾದ ' ಕ್ರಮಗಳಿಂದ ಆದಷ್ಟು 
ಮಟ್ಟಿಗೆ ದನಗಳು ಹೆಚ್ಚು ಅಪಾಯಕರ ಮೇವನ್ನು ತಿಂದು. ವಿಷ ಪರಿಸ್ಥಿತಿಗೆ ಒಳಗಾ 
ಗ:ವುದನ್ನು ತಡೆಗಟ್ಟಬಹುದು. ಸಾಮಾನ್ಯವಾಗಿ, ಬಹಳ ಮಟ್ಟಿನ ವಿಷಪೂರಿತ 
ಕಳೆಗಳು ಒಂದೊಂದು ಸ್ಥಳಕ್ಕೆ ಮಾತ್ರ ಸೀಮಿತವಾಗಿರುವಂತೆ, ಒಂದೇ ಕಡೆಯಲ್ಲಿ 
ಹೆಚ್ಚಾಗಿ ಬೆಳೆದಿರುತ್ತವೆ. ಸ್ಥಳೀಯ ಅಧಿಕಾರಿಗಳು ಈ ಕಳೆಯನ್ನು ಗುರುತಿಸುವುದರಲ್ಲಿ 
ನೆರವಾಗಬಲ್ಲರು. 
ಸೋಂಕುರೋಗಗಳು 


ಹೆಚ್ಚೆ ಲುಬೇನೆ: ಸ್ತನ್ಯಗ್ರಂಧಿಯ ಉರಿಯೂತಕ್ಕೆ “ಕೆಚ್ಚ ಲು ಬೇನೆ' ಎಂದು 
ಹೆಸರು. ಇದು ಹೈನಾಗಾರದ ದನಗಳನ್ನು ಹೆಚ್ಚು ಸಾಮಾನ್ಯವಾಗಿ ಕಾಡಿಸುವ 
ರೋಗಗಳಲ್ಲೊಂದು. ಇದರಿಂದ ಹೈನಾಗಾರದ ದನಗಳಲ್ಲಿ ಸಂಭವಿಸುವ ನಷ್ಟ 
ಅಪಾರ. ಆದ್ದರಿಂದ ಇದನ್ನು ಅತಿ ವೆಚ್ಚದ ರೋಗವೆಂದು ಪರಿಗಣಿಸಲಾಗಿದೆ. ಎಲ್ಲ 
ಹಿಂಡುಗಳಲ್ಲೂ ಸ್ವಲ್ಪ ಮಟ್ಟಿಗಾದರೂ ಇದರ ಸುಳಿವು ಇದ್ದೇ ಇರುತ್ತದೆ. ರೋಗಗ್ರಸ್ತ 
ಪ್ರಾಣಿಗಳಲ್ಲಿ ಕಂಡುಬರುವ ರೋಗಲಕ್ಷಣಗಳಲ್ಲಿ ಬಹಳಷ್ಟು, ವ್ಯತ್ಶಾಸವಿರುತ್ತದೆ. 
ಕೆಲವು ದನಗಳ ಹಾಲಿನಲ್ಲಿ ಕೇವಲ ಕೆಲವು ದಾರದಂತಹ ಇಲ್ಲವೇ ಚೂರುಚೂರು ವಸ್ತು 
ಗಳೂ, ಹೆಪ್ಪುಗಟ್ಟಿದ ಗಡ್ಡೆಗಳೂ ಇರುತ್ತವೆ. ಅದೇ ಕೆಚ್ಚಲು ಬೇನೆ ವಿಪರೀತ 
ವಿದ್ದಾಗ, ಹಾಲು ಮಾಮೂಲಿಗಿಂತ ಹೆಚ್ಚು ವಿಭಿನ್ನವಾಗಿ ಕೆಂಪಗಿರುತ್ತದೆ. ಕೆಚ್ಚಲು 
ಊದಿಕೊಂಡಿರುತ್ತದೆ ಮತ್ತು ಬೆಚ್ಚಗಿರುತ್ತದೆ. . ಕೆಚ್ಚಲುಬೇನೆ ತೀರ ಉಲ್ಭಣಿಸಿದಾಗ 
ಸೋಂಕು ಕೆಚ್ಚಲಿನಿಂದ ದೇಹಾದ್ಯಂತ ಹರಡಿ, ದನಗಳು ಸಾಯಬಹುದು. ಈ ಬೇನೆಗೆ 
ಒಳಗಾಗಿರುವ ಕೆಚ್ಚಲಿನ ಒಂದು ಭಾಗ ಆಥವಾ. ಇಡೀ ಕೆಚ್ಚಲಿನಲ್ಲಿರುವ ಹಾಲನ್ನು 
ತಯಾರಿಸುವ ಊತಕಗಳು ಸ್ವಲ್ಪಮಟ್ಟಿಗೆ ಇಲ್ಲವೇ ಸಂಪೂರ್ಣವಾಗಿ ನಾಶವಾಗ 
ಬಹುದು. ಈ 


ಕೆಚ್ಚಲುಬೇನೆ ಅನೆಕ ಬಗೆಯ ಜೀವಾಣುಗಳಿಂದ ಬರುತ್ತದೆ. ಅವುಗಳಲ್ಲಿ 
ಸ್ಪೈಪ್ಟ್ರೋಕಾಕಸ್‌ ಅಗಲಾಕ್ಸಿಯೆ ಎಂಬ ಜೀವಾಣುಗಳು ಮುಖ್ಯ ಹಾಗೂ ಸಾಮಾನ್ಯ 


ಹೈನುದನಗಳ ರೋಗಗಳು ಮತ್ತು ಪರಪಿಂಡಿಗಳು 253 


ವಾದ ಕಾರಕಗಳು. ಸ್ಕೂಡೋನೋನಾಸ್‌ ಜೀವಾಣುಗಳು ಮತ್ತು ಈಸ್ಟ್‌ಗಳು, 
ಸ್ಟೆ ಫೈಲೋಕೋಕಸ್‌ ನಂತಹ ಜೀವಾಣುಗಳೂ ಸಹ ಕೆಚ್ಚ ಲುಬೇನೆಗೆ ಕಾರಣವಾಗಿರು 
ತ್ತವೆ. ಹಾಲುಕರೆಯುವಾಗ ಸರಿಯಾದ ರೀತಿಯಲ್ಲಿ ಕೆ ಚ್ವಲಿನ ನಿರ್ವಹಣೆಮಾಡದೆ 
ಇರುವುದರಿಂದಲೂ, ಹಾಲುಕರೆಯುವಾಗ ಕೀಳ್ವರ್ಜೆಯ ಕ್ರಮಗಳನ್ನು ಅನುಸರಿಸುವು 
ದರಿಂದಲೂ, ಕೆಚ್ಚಲಿಗೆ ತಟ್ಟುವ ಸೋಂಕುಗಳಿಗೆ ಉತ್ತೇಜನ ನೀಡಿದಂತಾಗುವುದು. 
ಹಸುವಿನ ಸುತ್ತಲಿನ ಪರಿಸರದಲ್ಲಿ ಸೋಂಕುಕಾರಕ ಜೀವಾಣುಗಳು ಯಥೇಚ್ಛವಾಗಿ 
ರುತ್ತವೆ. ಕೆಚ್ಚಲಿನ ಒಳಾವರಿಸಿರುವ ಸೂಕ್ಷ್ಮವಾದ ಲೊಳ್ಹರೆಗೆ ಒಂದಿಷ್ಟು ಗಾಯ 
ವಾದರೂ ಇಲ್ಲವೇ ವಿಪರೀತ ಶೈತ್ಯವಾದರೂ ಜೀವಾಣುಗಳು ಹೆಚ್ಚು ಚಟುವಟಿಕೆ 
ಯಿಂದ ಸೋಂಕು ಸ್ಥಾ ಖನಿವಣಡಲು ecicsingsd. 


ರೋಗಗ್ರಸ್ತ ಪ್ರಾಣಿಯೊಂದರ ಚಿಕಿತ್ಸೆ ಮಾತ್ರದಿಂದಲೇ ಕೆಚ್ಚಲುಬೇನೆಯನ್ನು 
ತಡೆಗಟ್ಟಲು ಸಾಧ್ಯವಿಲ್ಲ. ಸದಾ ಜಾಗರೂಕತೆಯಿಂದ ಹಹ ಸಂರಕ್ಷಣೆ ಮತ್ತು 
ಪಾಲನೆ ಅವಶ್ಯಕ. ಕೆಚ್ಚಲುಬೇನೆಗೆ ಕಾರಣವಾಗಿರುವ ನಿರ್ದಿಷ್ಟ ಜೀವಾಣುವನ್ನು 
ಪರೀಕ್ಷೆಗಳಿಂದ ಕಂಡುಹಿಡಿದ ಮೇಲೆಯೇ ಕೆಚ್ಚಲುಬೇನೆಗೆ ಕಾರಣವಾಗಿರುವ ಜೀವಾಣು 
ಗಳು ಯಾವ ಪ್ರತಿದೇಹಿಗಳಿಗೆ ನಿಯಂತ್ರಣಗೊಳ್ಳುವುವೆಂಬುದನ್ನು ಕಂಡುಹಿಡಿದು 
ಚಿಕಿತ್ಸೆಯನ್ನು ನಿರ್ಧರಿಸಬಹುದು. ಪ್ರತಿದೇಹಿಗಳನ್ನು ಕೆಚ್ಚಲಿನೊಳಕ್ಕೆ ಸೇರಿಸಿ ಇಲ್ಲವೇ 
ಸ್ನಾಯಾಂತರ ಮಾರ್ಗವಾಗಿ ಇಂಜೆಕ್ಷನ್‌ ಕೊಡಬಹುದು. ಪಶುವೈದ್ಯರ ಸಲಹೆಯ 
ಮೇರೆಗೆ ಪ್ರಾಣಿಗಳ ಚಿಕಿತ್ಸೆಯನ್ನು ಅನುಸರಿಸಬೇಕು. 


ಪ್ರತಿದೇಹಿಗಳಿಂದ ಚಿಕಿತ್ಸೆ ನಡೆಸುವ ಕಾಲದಲ್ಲಿ, ಕೆಚ್ಚಲಿನಿಂದ ಕರೆದ ಹಾಲನ್ನು 
3-9 ದಿನಗಳವರೆಗೆ ಬಳಸಬಾರದು. ಈ ಅವಧಿಯು ಬಳಸುವ ಔಷಧಗಳ ಗುಣ 
ಗಳನ್ನು ಅವಲಂಬಿಸಿರುತ್ತದೆ. ಚಕಿತ್ಲಾಕಾಲದಲ್ಲಿ ಕರೆಯುವ ಹಾಲು, ಪ್ರತಿದೇಹಿ 
ಗಳಿಂದ ಕೂಡಿರುತ್ತದೆ. ಪ್ರತಿದೇಹಿಮಿಶ್ರಿತ ಹಾಲಿನ ಸೇವನೆಯನ್ನು ತಪ್ಪಿಸಲೆಂದೇ 
ಈ ಕ್ರಮ. 


ಹಿಂಡಿನ ಎಲ್ಲ ಹೆಸುಗಳ ಎಲ್ಲ ಮೊಲೆಗಳಿಂದ ಸ್ವಲ್ಪ ಸ್ವಲ್ಪ ಹಾಲನ್ನು ಕರೆದು, 
ಕೆಚ್ಚಲುಬೇನೆ ಇದೆಯೇ ಎಂದು ತಿಳಿಯಲು, ಅದನ್ನು ಕಾಲಕಾಲಕ್ಕೆ ಪರೀಕ್ಷಿಸಬೇಕು. 
ಹಿಂಡಿನಲ್ಲಿ ಕೆಚ್ಚಲುಬೇನೆಯನ್ನು ಗುರುತಿಸಿ, ಆರಂಭದಲ್ಲಿಯೇ ಚಿಕಿತ್ಸಾಕ್ರಮಗಳನ್ನು 
ಕೈಗೊಳ್ಳಲು ಇದು ಅತ್ಯುತ್ತಮ ಕ್ರಮ. ಬಹುಮಟ್ಟಿಗೆ ಎಲ್ಲ ರಾಜ್ಯಗಳಲ್ಲೂ ಇದಕ್ಕಾಗಿ 
ಪ್ರಯೋಗಾಲಯಗಳ ಸೌಕರ್ಯವಿರುತ್ತದೆ. ಹಸುಗಳಲ್ಲಿ ಹಾಲು ನಿಲ್ಲಿಸುವ ಕಾಲದಲ್ಲಿ 
ವಿಶೇಷ ಗಮನ ಕೊಡಬೇಕು. ಈ ಅವಧಿಯಲ್ಲಿ ಬಲವತ್ತರ ಚಿಕಿತ್ಸೆ ಹೆಚ್ಚು ಪರಿ 
ಣಾಮಕಾರಿಯಾಗಬಹುದು. 


ಹಸುಗಳಲ್ಲಿ. ಕೆಚ್ಚಲುಬೇನೆಯನ್ನು ತಡೆಗಟ್ಟಲು, ಪಶುಸಂಗೋಪನಾ ಕ್ರಮಗಳಿಗೆ 


254 ಅಧುನಿಕ ಹೈನಾಗಾರ ದನಗಳ ನಿರ್ವಹೆಣೆ 


ಹೆಚ್ಚು ಗಮನ ಕೊಡಬೇಕು. ಅವುಗಳಲ್ಲಿ ಮುಖ್ಯವಾದುದು ಹಾಲುಕರೆಯುವ ಕ್ರಮ. 
ಹಾಲು ಕರೆಯುವ ಕ್ರಮಗಳಿಗೆ ಹೆಚ್ಚಿನ ಜಾಗರೂಕತೆ ವಹಿಸಬೇಕು. ಅಂತಹ ಕ್ರಮ 
-ಗಳನ್ನು ಅಧ್ಯಾಯ 2ರಲ್ಲಿ ಕೊಟ್ಟಿದೆ. ಹಸುಗಳ ತಳಕ್ಕೆ ಮೆತ್ತನೆಯ ಸಾಕಷ್ಟು 
ದಪ್ಪದ ಮೆತ್ತೆಯನ್ನು ಹಾಕಿರಬೇಕು. ಹಸುಗಳನ್ನು ಗುಂಪು ಗುಂಪಾಗಿ ಕಟ್ಟುವುದನ್ನು 
ತಪ್ಪಿಸಬೇಕು. ಹಸುಗಳು ಓಡಾಡಲು ಸಾಕಷ್ಟು ಸ್ಥಳಾವಕಾಶವಿರಬೇಕು ದಾರಿ 
ಇಕ್ಕಟ್ಟಾಗಿಯೂ, ಮಧ್ಯೆ ಅಡೆತಡೆಗಳು ಇರಬಾರೆದು. ಇವುಗಳಿಂದಾಗಿ ಕೆಚ್ಚಲಿಗೆ 
ಪೆಟ್ಟಾಗುವ ಮತ್ತು ಗಾಯವಾಗುವ ಸಂಭವಗಳು ಹೆಚ್ಚು. ಕೊಟ್ಟಿಗೆಗಳನ್ನು. 
ಅದರಲ್ಲೂ ವಿಶೇಷವಾಗಿ, ಹಾಲು ಹಿಂಡುವ ಕೊಟ್ಟಿಗೆಯನ್ನು ಶುಚಿಯಾಗಿಟ್ಟಿರಬೇಕು. 
ಆವರಣದಲ್ಲಿರುವ ಕೆಚ್ಚಲುಬೇನೆಗೆ ಕಾರಣವಾದ ರೋಗಾಣುಗಳನ್ನು ನಿರ್ಮೂಲನ 
ಮಾಡಬೇಕಾಮದು ಅಗತ್ಯ. ಒಂದು ಹಸುವಿನಿಂದ ಮತ್ತೊಂದು ಹಸುವಿಗೆ ಸೋಂಕು 
ಹರಡುವುದನ್ನು ತಡೆಗಟ್ಟಲು ಆದಷ್ಟು ಪ್ರಯತ್ನಿಸಬೇಕು. ಹಾಲು ಕರೆಯುವ 
ಹಸುಗಳ ಗುಂಪಿನಿಂದ ಕೆಚ್ಚಲುಬೇನೆಯ ಹಸುಗಳನ್ನು ಬೇರ್ಪಡಿಸಬೇಕು. ದೀರ್ಥ 
ಕಾಲದಿಂದ ಕೆಚ್ಚಲುಬೇನೆಯಿಂದ ನರಳುತ್ತಿರುವ ಹಸುಗಳ ವಧೆಮಾಡಿದರೆ ಒಳ್ಳೆಯದು. 

ಅಧಿಕ ಹಾಲುಕರೆಯುವ ಹಸುಗಳಲ್ಲಿ ಕಡಮೆ ಹಾಲುಕರೆಯುವ ಹಸುಗಳಿ 
ಗಿಂತಲೂ ಕೆಚ್ಚ ಲುಬೇನೆಯ ಸಂಭವಗಳು ಹೆಚ್ಚು. ಅಧಿಕ ಹಾಲುಕರೆಯುವ ಹಸುಗಳ 
ಕೆಚ್ಚ ಲು ಹೆಚ್ಚು ಒತ್ತಡಕ್ಕೆ ಒಳಗಾಗುತ್ತದೆ. ಆದ್ದ ರಿಂದ ಅವುಗಳಲ್ಲಿ ಕೆಚ್ಚಲ;ಬೇನೆಯ 
ಸಂಭವಗಳು ಹೆಚ್ಚಿರಲು ಬಹುಶ ಃ ಇದೇ ಕಾರಣವಿರಬಹುದು. ಮೇವು ಕಡಮೆ 
ಮಾಡಿ. ಕೆಚ್ಚಲುಬೇನೆಯ ಸಂಭವಗಳನ್ನು ತಡೆಗಟ್ಟಬಹುದೆಂಬ ನಂಬಿಕೆಯಿಂದ ಹಸು 
ಗಳಿಗೆ ಕಡಮೆ ಮೇವು ಹಾಕುವುದರಿಂದ ಹಾಲಿನ ಉತ್ಪಾದನೆಯಲ್ಲೂ ಕಡಮೆಯಾಗುವ 
ಸಂಭಿವವಿರುತ್ತದೆ. ಹಾಲುಕರೆಯುವ ಹಸುಗಳಿಗೆ ಕೊಡಬೇಕಾದ ಪ್ರಮಾಣದಲ್ಲಿ 
ಹನುಗಳಿಗೆ ಒಳ್ಳೆಯ ಮೇವು ಕೊಡಬೇಕು. ಹಸುಗಳಲ್ಲಿ ಹಾಗೂ ಕೊಟ್ಟಿಗೆಗಳಲ್ಲಿ 
ಸೋಂಕು ನಿರ್ಮೂಲನೆ ಮಾಡಬೇಕು. 

ಕೆಲವುತಳಿ ಹಸುಗಳು ಹೆಚ್ಚು ರೋಗ ನಿರೋಧನ ಶಕ್ತಿಯನ್ನು ಪಡೆದಿದ್ದು, 
ಅವುಗಳಲ್ಲಿ ಕೆಚ್ಚಲುಬೇನೆಯ ಸಂಭವಗಳು ಕಡಮೆ. ಇನ್ನು ಕೆಲವು ಬಗೆಯ ತಳಿಗಳಲ್ಲಿ 
ಕೆಚ್ಚ ಲುಬೇನೆಯ ಸಂಭವಗಳು ಹೆಚ್ಚು .. ಈ ಗುಣಗಳು ಅನುವಂಶಿಕವಾಗಿ ಬಂದಿರು 
ತ್ತವೆ. ಆದ್ದರಿಂದ ಹಸುಗಳ ಕೆಚ್ಚಲುಬೇನೆಗೆ ತಳಿಯೂ ಒಂದು ಕಾರಣವಾಗಿರುತ್ತದೆ. 


ಬ್ರುಸೆಲ್ಲೋಸಿಸ್‌ (ಜ್ಯಾಂಗ್ಸ್‌ ರೋಗ) : ಬ್ರುಸೆಲ್ಲೋಸಿಸ್‌ ಹೈನಾಗಾರದ 
ದನಗಳ ಒಂದು ಪ್ರಮುಖ ಸೋಂಕುರೋಗ. ದನಗಳ ಬ್ರುಸೆಲ್ಲೋಸಿಸ್‌ ಬ್ರುಸೆಲ್ಲಾ 
ಅಬಾರ್ಟಿಸ್‌ ಎಂಬ ಜೀವಾಣುಗಳಿಂದ ಬರುತ್ತದೆ. ಡೆನ್‌ಮಾರ್ಕಿನ ಬರ್‌ನಾರ್ಡ್‌ 
ಬ್ಯಾಂಗ್‌ ಎಂಬಾತನು ದನಗಳಿಂದ ಈ ರೋಗಾಣುಗಳನ್ನು ಪ್ರತ್ಯೇಕಿಸಿದ. ಅದರಿಂದಲೇ 
ದನಗಳ ಬ್ರುಸೆಲ್ಲೋಸಿಸ್‌ ರೋಗಕ್ಕೆ * ಬ್ಮಾಂಗ್ಸ್‌ ರೋಗ ' ಎಂತಲೂ ಹೆಸರು. 


[J 


ಹೈನುದನಗಳ ರೋಗಗಳು ಮತ್ತು ಪರಪಿಂಡಿಗಳು 255 


ಬ್ರುಸೆಲ್ಲಾ ಸೂಯಸ್‌ ಜೀವಾಣುಗಳು ಹಂದಿಗಳಲ್ಲೂ, ಬ್ರುಸೆಲ್ಲಾ ಮೆಲೆಟಿನ್ಸಿಸ್‌ 
ಜೀವಾಣುಗಳು ಮೇಕೆಗಳಲ್ಲೂ ಬ್ರಸೆಲ್ಲೋಸಿಸ್‌ ರೋಗವನ್ನುಂಟುಮಾಡುವ ಮುಖ್ಯ 
ಜೀವಾಣುಗಳಾಗಿರುತ್ತವೆ. ಇದು ಪ್ರಾಣಿಗಳಿಂದ ಮನುಷ್ಯರಿಗೂ ಹರಡುವ ರೋಗ 
ವಾದುದರಿಂದ ಜನಾರೋಗ್ಯದ ದೃಷ್ಟಿಯಿಂದಲೂ ಹೆಚ್ಚು ಗಮನಾರ್ಹವಾದ ರೋಗ 
ವಾಗಿರುತ್ತದೆ. ಜನರಲ್ಲಿ ಬ್ರುಸೆಲ್ಲೋಸಿಸ್‌ ರೋಗವನ್ನೇ ` ತರಂಗ ಜ್ವರ” ಅಥವಾ 
“ ಅಂಡುಲೆಂಟ್‌ ಫೀವರ್‌ ' ಅಂತಲೂ ಕರೆಯುತ್ತಾರೆ. 


ಗರ್ಭಪಾತವು ಬ್ರುಸೆಲ್ಲೋಸಿಸ್‌ ರೋಗದಿಂದ ನರಳುತ್ತಿರುವ ದನಗಳಲ್ಲಿ ಕಂಡು 
ಬರುವ ಒಂದು ಪ್ರಧಾನ ರೋಗ ಲಕ್ಷಣ. ರೋಗಗ್ರಸ್ತ ಹಸುಗಳಲ್ಲಿ ಆರನೆಯ 
ತಿಂಗಳ ಗರ್ಭದಿಂದ ಹಿಡಿದು ಅವು ಈಯುವುದರೊಳಗೆ ಎಂದಾದರೂ ಗರ್ಭಪಾತ 
ಸಂಭವಿಸಬಹುದು. ಹುಟ್ಟುವ ಕರುಗಳು ಬಹಳ ಬಲಹೀನವಾಗಿರುತ್ತವೆ. ಮಾಸು 
ಬೀಳದಿರುವಿಕೆ, ಯೋನಿಯಿಂದ ಸುರಿತ, ಇವು ಇತರ ರೋಗ ಲಕ್ಷಣಗಳು. ಸಾಮಾನ್ಯ 
ವಾಗಿ ರಕ್ತದ ಎಗ್ಗುಟಿನೇಶನ್‌ ಪರೀಕ್ಷೆ ಮೂಲಕ ಪ್ರಾಣಿಗಳಲ್ಲಿ ಬ್ರುಸೆಲ್ಲೋಸಿಸ್‌ ರೋಗ 
ಕಂಡುಹಿಡಿಯಲಾಗುತ್ತದೆ. ರೋಗಗ್ರಸ್ತ ಪ್ರಾಣಿಗಳ ರಕ್ತದಲ್ಲಿ ರೋಗನಿರೋಧಕ 
ವಸ್ತುಗಳಿರುತ್ತವೆ. ಗರ್ಭಪಾತಗೊಂಡ ಕಂದು ಅಥವಾ ಮಾಸು ಅಥವಾ ಸೋಂಕು 
ಪ್ರಾಣಿಗಳ ಜನನನಾಳದಿಂದ ಬ್ರುಸೆಲ್ಲಾ ರೋಗಾಣುಗಳನ್ನು ಪ್ರತ್ಯೇಕಿಸಬಹುದು. ಈ 
ರೋಗಕ್ಕೆ ಪರಿಣಾಮಕಾರಿ ಚಿಕಿತ್ಸೆ ಇಲ್ಲ. ಸಾಮಾನ್ಯವಾಗಿ, ಎರಡು ಮೂರು ಸಲ 
ಗರ್ಭಪಾತಗಳಾದ ಮೇಲೆ ಆ ಹಸುಗಳೇ ಈ ರೋಗಕ್ಕೆ ಪ್ರತಿರಕ್ಷತೆಯನ್ನು ಪಡೆಯು 
ತ್ತವೆ, ಈ ರೋಗದಿಂದಾಗಿ ಸಂಭವಿಸುವ ನಷ್ಟಗಳು ಆಪಾರ. ಬ್ರುಸೆಲ್ಲೋಸಿಸ್‌ 
ಒಂದು ಸಾಂಸರ್ಗಿಕ ರೋಗ. ಇದು ಪ್ರಾಣಿಯಿಂದ ಪ್ರಾಣಿಗೆ ನೇರವಾಗಿ ಹರಡುತ್ತದೆ. 
ಇಲ್ಲವೇ, ಸಂಪರ್ಕದಿಂದಲೂ ಮತ್ತು ಹಾಲಿನಿಂದಲೂ ಹರಡುತ್ತದೆ. ಲೈಂಗಿಕವಾಗಿ 
ಪ್ರಾಯಕ್ಕೆ ಬಂದ ಹಸುಗಳು ಸರ್ವಸಾಮಾನ್ಯವಾಗಿ ಈ ರೋಗ ನಿರೋಧ ಶಕ್ತಿಯನ್ನು 
ಪಡೆದಿರುತ್ತವೆ. ಗಬ್ಬವಾದ ಹಸುಗಳು ಮತ್ತು ಗೂಳಿಗಳಿಗೆ ಈ ರೋಗ ಕಂಡು 
ಬರುವುದಿಲ್ಲ. 

ಅಮೇರಿಕೆಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬ್ರುಸೆಲ್ಲೋಸಿಸ್‌ ರೋಗ 
ನಿರ್ಮೂಲನೆಗೆ ಸೂಕ್ತ ಕ್ರಮಗಳನ್ನು ಅನುಸರಿಸಂತ್ತವೆ. ಎಲ್ಲ ಪ್ರಾಣಿಗಳನ್ನು 
ಬ್ರುಸೆಲ್ಹೋಸಿಸ್‌ ರೋಗಕ್ಕಾಗಿ ಪರೀಕ್ಷಿಸುವುದು ಮತ್ತು ಸೋಂಕು ಪ್ರಾಣಿಗಳನ್ನು 
ಸಾಯಿಸುವುದು, ಇವು ಬ್ರುಸೆಲ್ಲೋಸಿಸ್‌ ರೋಗ ನಿರ್ಮೂಲನೆಯಲ್ಲಿನ ಮುಖ್ಯ 
ಕ್ರಮಗಳಾಗಿರುತ್ತವೆ. ಈ ಕಾರ್ಯಕ್ರಮದ ಅಂಗವಾಗಿ ಸರ್ಕಾರವು ಈ ರೋಗ 
ನಿವಾರಕ ಕ್ರಮಗಳನ್ನು ಕೈಗೊಳ್ಳುವ ದನಗಳ ಮಾಲೀಕರಿಗೆ ಪರಿಹಾರಧನ ಕೊಡುತ್ತದೆ. 
ಈ ರೀತಿಯಾಗಿ ರೋಗಗ್ರಸ್ತ ಹಸುಗಳ ಸಾಯಿಸುವಿಕೆ ಕಡಮೆಯಾಗಿ ದನಗಳ ಮಾಲೀಕ 
ರಿಗೆ ಸಂಭವಿಸಬಹುದಾದ ನಷ್ಟವನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ತುಂಬಿ 


256 ಆಧುನಿಕ ಹೈನಾಗಾರ ಜನಗಳ ನಿರ್ವಹಣೆ 


ಕೊಟ್ಟು ನೆರವಾಗುತ್ತವೆ. ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಅಂಗೀಕೃತ 
ಬ್ರಸೆಲ್ಲೋಸಿಸ್‌ ರೋಗ ನಿರ್ಮೂಲನಾ ಕ್ರಮಗಳು ಅನುಷ್ಮಾನದಲ್ಲಿವೆ. ಮಾಂಸಕ್ಕಾಗಿ 
ಕೊಬ್ಬಿಸಿದ ಹಾಗೂ ಹೈನಾಗಾರದ ದನಗಳೆರಡನ್ನೂ ಈ ರೋಗ ನಿರ್ಮೂಲನಾ 
ಕಾರ್ಯಕ್ರಮದಲ್ಲಿ ಸೇರಿಸಲಾಗಿದೆ. 


ದನಗಳನ್ನು ಪರೀಕ್ಷಿಸಿ ಬ್ರುಸೆಲ್ಲಾ ರೋಗವಿಲ್ಲದ ಹಿಂಡುಗಳಿಗೆ " ಬ್ರುಸೆಲ್ಲಾ 
ರೋಗಮುಕ್ತ ಹಿಂಡು” ಎಂಬ ಸರ್ಟಿಫಿಕೇಟನ್ನು ನೀಡಲಾಗುತ್ತದೆ. ಆದರೆ ಕೆಲ 
ಹಿಂಡುಗಳಿಗೆ, "ಬ್ರುಸೆಲ್ಲಾ ರೋಗಮುಕ್ತ' ಎಂಬುದನ್ನೇ ಸ್ವಲ್ಪ ಮಾರ್ಪಾಟುಮಾಡಿ 
" ಪರಿಷ್ಕೃತ ಬ್ರುಸೆಲ್ಲಾ ರೋಗಮುಕ್ತ" ಎಂಬ ಸರ್ಟಿಫಿಕೇಟನ್ನು ನೀಡುತ್ತವೆ. ಬಹು 
ತೇಕ ರಾಜ್ಯಗಳು ಪರಿಷ್ಕೃತ ಬ್ರುಸೆಲ್ಲಾ ರೋಗಮುಕ್ತ ಪತ್ರ ಎ:ಬ ಸರ್ಟಫಿಕೆಟ್‌ನ್ನೇ 
ನೀಡುತ್ತವೆ. ಇದರ ಪ್ರಕಾರ ಹಿಂಡಿನ ಎಲ್ಲ ದನಗಳು ಸಂಪೂರ್ಣವಾಗಿ ಬ್ರುಸೆಲ್ಲಾ 
ರೋಗದಿಂದ ಮುಕ್ತ ಎನ್ನಲಾಗುವುದಿಲ್ಲ. ಹಿಂಡಿನಲ್ಲಿ ಶೇಕಡಾ ಒಂದಕ್ಕಿಂತ ಕಡಮೆ 
ದನಗಳೂ, ರಾಜ್ಯದಲ್ಲಿನ ಒಟ್ಟು ದನಹಿಂಡುಗಳಲ್ಲಿ ಶೇಕಡಾ ಐದಕ್ಕಿಂತ ಕಡವೆ: ಹಿಂಡು 
ಗಳು ಮಾತ್ರ ಬ್ರುಸೆಲ್ಲಾರೋಗವನ್ನು ಹೊಂದಿವೆ. ಮಿಕ್ಕ ದನಗಳೂ, ಹಿಂಡುಗಳೂ 
ರೋಗದಿಂದ ಮುಕ್ತವಾಗಿವೆ ಎಂದು ಇದರ ಅರ್ಥ. ನ್ಯೂ ಹ್ಯಾಂಪ್‌ಶೈರ್‌ ರಾಜ್ಯವು 
ಕ್ರಿ. ಶ. 1966ರಲ್ಲಿ ದನಗಳಲ್ಲಿ ಸಂಪೂರ್ಣವಾಗಿ ಬ್ರುಸೆಲ್ಲಾರೋಗವಿಲ್ಲ ಎಂಬುದಾಗಿ 
ಘೋಷಿಸಿತು. ಹಾಗೆಂದು ಘೋಷಿಸಿದ ಮೊದಲ ರಾಜ್ಯ ಇದು. 

ದನಗಳಲ್ಲಿ ಬ್ರುಸೆಲ್ಲಾ ರೋಗವನ್ನು ತಡೆಗಟ್ಟಲು ಅನುಸರಿಸಬೇಕಾದ ಉತ್ತಮ 
ಕ್ರಮವೆಂದರೆ, ಎಲ್ಲ ಕರುಗಳಿಗೂ ಬ್ರುಸೆಲ್ಲಾ ರೋಗದ ವಿರುದ್ಧ ವ್ಯಾಕ್ಸಿನೇಷನ್‌ 
ಮಾಡಬೇಕು. ಈ ಕ್ರಮವನ್ನು ಎಲ್ಲ ಹಿಂಡುಗಳಲ್ಲೂ ತಪ್ಪದೆ ಅನುಸರಿಸಬೇಕು. 
ವ್ಯಾಕ್ಸಿನೇಷನ್‌ ಮಾಡುವುದರಿಂದ ದನಗಳಲ್ಲಿ ಸಂಪೂರ್ಣವಾಗಿ ರೋಗನಿರೋಧನಾ 
: ಶಕ್ತಿ ತುಂಬಲು ಸಾಧ್ಯ ಎಂದು ಹೇಳಲಾಗದು. ಪ್ರಾಣಿಯಿಂದ ಪ್ರಾಣಿಗೆ ವ್ಯಾಕ್ಸಿ 
ನೇಷನ್ನಿನ ಪ್ರತಿಕ್ರಿಯೆ ಪರಿಣಾಮ ವ್ಯತ್ಯಾಸವಿರುತ್ತದೆ. ಕರುಗಳಿಗೆಲ್ಲ ಬ್ರುಸೆಲ್ಲಾ 
ರೋಗದ ವಿರುದ್ಧ ವ್ಯಾಕ್ಸಿನೇಷನ್‌ ಹಾಕುವುದರ ಜೊತೆಗೆ, ದೊಡ್ಡ ದನಗಳನ್ನೆಲ್ಲ 
ಪರೀಕ್ಷಿಸಿ, ಬ್ರುಸೆಲ್ಲಾ ರೋಗವಿರುವ ದನಗಳ ವಧೆ ಮಾಡಬೇಕು. ರೋಗಗ್ರಸ್ತ 
ಪ್ರಾಣಿಯಿಂದ ಆರೋಗ್ಯಕರ ಪ್ರಾಣಿಗಳಿಗೆ ರೋಗ ಹರಡುವುದನ್ನು ತಪ್ಪಿಸಬೇಕು. 
ಹೊ:ದಾುಗಿ ತಂದ ಪ್ರಾಣಿಗಳನ್ನೆಲ್ಲ ಹಳೆಯ ಹಿಂಡಿನೊಳಕ್ಕೆ ಸೇರಿಸುವ ಮುನ್ನ 
ಅವುಗಳನ್ನು ಪರೀಕ್ರಿಸಬೇಕು. ಈ ಕೆಲವು ಕ್ರಮಗಳನ್ನು ಕೈಗೊಳ್ಳುವುದರ ಮೂಲಕ 
ದನಗಳಲ್ಲಿ ಬ್ರುಸೆಲ್ಲಾ ರೋಗವನ್ನು ತಣೆಗಟ್ಟಬಹುದು. 

ಹಸುಗಳಲ್ಲಿ ಬ್ರುಸೆಲ್ಲಾ ರೋಗವಿರುವುದನ್ನು ಅವುಗಳ ಹಾಲು ಪರೀಕ್ಷಿಸುವುದರ 
ಮೂಲಕ ಪತ್ತೆಹಚ್ಚಬಹುದು. ಇದಕ್ಕಾಗಿಯೇ ಬೇರೆ ಪರೀಕ್ಷೆ ಇದೆ. ಇದನ್ನು "ಮಿಲ್‌ 
ಟಂಗ್‌ ಟೆಸ್ಟ್‌" ಎನ್ನುತ್ತಾರೆ. ಈ ಬಗೆಯ ಹಾಲು ಪರೀಕ್ಷೆಯಿಂದ ಬ್ರುಸೆಲ್ಲಾ ರೋಗ 


ಹೈನುದನಗಳ ರೋಗಗಳು ಮೆತ್ತು ಪರಖಿಂಡಿಗಳು 257 


ವಿರುವ ಹಸುಗಳ ಹಿಂಡನ್ನು ಗುರುತಿಸಬಹುದು. ಒಂದು ಹಿಂಡಿನ ಎಲ್ಲ ಹಸುಗಳಿಂದ 
ಶೇಖರಿಸಿ, ಬೆರಸಿದ ಹಾಲನ್ನ ಹಾಗೂ ಒಂದಕ್ಕಿಂತ ಹೆಚ್ಚಿನ ಹಿಂಡುಗಳಿಂದ ಶೇಖರಿಸಿ, 
ಬೆರಸಿದ ಹಾಲನ್ನು ಸಾಮಾನ್ಯವಾಗಿ ಪರೀಕ್ಷೆಗೆ ಒಳಪಡಿಸಲಾಗುವುದು. ಈ ಹಾಲಿನ 
ಪರೀಕ್ಷೆಯಿಂದ ಬ್ರುಸೆಲ್ಲಾ ರೋಗವಿರವುದು ಕಂಡುಬಂದರೆ ಪರೀಕ್ಷೆಗಳನ್ನು ಮುಂದು 
ವರಿಸಿ ನಿರ್ದಿಷ್ಟ ಹಿಂಡು ಹಾಗೂ ಆ ಹಿಂಡಿನಲ್ಲಿ ನಿರ್ದಿಷ್ಟ ರೋಗಗ್ರಸ್ತ ಹಸುವನ್ನು 
ಪತ್ರೆಹಚ್ಚಲಾಗುವುದು. " ಮಿಲ್ಕ್‌ರಿಂಗ್‌ ಟೆಸ್ಟ್‌' ಬ್ರುಸೆಲ್ಲಾ ರೋಗವನ್ನು ಪತ್ತೆ, 
ಹಚ್ಚುವುದರಲ್ಲಿ ಸಹಾಯಕಾರಿ. ಅದರೆ, ಸಂಪೂರ್ಣವಾಗಿ ಇದರ ಮೇಲೆಯೇ 
ಅವಲಂಬಿಸಲಾಗದು. ಕಾರಣ, ಹಾಲುಕರೆಯದ ಪ್ರಾಣಿಗಳಲ್ಲೂ ಈ ರೋಗ 
ಕಂಡುಬರುತ್ತದೆ. ತ 

ದನಗಳ ಕ್ಷಯೆ ; ಕ್ಷಯಜೀವಾಣುಗಳು ದನಗಳಲ್ಲಿ ಮಾತ್ರವೇ ಅಲ್ಲದೆ. 
ಪಕ್ಷಿಗಳು ಮತ್ತು ಮನುಷ್ಯರಲ್ಲಿಯೂ ಕ್ಷಯವನ್ನುಂಟುಮಾಡುತ್ತವೆ. ಕ್ಷಯದಲ್ಲಿ ದನಕ್ಷಯ 
ಜನಕ್ಷಯ ಮತ್ತು ಕುಕ್ಕುಟಕ್ಷಯ ಎಂದು ಮೂರು ಬಗೆಗಳಿವೆ. ಈ ಮೂರೂ ಕ್ಷಯ 
ಗಳು ಮೂರು ಬೇರೆ ಬೇರೆ ಕ್ಷಯದಂಡಾಣುಗಳಿಂದ ಬರುತ್ತವೆ. .ಜನ ಮತ್ತು ಕುಕ್ಕುಟ 
ಕ್ಷಯ ದನಗಳಿಗೂ ಸ್ವಲ್ಪಮಟ್ಟಿಗೆ ಬರುವುದುಂಟು. ಮನುಷ್ಯರಿಗೂ ಸಹ ದನಕ್ಷಯ 
ಬರಬಹುದು. 

ಕ್ಷಯರೋಗದಿಂದ ನರಳುತ್ತಿರುವ ದನಗಳು ಕ್ರಮೇಣ ತಮ್ಮ ಮೈತೂಕವನ್ನು 
ಕಳೆದುಕೊಳ್ಳುತ್ತವೆ. ಅವುಗಳ ದೇಹಸ್ಥಿ ತಿಯು ಹದಗೆಡುತ್ತದೆ. ಪ್ರಪ್ಪುಸಗಳು ಸೋಂಕಿ 
ಗೊಳಗಾದಾಗ ಬಹುದಿನಗಳಿಂದ ಬೆಳೆದುಬಂದ ಕೆಮ್ಮು ಕಂಡುಬರುತ್ತದೆ. ಅಂತಹ 
ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಪುಪ್ಪುಸದಲ್ಲಿ ಗಾಯಗಳುಂಟಾಗುತ್ತವೆ. ಇವು ಯಾವುದೇ 
ಅಂಗಗಳಲ್ಲಿಯೂ ಕಾಣಿಸಿಕೊಳ್ಳಬಹುದು. ' ರೋಗ ಹೆಚ್ಚು ಉಲ್ಬಣಿಸಿದಾಗ ಸಾವು 
ಸಂಭವಿಸುತ್ತದೆ. ಶರೀರದ ಒಳಗಡೆ ಗಾಯಗಳು ಚೆನ್ನಾಗಿ ಬೆಳವಣಿಗೆ ಹೊಂದಿ, 
ಹರಡುವವರೆಗೂ ಪ್ರುಣಿಗಳಲ್ಲಿ ಬಾಹ್ಮ ರೋಗಲಕ್ಷಣಗಳು ಪ್ರಕಟಗೊಳ್ಳುವುದಿಲ್ಲ. 

ದನಗಳಲ್ಲಿ ಕ್ಷಯರೋಗಕ್ಕೆ ತೃಪ್ತಿಕರ ಚಿಕಿತ್ಸೆ ಇಲ್ಲ. ಚರ್ಮಪರೀಕ್ಷೆಯ ಮೂಲಕ 
ದನಗಳಲ್ಲಿ ಕ್ಷಯರೋಗವಿರುವುದನ್ನು ಗುರುತಿಸಬಹುದು. 

ಬೇರೆಡೆಯಿಂದ ಹೊಸದಾಗಿ ತಂದ ಪ್ರಾಣಿಗಳನ್ನು ಕ್ಷಯಚರ್ಮ ಪರೀಕ್ಷೆಗೆ ಒಳ 
ಪಡಿಸಬೇಕು. ಅವು 'ರೋಗ ವಿಮುಕ್ತವಾಗಿದ್ದಲ್ಲಿ ಮಾತ್ರ ಅವನ್ನು ಹಳೆಯ ಹಿಂಡಿ 
ನೊಳಕ್ಕೆ ಸೇರಿಸಬೇಕು. ಹಿಂಡಿನಿಂದ ಹಿಂಡಿಗೆ ಕ್ಷಯರೋಗ ಹರಡುವುದನ್ನು ತಡೆ 
ಗಟ್ಟಲು ಹಿಂಡಿನಿಂದ ಹಿಂಡಿಗೆ ಇರಂವ ಸಂಪರ್ಕವನ್ನು ಆದಷ್ಟು ಕಡಮೆ ಮಾಡಬೇಕು. 
ಕೋಳಿ ಕ್ಷಯವು ದನಗಳಿಗೂ ಬರುತ್ತದೆಂದು ಈಗಾಗಲೇ ತಿಳಿಸಿದೆ. ಆದ್ದರಿಂದ ದನ 


ಗಳು ಮೇಯುವ ಸ್ಥಳಗಳಲ್ಲಿ ಇಲ್ಲವೆ. ಹಟ್ಟಿಗಳಲ್ಲಿ ಕೋಳಿಗಳು ಬರದಂತೆ ನೋಡಿ 
ಕೊಳ್ಳಬೇಕು. 


258 ಅಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ದನಕ್ಷಯದ ಸಂಭವಗಳನ್ನು ಬಹಳಪ್ಟುಮಟ್ಟಿಗೆ ಕಡಮೆ ಮಾಡಿದ್ದಾಗ್ಯೂ, ಈ 
ಬಗ್ಗೆ ಹೆಚ್ಚು ಜಾಗರೂಕತೆ ವಹಿಸುವುದು ಅವಶ್ಯಕ. ಇತ್ತೀಚೆಗೆ, ಕೆಲವು ಪ್ರದೇಶಗಳಲ್ಲಿ 
ದನಗಳಲ್ಲಿ ಕ್ಷಯದ ಸಂಭಾವ್ಯತೆಗಳು ಹೆಚ್ಚು ಹೆಚ್ಚಾಗಿ ಕಂಡುಬರತೊಡಗಿವೆ. ಮುಂಜಾ 
ಗ್ರತೆಯಾಗಿ ಪ್ರತಿವರ್ಷ ಹಿಂಡಿನ ಎಲ್ಲ ಪ್ರಾಣಿಗಳನ್ನು ಕ್ಷಯಕ್ಕಾಗಿ ಪರೀಕ್ಷಿಸುತ್ತಿರಬೇಕು. 


ಹುಸಿಕ್ಷಯೆ (ಪಾರಾ ಟೂಬರ್ಕುಲೋಸಿಸ್‌, ಜೋನ್ಸ್‌ ರೋಗ) ಃ ಇದು 
ಅಮೇರಿಕೆಯ ಸಂಯುಕ್ತ ಸಂಸ್ಥಾನಗಳ ಎಲ್ಲೆಡೆಯಲ್ಲಿಯೂ ವ್ಯಾಪಕವಾಗಿ ಕಂಡು 
ಬರುತ್ತದೆ. ಆದರೆ ಇದು ಬಹುಸಂಖ್ಯೆಯಲ್ಲಿ ದನಗಳಿಗೆ ತಗಲುವುದಿಲ್ಲ. ಈ ರೋಗ 
ಗ್ರಸ್ತ ಪ್ರಾಣಿಗಳಲ್ಲಿ ಒಂದೇ ಸಮನೆ ಭೇದಿಯಾಗತೊಡಗುತ್ತದೆ. ಈ ಭೇದಿಯು 
ಮಾಮೂಲಿನ ಚಿಕಿತ್ಸೆಗಳಿಂದ ನಿಲ್ಲುವುದಿಲ್ಲ. ಈ ರೋಗಪೀಡಿತ ದನಗಳು ಬೇಗ 
ತೂಕವನ್ನು ಕಳೆದುಕೊಳ್ಳುತ್ತವೆ. ಮೈಕೂದಲುಗಳು ಒರಟಾಗುತ್ತದೆ. ಚರ್ಮ ಒಣಗಿ 
ಹೋಗುತ್ತದೆ. ಹಸಿವು ಕಡಮೆಯಾಗುತ್ತದೆ. ಸಾಮಾನ್ಯವಾಗಿ ಈ ರೋಗದಲ್ಲಿ ಜ್ವರ 
ಮುಖ್ಯ ರೋಗಲಕ್ಷಣವಾಗಿರುವುದಿಲ್ಲ. ದನಗಳಲ್ಲಿ ಹುಸಿಕ್ಷಯದ ರೋಗನಿದಾನ 
ಮಾಡುವ ಪರೀಕ್ಷೆಗೆ * ಜೋನ್ಸ್‌ ಪರೀಕ್ಷೆ' ಎಂದು ಹೆಸರು. ಹಿಂಡಿನಲ್ಲಿ ರೋಗದ 
ಸಂಭಾವ್ಯತೆ ಇದ್ದಾಗ ಅಥವಾ ರೋಗದ ಸಂಶಯ ಕಂಡುಬಂದಾಗ ಹಿಂಡಿನ ಎಲ್ಲ ದನ 
ಗಳನ್ನು ಜೋನ್ಸ್‌ ಪರೀಕ್ಷೆಗೆ ಒಳಪಡಿಸಬೇಕು. ದನಗಳು ಹುಸಿಕ್ಷಯ ಪಡೆಯದಂತೆ 
ಅವುಗಳಿಗೆ ವ್ಯಾಕ್ಸಿನೇಷನ್‌ ಮಾಡಬಹುದು. ಈ ರೋಗಕ್ಕೆ ತೃಪ್ತಿಕರ ಚಿಕಿತ್ಸೆ ಇಲ್ಲ. 
ಇದು ಒಮ್ಮೆ ಬಂದರೆ ಬಹಳ ದಿನಗಳ ತನಕ ಸಣ್ಣದಾಗಿ ಹಾಗೆಯೇ ಉಳಿಯುವುದರಿಂದ 
ವಿಪರೀತ ಹಂತವನ್ನು ಮುಟ್ಟುವ ತನಕ ಇದನ್ನು ಗುರುತಿಸಲಾಗುವುದಿಲ್ಲ. 


ದನಗ ಲ್ಲಿ ಹುಸಿಕ್ಷಯವನ್ನು ತಡೆಗಟ್ಟಲು ಹಲವು ರೋಗನಿರೋಧ ಕ್ರಮಗಳನ್ನು 
ಅನುಸರಿಸುವುದು ಅವಶ್ಯಕ. ಆರೋಗ್ಯಕರ ಪ್ರಾಣಿಗಳನ್ನು ಸೋಂಕುಪ್ರಾಣಿಗಳಿಂದಲೂ 
ಅವುಗಳ ಸಗಣಿಯಿಂದಲೂ ದೂರವಿರಿಸಿರಬೇಕು. ದನಗಳ ಕೊಟ್ಟಿಗೆಗಳಲ್ಲಿ ಸೂಕ್ತ 
ನೈರ್ಮಲ್ಯೀಕರಣ ಕ್ರಮಗಳನ್ನು ಅನುಸರಿಸಬೇಕು. ಸಾಧಾರಣ ಸಾಂದ್ರತೆಯ 
ಕ್ಲೋರಿನ್‌ ಅಥವಾ ಸುಣ್ಣದ ದ್ರಾವಣಗಳಿಂದ ರೋಗಾಣ:ಗಳು ನಾಶಹೊಂದುವುದಿಲ್ಲ. 
ಆದ್ದರಿಂದ ರೋಗಾಣುಗಳನ್ನು ನಾಶಮಾಡಲು ವಿಶೇಷ ರೀತಿಯ ಈ ಅನು 
ಸರಿಸಬೇಕಾಗಿರುತ್ತ ದೆ. 


ಟ್ರ ಕೊಮನೋನಿಯಾಸಿಸ್‌ : ಇದು ದನಗಳ ಲಿಂಗಕೂಟ (ವೆನೇರಿಯಲ್‌) 
ರೋಗ. ನ ಲೈಂಗಿಕ ಸಂಪರ್ಕದಿಂದ ಹರಡುತ್ತದೆ. ಈ ಸೋಂಕು ಟ್ರೈಕೋಮೋನಸ್‌ 
ಫೀಟಸ್‌ ಎಂಬ ಚೀವಾಚವೂಂಡ ಬರುತ್ತದೆ. ಈ ಜೀವಾಣುಗಳು ಹಸುಗಳು ಜನನ 
ನಾಳದಲ್ಲಿಯೂ, ಗೂಳಿಗಳ ಶಿಶ್ನಭಾಗವನ್ನಾವರಿಸಿರುವ ಕವಚದ ಒಳಗೂ ಜೀವಿಸಿರು 
ತ್ತವೆ. ಈ ಸೋಂಕಿನಿಂದಾಗಿ ರೋಗಗ್ರಸ್ತ ಹಸುಗಳಲ್ಲಿ ಫಲ ನಿಲ್ಲುವುದಿಲ್ಲ. ಪೂರ್ಣ 


ಹೈನುದನಗಳ ಕೋಣಗಳು ಮತ್ತು ಪರಪಿಂಡಿಗಳು 259 


ಗರ್ಭಾವಸ್ಥೆಗೆ ಅಡ್ಡಿಯಾಗುತ್ತದೆ. ದನಗಳಲ್ಲಿ ಸಾಮಾನ್ಯವಾಗಿ ಗರ್ಭಾವಸ್ಥೆ ಯ 
ಆರಂಭದಲ್ಲಿಯೇ ಅವುಗಳಲ್ಲಿ ಗರ್ಭಪಾತದ ಸಂಭವವಿರುತ್ತದೆ ಮತ್ತು ಗರ್ಭಪಾತದ 
ಫೂರ್ವಸೂಚನೆಯೂ ಕಂಡುಬರುವುದಿಲ್ಲ. ಪ್ರಾಣಿಗಳು ಬೆದೆಗೆ ಬರುವುದು ತಡವಾಗು 
ತ್ತದೆ; ಇಲ್ಲವೆ ಬೆದೆಯ ಅವಧಿಯಲ್ಲಿ ಸಕ್ರಮತೆ ಇರುವುದಿಲ್ಲ. ಆದ್ದರಿಂದ ಅವುಗಳಲ್ಲಿ 
ಗರ್ಭ ನಿಲ್ಲಲು ಹಲವಾರು ತಿಂಗಳುಗಳು ಹಿಡಿಯುತ್ತವೆ. ಕೆಲವು ಹಸುಗಳ ಗರ್ಭಕೋಶ 
ಗಳಲ್ಲಿ ಗಣನೀಯ ಪ್ರಮಾಣದಲ್ಲಿ ಕೀವು ತುಂಬಿರುತ್ತದೆ. ಈ ಸ್ಥಿತಿಯು ಹೀಗೆಯೇ 
ಮುಂದುವರೆದಲ್ಲಿ ಹಸುಗಳು ಬೆದೆಗೆ ಬರುವ ಸಂಭವಗಳು ಬಹಳ ಕಡಮೆ. 


ದನಗಳಲ್ಲಿ ಟ್ರೈಕೋಮೋನಸ್‌ ರೋಗದ ನಿರ್ದಿಷ್ಟ ರೋಗನಿದಾನವು ಮುಖ್ಯ " 
ವಾಗಿ ರೋಗಗ್ರಸ್ತ ಪ್ರಾಣಿಗಳಿಂದ ರೋಗಾಣುಗಳ ಪ್ರತ್ಯೇಕತೆ ಮತ್ತು ಅವುಗಳನ್ನು 
ಗುರುತಿಸುವಿಕೆ ಈ ಎರಡು ಅಂಶಗಳನ್ನು ಅವಲಂಬಿಸಿರುತ್ತದೆ. ರೋಗಗ್ರಸ್ತ ಹಸುಗಳ 
ಚಿಕಿತ್ಸಾಕ್ರಮವಾಗಿ ಅವುಗಳನ್ನು ಮೂರು ನಾಲ್ಕು ತಿಂಗಳು ಕಟ್ಟಿಸದೆ. ಸಂತಾನೋತ್ಸ 
ತ್ರಿಗೆ ವಿರಾಮ ಕೊಡಬೇಕು. ಈ ಅವಧಿಯೊಳಗೆ ಸಾಮಾನ್ಯವಾಗಿ ಅವುಗಳಲ್ಲಿ 
ಸೋಂಕು ತಾನೇತಾನಾಗಿ ನಿವಾರಣೆಯಾಗುತ್ತದೆ. . ಕೆಲವು ವೇಳೆ ಈ ಅವಧಿಗಿಂತಲೂ 
ಹೆಚ್ಚಿನ ಕಾಲ ವಿರಾಮ ಅವಶ್ಯಕವಿರುತ್ತದೆ. 


ಹೋರಿಗಳಲ್ಲಿ ಟ್ರೈಕೋಮೋನಿಯಾಸಿಸ್‌ ಚಿಕಿತ್ಸೆಗೆ ವಿಶೇಷ ರೀತಿಯ ಸಂಕೀರ್ಣ 
ವಾದ ಔಷಧಗಳಿವೆ. ತಜ್ಞ ವೈದ್ಯರಿಗೆ ತೋರಿಸಿ, ವಿಶೇಷ ರೀತಿಯ ಔಷಧಗಳನ್ನು 
ಉಪಯೋಗಿಸಿ, ಚಿಕಿತ್ಸೆಯಲ್ಲಿ ಸ್ವಲ್ಪಮಟ್ಟಿಗೆ ಯಶಸ್ವಿಯನ್ನು ಸಾಧಿಸಬಹುದು. 

ಟ್ರೈಕೋಮೋನಿಯಾಸಿಸ್‌ ರೋಗವನ್ನು ತಡೆಗಟ್ಟಲು ದನಗಳನ್ನು ಆಗಿಂದಾಗ್ಗೆ 
ಪರೀಕ್ಷಿಸುತ್ತಿರಬೇಕು. ಈ ರೋಗ ಸಂಭವಿಸಿದ ಹೋರಿಗಳನ್ನು ಹಸುಗಳಿಗೆ ಕಟ್ಟಿಸಲು 
ಉಪಯೋಗಿಸಬಾರದು. 


ಕೃತಕ ಗರ್ಭಧಾರಣೆಯು ಟ್ರೈಕೋಮೋನಿಯಾಸಿಸ್‌ ರೋಗದಿಂದ ಹಸುಗಳನ್ನು 
ಸಂರಕ್ಷಿಸಲಾರದು; . ಏಕೆಂದರೆ, ರೋಗಾಣುಗಳು ಮಾಮೂಲಿನ ವೀರ್ಯ ಸಂಸ್ಕರಣಾ 
ತಂತ್ರ ವಿಧಾನಗಳಿಂದಲೂ ಅಥವಾ ವೀರ್ಯ ವಿಸ್ತಾರಕಗಳ ಮುಖಾಂತರವೂ ಹರಡು 
ತ್ತದೆ. ಈ ರೋಗ ಜೀವಿಗಳು ಪ್ರತಿದೇಹಿಗಳಿಂದ ನಾಶಹೊಂದುವುದಿಲ್ಲ. ಕೃತಕ 
ಗರ್ಭಧಾರಣೆಗಾಗಿ ಬಳಸಲಾಗುವ ವೀರ್ಯದ ಶೇಖರಣೆ ಮಾಡುವ ಮುನ್ನ ಹೋರಿ 
ಗಳನ್ನು ಈ ರೋಗ ಇರುವಿಕೆ ಬಗೆಗೆ ಚೆನ್ನಾಗಿ ಪರೀಕ್ಷಿಸಬೇಕು. 

ವಿಬ್ರಿಯೋ ಫೀಟಿಸ್‌ : ಇದು ವಿಬ್ರಿಯೋ ಫೀಟಸ್ಸ್‌ ಎಂಬ ಜೀವಾಣುಗ 
ಳಿಂದ ಬರುವ ಪ್ರಾಣಿಗಳ ಒಂದು ಗರ್ಭನಾಳ ಸೋಂಕು. ಇದು ಹಸುಗಳಲ್ಲಿ ಗರ್ಭ 
ಪಾತವನ್ನುಂಟುಮಾಡುತ್ತದೆ. . ಆರಂಭ ಗರ್ಭಾವಸ್ಥೆಯ ಹಂತದಲ್ಲಿಯೇ ಹಸುಗಳಲ್ಲಿ 
ಗರ್ಭಪಾತ ಸಂಭವಿಸುತ್ತದೆ. ವಿಬ್ರಿಯೋ ಫೀಟಸ್‌ ಜೀವಾಣುಗಳು ಹಸುಗಳ ಮತ್ತು 


260 ಅಧುಸಿಕ ಹೈನಾಗಾರ ದನಗಳ ನಿರ್ವಹಣೆ 


ಹೋರಿಗಳ ಜನನನಾಳದಲ್ಲಿ ಜೀವಿಸಿರುತ್ತದೆ. ಹೋರಿಗಳಲ್ಲಿ ಈ ಜೀವಾಣುಗಳು 
ವಿಶೇಷವಾಗಿ ಶಿಶ್ನಮುಂದೊಗಲಿನಲ್ಲಿ ನೆಲಸಿರುತ್ತವೆ. ಈ ರೋಗದ ಪರಿಣಾಮವಾಗಿ 
ಹಸು ಮತ್ತು ಕಡಸುಗಳಲ್ಲಿ ಗರ್ಭನಿಲ್ಲುವುದಿಲ್ಲ. ಅವು ಮತ್ತೆ ಮತ್ತೆ ಜಿದೆಗೆ ಬರುತ್ತವೆ. 
ಹೀಗೆ ಅವು ಮೂರರಿಂದ ಆರು ತಿಂಗಳವರೆಗೆ ಬೆದೆಗೆ ಬರುತ್ತಲೇ ಇರುತ್ತವೆ. ಕೆಲವು 
ಸಂದರ್ಭಗಳಲ್ಲಿ ಪ್ರಾಣಿಗಳಲ್ಲಿ ಈ ಸೋಂಕು ಒಂದು ವರ್ಷ ಕಾಲದವರೆಗೂ ಇರುತ್ತದೆ. 
ಇದಂ ಹಸುಗಳಿಗೆ ಹೋರಿಕೊಡಿಸುವ ಸಮಯದಲ್ಲಿ ಹರಡುತ್ತದೆ. ಸೋಂಕುಕಾರಕ 
ಗಳನ್ನು ಹಸು ಮತ್ತು' ಹೋರಿಗಳ ಜನನನಾಳದಿಂದ ಅಥವಾ ಗರ್ಭಪಾತಗೊಂಡ 
- ಕಂದುವಿನ ಹೊಟ್ಟೆಯಿಂದ ಪ್ರತ್ಯೇಕಿಸಿ, ರೋಗ ನಿದಾನಿಸಬಹುದಾಗಿದೆ. ನಿಖರ ರೋಗ 
ನಿದಾನವು ಸ್ವಲ್ಪಮಟ್ಟಿಗೆ ಕಷ್ಟತರ. 


ಸೋಂಕುಯುಕ್ತ ಹಸುಗಳಿಗೆ ಗರ್ಭಧರಿಸಲು ಅವಕಾಶಕೊಡದೆ ಜನನನಾಳಕ್ಕೆ 
ವಿರಾಮ ನೀಡುವುದೇ ಅನುಸರಿಸಬೇಕಾದ ಉತ್ತಮ ಚಿಕಿತ್ಸೆ. ಹಸ:ಗಳು ತಾತ 
ಸ್ವಲ್ಪ ದಿನಗಳಲ್ಲಿ ಈ ರೋಗದಿಂದ ಗುಣಮುಖಗೊಳ್ಳುತ್ತವೆ. . ಹೋರಿಗಳಿಂದ ಹಸು 
ಗಳಿಗೆ ಸೋಂಕು ಹರಡುವುದನ್ನು ತಪ್ಪಿಸಲು ಹಸುಗೆಳಿಗೆ ಕೃತಕ ಗರ್ಭಧಾರಣೆ ಅನು 
ಸರಿಸಬೇಕು. ಗೂಳಿಗಳಲ್ಲಿ ಕಷ್ಟತರ ಚಿಕಿತ್ಸೆ ವ2%ಾಗುತ್ತು ದೆ. ಕೃತಕ ಗರ್ಭ 
ಧಾರಣೆಯಲ್ಲಿ ಬಳಸುವ ವೀರ್ಯವನ್ನು ಅದಕ್ಕೆ ಪ್ರತಿದೇಹಿಗಳನ್ನು ಸೇರಿಸಿ, ಸೂಕ್ತ 
ರೀತಿಯಲ್ಲಿ ಸಂಸ್ಕರಿಸುವುದರ ಮೂಲಕ ಕೃತಕ ಗರ್ಭಧಾರಣೆಯ ಮೂಲಕವೂ ಸೋಂಕಾ 
ಹರಡುವ ಸಂಭವವನ್ನು ತಡೆಗಟ್ಟಬಹುದು. ಏನೇ ಆದರೂ, ಈ ವಿಧವೂ ಎಷ್ಟಕ 
ಮಟ್ಟಿಗೆ ರೋಗನಿಯಂತ್ರಣೆಯಲ್ಲಿ ಸಂಪೂರ್ಣ ಪರಿಣಾಮಕಾರಿ ಎಂಬುದು ಸಂದೇ 
ಹಾಸ್ಟದ. 

ವಿಬ್ರಿಯೊಸಿಸ್‌ ರೋಗದ ನಿರೋಧಕ್ರಮವಾಗಿ ಆರೋಗ್ಯಕರ ಮತ್ತು “ರೋಗ 
ಗ್ರಸ್ತ ಪ್ರಾಣಿಗಳ ಲೈಂಗಿಕ ಸಂಪರ್ಕ ನಿಯಂತ್ರಿಸಬೇಕು. 


ಲೆಪ್ಪೋಸ್ಸೆ ಎರೋಸಿಸ್‌ ; ಇದು ಲೆಸ್ಬೋಸ್ಸೈರಾ ಜೀವಾಣುಗಳಿಂದ ಬರುವ 
ಒಂದು ಸೋಂಕು ರೋಗ. ಇದು ದನಗಳನ್ನೂ ಒಳಗೊಂಡಂತೆ ಅನೇಕ ಘು 
ಪ್ರಾಣಿಗಳಲ್ಲಿ ಕಂಡುಬರುತ್ತದೆ. ಮನುಷ್ಯನೂ ಇದರಿಂದ ಹೊರತಲ್ಲ. ಅೆಸ್ಟೋಸ್ಟೆ 
ಜೀವಾಣುಗಳಲ್ಲಿ ವಿವಿಧ ಬಗೆಗಳಿವೆ. ಅವುಗಳಲ್ಲಿ ದನಗಳ ಲೆಪ್ಕೊ ೀಸ್ಟೈರಾ ಕ್ಕ 
ಲಿಪ್ಬೋಸ್ಸೈರಾ ವೋನೋನಾ ಜೀವಾಣುಗಳು ಕಾರಣವಾಗಿರುತ್ತವೆ. ರೋಗಗ್ರಸ್ತ 
ಹಸುಗಳಲ್ಲಿ ಗರ್ಭಪಾತ ಈ ರೋಗ ಲಕ್ಷಣ. ಗರ್ಭಪಾತವು ಗರ್ಭಾವಸ್ಥೆಯ ಯಾವುದೇ 
ಹಂತದಲ್ಲಿ ಸಂಭವಿಸಬಹುದಾದರೂ, ಕೊನೆಯ ಮೂರು ತಿಂಗಳಲ್ಲಿ ಹೆಚ್ಚು ಸಾಮಾನ್ಯ. 
ಕೆಲವು ವೇಳೆ ಹಸುಗಳಲ್ಲಿ ಗರ್ಭಪಾತವಾಗದಿದ್ದರೂ ಸಹ ಹುಟ್ಟುವ ಕರಗಳು ಹೆಚ್ಚು 
ಬಲಹೀನವಾಗಿರುತ್ತವೆ ; ಇಲ್ಲವೆ ಕರುಗಳು ಮೃತಪಟ್ಟಿರುತ್ತವೆ. 


ಹೈನುದೆನಗಳ ಕೋಗಗಳು ಮೆತ್ತು ಸರಹಿಂಡಿಗಳು 261 


ಲೆಪ್ಪೋಸ್ಟೈರಾ ರೋಗದಿಂದ ನರಳುತ್ತಿರುವ ಹಸುಗಳಲ್ಲಿ ಹಾಲಿನ ಉತ್ಪತ್ತಿ 
ಕಡಮೆಯಾಗಬಹುದು ; ಇಲ್ಲವೆ ಸಂಪೂರ್ಣವಾಗಿ ನಿಲ್ಲಬಹುದು. ಹಾಲು ಗಿಣ್ಣು 
ಹಾಲಿನಂತೆ ಹಳದಿ ಬಣ್ಣವಿರುತ್ತದೆ ; ಇಲ್ಲವೆ ರಕ್ತಮಯವಾಗಿರುತ್ತದೆ. ಕೆಚ್ಚಲು 
ಅಸಾಮಾನ್ಯವಾಗುತ್ತದೆ. ಮೂತ್ರವು ರಕ್ತಮಯವಾಗಿರಬಹುದು. ರೋಗವು ಹೆಚ್ಚು 
ಉಲ್ಬಣಿಸಿದಾಗ ಪ್ರಾಣಿಗಳಲ್ಲಿ ಜ್ವರ, ಹಸಿವಿರದಿರುವಿಕೆ ಮುಂತಾದ ಸಾಮಾನ್ಯ ಲಕ್ಷಣ 
ಗಳು ಕಂಡುಬರುತ್ತವೆ. ಈ ರೋಗಲಕ್ಷಣಗಳು ಹಲವಾರು ದಿನಗಳವರೆಗೆ ಇರಬಹುದು. 


ಲೆಪ್ಪೋಸ್ಟೈರಾ ಜೀವಾಣುಗಳು ರೋಗಗ್ರಸ್ತ ಪ್ರಾಣಿಗಳ ಮೂತ್ರದಲ್ಲಿ ವಿಸರ್ಜಿತ 
ವಾಗುತ್ತಿರುತ್ತವೆ. ಸೋಂಕು ಕಲುಷಿತ ಮೂತ್ರವು ಪರಿಸರವನ್ನು ಕಲುಷಿತಮಾಡು 
ತ್ತದೆ. ಮೂತ್ರದಿಂದ ಕಲುಷಿತಗೊಂಡ ಪದಾರ್ಥಗಳ ಮೂಲಕ ಸೋಂಕು ಪ್ರಾಣಿ 
ಯಿಂದ ಪ್ರಾಣಿಗೆ ಹರಡುತ್ತದೆ. ಕೆಲವು ಪ್ರುಣಿಗಳು ರೋಗದಿಂದ ಗುಣಮುಖವಾದಂತೆ 
ಕಂಡುಬಂದು ರೋಗಲಕ್ಷಣಗಳನ್ನು ತೋರಿಸದೆಯೇ ಬಹುಕಾಲದವರೆಗೆ: ರೋಗಾಣು 
ಗಳನ್ನು ಮೂತ್ರದಲ್ಲಿ ವಿಸರ್ಜಿಸುತ್ತಿರಬಹುದು. ಪ್ರಾಣಿಗಳಲ್ಲಿ ಲೆಪ್ಪೋಸ್ಟೈರಾಸಿಸ್‌ 
ರೋಗದ ನಿರ್ದಿಷ್ಟ ರೋಗನಿದಾನಮಾಡಲು ಅವುಗಳಿಂದ ಲೆಪ್ಪೋಸ್ಟೈರಾ ರೋಗಾಣು 
ಗಳನ್ನು ಪ್ರತ್ಯೇಕಿಸಿ, ಗುರುತಿಸಬೇಕು. ಆದರೆ ಅದು ಸಾಮಾನ್ಯ ಪರಿಸ್ತಿತಿಯಲ್ಲಿ 
ಸುಲಭಸಾಧ್ಯವಾದ ಕೆಲಸವಲ್ಲ. ಪ್ರಾಣಿಗಳಿಂದ ರಕ್ತವನ್ನು ತೆಗೆದು, ಅದರಿಂದ ರಕ್ತ 
ಸಾರವನ್ನು ಪ್ರತ್ಯೇಕಿಸಿ, ಆ ರಕ್ತಸಾರ ಪರೀಕ್ಷೆಗಳಿಂದ ತಾತ್ಕಾಲಿಕವಾಗಿ ಪ್ರಾಣಿಗಳಲ್ಲಿ 
ರೋಗನಿದಾನಮಾಡಬಹುದು. ರೋಗಗ್ರಸ್ತ ಪ್ರಾಣಿಗಳ ಚಿಕಿತ್ಸೆಯಲ್ಲಿ ಪ್ರತಿದೇಹಿ 
ಗಳನ್ನು ಬಳಸಬಹುದು. ಆದರೆ, ಇವು ಸ್ವಲ್ಪಮಟ್ಟಿಗೆ ರೋಗಲಕ್ಷಣಗಳನ್ನು ಕಡಮೆ 
ಮಾಡಬಹುದಾದರೂ, ಸಂಪೂರ್ಣ ಹಾಗೂ ತೃಪ್ತಿಕರ ಚಿಕಿತ್ಸೆ ಸಿದ್ಧಿ ಸಲು ಸಾಧ್ಯವಿಲ್ಲ. 


'ಲೆಪ್ಪೋಸ್ಟೈರೋಸಿಸ್‌ ರೋಗವನ್ನು ತಡೆಗಟ್ಟಲು ಮೊದಲು ಸೋಂಕಿನ 
ಮೂಲವನ್ನು ನಿರ್ಮೂಲಮಾಡಬೇಕು. ಆರೋಗ್ಯಕರ ಮತ್ತು ರೋಗಗ್ರಸ್ತ ಪ್ರಾಣಿಗಳ 
ಸಂಪರ್ಕವನ್ನು ನಿಯಂತ್ರಿಸಬೇಕು. ಫಾರ್ಮ್‌ಗಳಲ್ಲಿಯ ದಂಶಕಗಳು ಹಾಗೂ ಇತರ 
ಸಣ್ಣ ಪ್ರಾಣಿಗಳನ್ನು ನಿರ್ಮೂಲಮಾಡಬೇಕು. ಇವು ದನಗಳ ಲೆಪ್ಪೋಸ್ಟೆರೋಸಿಸ್‌ 
ರೋಗಕ್ಕೆ ಮೂಲಗಳಾಗಿ ವರ್ತಿಸುತ್ತವೆ. ಅಂದರೆ ಇವು ಸೋಂಕು ಪಡೆದು ದನಗಳಿಗೆ 
ಹರಡಬಹುದು ಇಲ್ಲವೆ ತಮ್ಮ ಮೇಲೆ ರೋಗಾಣುಗಳನ್ನು ಯಾಂತ್ರಿಕವಾಗಿ ಸಾಗಿಸ 
ಬಹುದು. ಎರಡು ಫಾರ್ಕ್‌ಗಳ ಮಧ್ಯೆ ಹರಿಯುವ ನೀರ್ಗಾಲುವೆಗಳು ಒಂದು ಫಾರ್ಮ್‌ 
ನಿಂದ ಮತ್ತೊಂದು ಫಾಠ್ಕ್‌ಗೆ ಸೋಂಕು ಹರಡುವ ಸಂಭಪವಿರುತ್ತದೆಯಾದ್ದರಿಂದ 
ಪ್ರಾಣಿಗಳನ್ನು ಅಂತಹ ಕಾಲುವೆಗಳಿಂದ ದೂರವಿರಿಸಬೇಕು. 


ಹೊಸದಾಗಿ ಕೊಂಡುಕೊಂಡ ಪ್ರಾಣಿಗಳನ್ನು ಅವುಗಳನ್ನು ಹಿಂಡಿನೊಳಕ್ಕೆ 
ಸೇರಿಸುವ ಮುನ್ನ ಅವುಗಳ ರಕ್ತರಾರ ಪರೀಕ್ಷೆಮಾಡಿಸಿ, ಅವುಗಳಲ್ಲಿ ಲೆಪ್ಪೋಸ್ಟೈರಾ 


262 ಅಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ರೋಗ ಇಲ್ಲವೆಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಒಂದು ವೇಳೆ ಹಿಂಡಿನಲ್ಲಿ ಅಥವಾ 
ಸಮೀಪದ ಇಲ್ಲವೇ ಅಕ್ಕಪಕ್ಕದ ಹಿಂಡಿನಲ್ಲಿ ಲೆಪ್ಪೋಸ್ಟೈರಾ ರೋಗವನ್ನು ಪತ್ತೆಮಾಡಿ 
ದಲ್ಲಿ ಕೂಡಲೇ ಆ ಹಿಂಡಿನ ಎಲ್ಲ ದನಗಳಿಗೂ ಲೆಪ್ಪೋಸ್ಟೈರಾ ರೋಗದ ವಿರುದ್ಧ 
ವ್ಯಾಕ್ಸಿನೇಷನ್‌ ಮಾಡಿಸಬೇಕು. ಸಧ್ಯಲಭ್ಯವಿರುವ ವ್ಯಾಕ್ಸೀನು ಕೇವಲ ಸ್ವಲ್ಪ ದಿನಗಳ 
ವರೆಗೆ ಅಂದರೆ. ಸುಮಾರು ಆರು ತಿಂಗಳವರೆಗೆ ದನಗಳಲ್ಲಿ ರೋಗನಿರೋಧನಾ ಶಕ್ತಿ 
ನೀಡಬಲ್ಲದು. ಆದ್ದರಿಂದ ಆರು ತಿಂಗಳ ನಂತರ ಮತ್ತೆ ಅವುಗಳಿಗೆ ವ್ಯಾಕ್ಸಿನೇಷನ್‌ 
ಮಾಡಬೇಕಾಗುವುದು. ಈ ರೋಗದ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆ ನಡೆಯ 
ಬೇಕಾಗಿದೆ. ನಿಯಂತ್ರಣ ಕ್ರಮಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದೆ. 


ಗಳಲೆಬೇನೆ (ಹಿಪ್ಪಿಂಗ್‌ ಫೀವರ್‌): ಇದು ಒಂದು ಸೋಂಕು ರೋಗ. 
ಇದು ಪಾಶ್ಚರೆಲ್ಲಾ ಎನ್ನುವ ಸೂಕ್ಷ್ಮ ರೋಗಾಣುಗಳಿಂದ ಒರುತ್ತದೆ. ಇದು ವಿಶ್ವಾ 
ದ್ಯಂತ ಪ್ರಾಣಿಗಳಲ್ಲಿ ಕಂಡ:ಬರುತ್ತದೆ. ಇದು ಪ್ರಮುಖವಾಗಿ ಉಸಿರಾಟದ ಅಂಗಾಂಗ 
ಗಳ ರೋಗ, ಜ್ವರ, ಚಳಿ, ರಭಸದ ಉಸಿರಾಟ, ಮಂಕು, ಮೇಯದಿರುವಿಕೆ. ಕಣ್ಣು 
ಮೂಗುಗಳಿಂದ ಸುರಿಕೆ, ಕೆಮ್ಮು, ಮುಂತಾದವು ಈ ರೋಗದಿಂದ ನರಳುತ್ತಿರುವ 
ಪ್ರಾಣಿಗಳಲ್ಲಿ ಕಂಡುಬರುವ ಲಕ್ಷಣಗಳು. ವಿಪರೀತವಾದಲ್ಲಿ ಸಾವು. ಪ್ರಾಣಿಯ 
ಸಾವಿಗೆ ಇದೇ ಕಾರಣವಾಗಿರಬಹುದು ಇಲ್ಲವೇ ಬೇರೆ ಕಾರಣಗಳಿಂದಲೂ ಪರಿಸ್ಥಿತಿ 
ಹದಗೆಟ್ಟು ಪ್ರಾಣಿ ಸಾಯಬಹುದು. 


ಈ ರೋಗ ಪ್ರಾಣಿಗಳಲ್ಲಿ ಕಾಣಿಸಿಕೊಳ್ಳಲು, ಅವುಗಳ ಮೇಲಾಗುವ ವಿಪರೀತ 
ಪರಿಸರದ ಒತ್ತಡ ಕಾರಣವಾಗಿರುತ್ತದೆ. , ಪ್ರಾಣಿಗಳನ್ನು ಒಂದು ಕಡೆಖಿ:ಂದ 
ಮತ್ತೊಂದು ಕಡೆಗೆ ಸಾಗಿಸುವಾಗ ಪ್ರಾಣಿಗಳ ಮೇಲೆ ಹೆಚ್ಚು ಒತ್ತಡ ಬೀಳುತ್ತದೆ. 
ಅಂತಹ ಸಮಯಗಳಲ್ಲಿ ಪ್ರಾಣಿಗಳು ಶ್ವಾಸಕೋಶ ಸಂಬಂಧಿ ರೋಗಲಕ್ಷಣಗಳನ್ನು 
ತೋರಿಸುವುದೂ. ಸಾಯುವುದೂ ಸರ್ವಸಾಧಾರಣ. ಆದ್ದರಿಂದಲೇ, ಈ ರೋಗಕ್ಕೆ 
ತಾಂತ್ರಿಕ ಭಾಷೆಯಲ್ಲಿ "ಷಿಪ್ಪಿಂಗ್‌ ಫೀವರ್‌' ಎಂಬ ಹೆಸರು, ದನಕುರಿದೊಡ್ಡಿಗಳಲ್ಲಿ: 
ದನಕುರಿಗಳನ್ನು ಸಾಗಿಸುವ ಲಾರಿಗಳಲ್ಲಿ, ಗಾಡಿಗಳಲ್ಲಿ. ಪ್ರದರ್ಶನ ಸ್ಥಳಗಳಲ್ಲಿ. ಇವೇ 
ಮುಂತಾದ ಸ್ಥಳಗಳಲ್ಲಿ ಪ್ರಾಣಿಗಳು ಒಟ್ಟೊಟ್ಟಿಗೆ ಜಂಗುಳಿಯಲ್ಲಿ ಬಿಟ್ಟಿರುವಲ್ಲಿ. ಪ್ರಾಣಿ 
ಗಳ ಸಂಚಾರ ಹೆಚ್ಚಿರುವ ಸ್ಥಳಗಳಲ್ಲಿ ಈ ರೋಗದ ಸಂಭವ ಹೆಚ್ಚು. ಕಾರಣ, ಇಂಥ 
ಸ್ಥಳಗಳು ರೋಗಾಣುಗಳಿಂದ ಕಲುಷಿತವಾಗಿರುತ್ತವೆ. ಕೆಲವು ಪ್ರಾಣಿಗಳು ಈ ರೋಗ 
ದಿಂದ ಚೇತರಿಸಿಕೊಂಡ ನಂತರ, ಅವು ಯಾವುದೇ ತೆರನ ರೆನಗಲಕ್ಷಗಳನ್ನು 
ತೋರಿಸದೆ, ರೋಗಾಣುಗಳನ್ನು ಹೊರಚೆಲ್ಲುತ್ತ ಸೋಂಕುವಾಹಕಗಳಾಗಿ ವರ್ತಿಸುತ್ತವೆ. 
ಎಳೆಯ ಪ್ರಾಣಿಗಳು ದೊಡ್ಡ ಪ್ರಾಣಿಗಳಿಗಿಂತಲೂ ಸುಲಭವಾಗಿ ರೋಗಪಡೆಯುತ್ತವೆ. 
ಆದ್ದರಿಂದ. ಅವುಗಳಲ್ಲಿ ಈ ರೋಗಸಂಭವ ಹೆಚ್ಚು: ಸಾವೂ ಹೆಚ್ಚು. 


ಹೈನುದನಗಳ ರೋಗಗಳು ಮತ್ತು ಸರಪಿಂಡಿಗಳು 263 


ಈ ರೋಗದ ಚಿಕಿತ್ಸೆ ಸಂಕೀರ್ಣ. ಇದಕ್ಕೆ ತೃಪ್ತಿಕರ ಚಿಕಿತ್ಸೆ ಇಲ್ಲ. ನಿವಾರ 
ಣೋಪಾಯಗಳೂ ಇಲ್ಲ. ರೋಗಗ್ರಸ್ತ ಪ್ರಾಣಿಗಳಿಗೆ ಸೂಕ್ತ 'ಪ್ರತಿದೇಹಿಗಳನ್ನು 
ಕೊಡಬೇಕು. ಜೊತೆಗೆ ಆ ಹಿಂಡಿನಲ್ಲಿರುವ ಇತರ ಸಂಶಯಾತ್ಮಕ ಪ್ರಾಣಿಗಳಿಗೂ 
ಚಿಕಿತ್ಸೆ ಕೊಡಬೇಕು. ಆ ಮೂಲಕ ರೋಗ ವಿಕೋಪಕ್ಕೆ ತಿರುಗಿ, ಪ್ರಾಣಿಗಳನ್ನು 
ಸಾವಿನ ದವಡೆಯಿಂದ ತಪ್ಪಿಸಬಹುದು. 


ಗಳಲೆರೋಗದ ಚಿಕಿತ್ಸೆ ಯಲ್ಲಿ ವ್ಯಾಕ್ಸೀನ್‌ ಹಾಗೂ ಲಸಿಕೆಗಳನ್ನು ಬಳಸಲಾಗ 
ತ್ತದೆ. ಕೆಲವು ಮುಂಜಾಗ್ರತಾ ಕ್ರಮಗಳನ್ನ ಅನುರಿಸಿಸುವುದರ ಮೂಲಕ ಇದನ್ನು 
ತಡೆಗಟ್ಟಬಹುದು. ಪ್ರಾಣಿಗಳನ್ನು ಕಟ್ಟುವ ಸ್ಥಳಗಳನ್ನು ಚೊಕ್ಕಟವಾಗಿಟ್ಟಿರಬೇಕು. 
ರೋಗಗ್ರಸ್ತ ಪ್ರಾಣಿಗಳನ್ನು. ಆರೋಗ್ಯಕರ ಪ್ರಾಣಿಗಳಿಂದ ಪ್ರತ್ಯೇಕಿಸಿ, ಅವುಗಳಿಗೆ 
ಬೇರೆಬೇರೆ ನೀರು, ಮೇವು ಕೊಡಬೇಕು. ಒಳ್ಳೆಯ ರೀತಿಯ ಸಂಗೋಪನೆ ಹಾಗೂ 
ಉಸ್ತುವಾರಿಕೆಗಳಿಂದ ಇದರ ಸಂಭವಗಳನ್ನು ಕಡಮೆ ಮಾಡಲು ಸಾಧ್ಯ. 


ಕಾಲುವ್ರಣರೋಗ (ಫುಟ್‌ರಾಟ್‌, ಕಾಲುಜೆರಸು) : ದನಗಳ ಪಾದಗಳಲ್ಲಿ 
ಕಂಡುಬರುವ ರೋಗ. ಇದಕ್ಕೆ ಯಾವುದೇ ಒಂದು ಬಗೆಯ ರೋಗಾಣುಗಳು ಕಾರಣ 
ಎಂಬುದಿಲ್ಲ. ಕುಂಟುವಿಕೆ, ಗೊರಸಿನ ಮೇಲ್ಭಾಗ ಕಾಲಿನಲ್ಲಿ ಊತ, ಇವು ಇಂಥ 
ಪ್ರಾಣಿಗಳಲ್ಲಿ ಕಂಡುಬರುವ ರೋಗಲಕ್ಷಣಗಳು. ಸಾಮಾನ್ಯವಾಗಿ ಗೊರಸಿನ ಗಡುಸಾದ 
ಭಾಗದಲ್ಲಿ ಗಾಯ ಒಡೆದು ತೆರೆದ ಗಾಯವಿರುತ್ತದೆ. ಈ ಭಾಗವನ್ನು ತೊಳೆದು ಶುಚಿ 
ಮಾಡಿ, ಅಲ್ಲಿರುವ ಕೊಳೆತ ಮಾಂಸವನ್ನು ತೆಗೆದು, ನಂತರ ಆ ಭಾಗವನ್ನು ಸೋಂಕು 
ನಾಶಕ ದ್ರಾವಣಗಳಿಂದ ತೊಳೆದು ಚಿಕಿತ್ಸೆ ಮಾಡಬೇಕು. ಇದರ ಪ್ರತಿದೇಹಿ ಔಷಧಿ 
ಗಳು ಅಥವಾ ಗಂಧಕ ಔಷಧಿಗಳ ಇನ್‌ಜೆಕ್ಷನ್‌ ಕೊಡಿಸಬೇಕು. ಚಿಕಿತ್ಸೆಯಿಂದ 
ಪ್ರಯೋಜನವಿಲ್ಲವೆಂದು ಕಂಡುಬಂದಲ್ಲಿ ಅಷ್ಟು ಭಾಗವನ್ನು ಕತ್ತರಿಸಬೇಕಾಗುತ್ತದೆ. 


ಕೆಲವು ಬಗೆಯ ಮುಂಜಾಗ್ರತಾಕ್ರಮಗಳನ್ನು ಅನುಸರಿಸಿ, ಕಾಲುಜೆರಸಿನ ಸಂಭವ 
ಗಳನ್ನು ತಪ್ಪಿಸಬಹುದು. ಪ್ರಾಣಿಗಳನ್ನು ತೇವದ ಅಥವಾ ಕೆಸರಿನ ಸ್ಥಳಗಲ್ಲಿ ಕಟ್ಟ 
ಬಾರದು. ದನದ ಕೊಟ್ಟಿಗೆ, ಮೇವು ಸ್ಥಳಗಳಲ್ಲಿ ನೀರು ನಿಲ್ಲುವಂತಿರಬಾರದಂ. 
ದನಗಳು ಗೊಬ್ಬರ ತುಂಬಿದ ಚರಂಡಿಗಳಲ್ಲಿ, ತಿಪ್ಪೆಗುಂಡಿಗಳಲ್ಲಿ ಒಂದೇಸಮನೆ ನಿಲ್ಲ 
ದಂತೆ ನೋಡಿಕೊಳ್ಳಬೇಕು. ಹೆಚ್ಚಾಗಿ ಬೆಳೆದುಕೊಂಡಿರುವ ಕೊಳಗಗಳನ್ನು ಒಂದೇ 
ಸಮನಾಗಿ ಕತ್ತರಿಸಬೇಕು. ಪ್ರಾಣಿಗಳ ಗೊರಸು ಹಾಗೂ ಪಾದಸೀಳುಗಳಲ್ಲಿ ಗಾಯ 
ಗಳುಂಟುಮಾಡುವ 'ಯಾವುದೇ ಅಂಶಗಳನ್ನು ದೂರಮಾಡಬೇಕು. ಈ ಗಾಯಗಳ 
ಮೂಲಕ ರೋಗಾಣುಗಳು ಪ್ರವೇಶಿಸಿ, ಅಲ್ಲಿ ರೋಗಸ್ಥಾ ಪನೆ ಮಾಡುವುದುಂಟು. 
ಕೊಟ್ಟಿಗೆಗಳ ಬಾಗಿಲಲ್ಲಿ ಹೆಚ್ಚು ಆಳವಿಲ್ಲದ, ಸಣ್ಣ ತಳಿಗೆಗಳಲ್ಲಿ ಸುಣ್ಣ ತುಂಬಿ 
ಕೊಟ್ಟಿಗೆಯ ದನಗಳು ಹೊರಗೆ ಹೋಗುವಾಗ, ಬರುವಾಗ ಆ ತಳಿಗೆಗಳಲ್ಲಿ ಕಾಲಿಟ್ಟು 


264. ಅಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ನಡೆಯುವಂತೆ ಮಾಡುವುದರ ಮೂಲಕ ದನಗಳಲ್ಲಿ ಕಾಲುಜೆರಸಿನ ಸಂಭವಗಳನ್ನು 
ಕಡಮೆ ಮಾಡಬಹುದು. ಇದಕ್ಕಿಂತಲೂ ಸೋಂಕಿನ ಹಾಗೂ ಗಾಯಗಳ ಮೂಲ 
ಗಳನ್ನು ತೊಡೆದು ಹಾಕುವುದು, ನೀರು ಚೆನ್ನಾಗಿ ಹರಿದುಹೋಗುವಂತೆ ವ್ಯವಸ್ಥೆ 
ಮಾಡಂವುದು. ಇವು ಒಳ್ಳೆಯ ಕ್ರಮಗಳು. 


ನೆರಡಿ ಬೇನೆ (ಆಂತ್ರಾಕ್ಸ) : ಇದು ಬ್ಯಾಸಿಲಸ್‌ ಅಂತ್ರಾಸಿಸ್‌ ಎಂಬ ಜೀವಾ 
ಣುವಿನಿಂದ ಬರುವ ಒಂದು ಅತಿ ಸೌಂಕ್ರಾಮಿಕವಾದ ಸೋಂಕು. ಇದು ದನಗಳಲ್ಲಿ 
ಹೆಚ್ಚು ಉಗ್ರ ಸ್ವರೂಪದ್ದು. ನೆರಡಿ ಬೇನೆಯಿಂದ ನರಳುತ್ತಿರುವ ಪ್ರಾಣಿಗಳಲ್ಲಿ 
ಂದುಳಿನ ಅಪಾಯಕ್ಕೆ ಸಂಬಂಧಿಸಿದ ರೋಗಲಕ್ಷಣಗಳು. ಕಷ್ಟ ಶ್ವಾಸ, ಸೆಳವಿನಿ:ದ 
ಕೂಡಿದ ನಡಿಗೆ, ಹಾಕಾ ನಡೆಯುವಿಕೆ ಇವೇ ಮುಂತಾದ ರೋಗಲಕ್ಷಣ ಇಗಳು ' 
ಕಾಣಿಸಿಕೊಂಡು ಕೊನೆಗೆ ಪ್ರಾಣಿಗಳು ಸಾವನ್ನಪ್ಪುತ್ತವೆ. ಅಷ್ಟ ತೀವ್ರಗಾಮಿಯಲ್ಲದ 
ನೆರಡಿ ಬೇನೆಯೆಲ್ಲಿ ಪ್ರಾಣಿಯ ಶರೀರದ ವಿವಿಧ ಭಾಗಗಳಿಂದ ಬಾವಿನ ಗಂಟುಗಳು 
ಕಾಣಿಸಿಕೊಳ್ಳುತ್ತವೆ. ನಾರಿಗೆ ಮತ್ತು ಗಂಟಲಿನಲ್ಲಿ ಗಾಯಗಳು ಕಂಡುಬರಬಹುದು. 


ರೋಗಗ್ರಸ್ತ ಪ್ರಾಣಿಗಳಿಂದ ಸೋಂಕುಕಾರಕಗಳನ್ನು ಪ್ರತ್ಮೇಕಿಸಿ, ಅವುಗಳನ್ನು 
ಗುರಿತಿಸುವುದರ ಮೂಲಕ ನಿಶ್ಚಿತ ರೋಗನಿದಾನಮಾಡಬಹುದು. ನೆರಡಿ ಬೇನೆಯ 
ರೋಗಾಣುಗಳು ವಿವಿಧ ಬಗೆಗೆಳಲ್ಲಿ ಪ್ರಸಾರವಾಗುತ್ತವೆ. ಇವುಗಳನ್ನು ನಾಶಮಾಡು 
ವುದು ಕಷ್ಟಸಾಧ್ಯವಾದ ಕಾರ್ಯ. ಆದ್ದರಿಂದ ಯಾವುದೇ ಹಿಂಡಿನಲ್ಲಿ ರೋಗದ 
ಸಂಭವವಿಧಾನ ಅಥವಾ ರೋಗವು ಕಾಣಿಸಿಕೊಂಡಾಗ, ಫಾರ್ಕ್‌ನಲ್ಲಿ ಸಂಪೂರ್ಣವಾಗಿ, 
ಆದಷ್ಟು ಬೇಗನೆ ನೈರ್ಮಲ್ಯೀಕರಣ ಕ್ರಮಗಳನ್ನು ಅನುಸರಿಸಬೇಕು. ರೋಗಗ್ರಸ್ತ 
ಪ್ರಾಣಿಗಳ ಚಿಕಿತ್ಸೆಯಲ್ಲಿ ಕೆಲವು ಪ್ರತಿದೇಹಿಗಳು ಪರಿಣಾಮಕಾರಿಯಾಗಿ ಕೆಲಸ 
ಮಾಡುತ್ತವೆ. 


ದನಗಳಿಗೆ ನೆರಡಿ ಕ ಗ ಬರದಂತೆ, ರೋಗದ, ವಿರುದ್ಧ ವ್ಯಾಕ್ಸಿನೇಷನ್‌ 
ಮಾಡುವುದು ಅವಶ್ಶ್ವಕ. ವ್ಯಾಕ್ಸಿನೇಷನ್‌ನಿಂದಾಗಿ ಪ್ರಾಣಿಗಳು ಹೆಚ್ಚಿನ ಮಟ್ಟದಲ್ಲಿ 
ಸಂರಕ್ಷಣೆ ಪಡೆಯುತ್ತವೆ. ee ಕ್ರಮಗಳನ್ನು ಸಾಮಾನ್ಯವಾಗಿ ಎಲ್ಲಿ ದನ 
ಗಳ ಹಿಂಡುಗೆಳಲ್ಲೂ ಮತ್ತು ನೆರಡಿ ಬೇನೆಯ ಸಮಸ್ಯೆ ಇರುವ ಎಲ್ಲ "ಪ್ರದೇಶಗಳಲ್ಲೂ 
ಅನುಸರಿಸಲಾಗುತ್ತದೆ. ಅಮೇರಿಕೆಯ ಸಂಯುಕ್ತ ಸಂಸ್ಥಾನಗಳಲ್ಲಿ ನೆರಡಿ ಬೇನೆಯು 
ಅಷ್ಟೊಂದು ಸಾವಕಾನ್ಮವಾಗಿಲ್ಲ. 


ಚಪ್ಸೆರೋಗ : ಅಮೇರಿಕೆಯ ಸಂಯಕ್ತ ಸಂಸ್ಥಾನಗಳಲ್ಲಿ ಬಹಳ ಪ್ರದೇಶಗಳಲ್ಲಿ 
ಎದೆಸೆರೋಗ ಕಂಡುಬರುತ್ತದೆ. ಇದು ಎಳೆಯ ಪ್ರಾಣಿಗಳಲ್ಲಿ. ಹೆಚ್ಚು ಸಾಮಾನ್ಯ. 
*`ಅದರಲ್ಲೂ ವಿಶೇಷವಾಗಿ 6 ತಿಂಗಳಿಂದ 19 ತಿಂಗಳ: ವಯಸ್ಸಿನ ದನಕರಃಗಳಲ್ಲಿ ಇದರ: 
ಸಂಭಾವ್ಯತೆ ಹೆಚ್ಚು. ಚಪ್ಪೆರೋಗದ ರೋಗಕಾರಕ ಕ್ಲಾಸ್ಟ್ರೀಡಿಯಂ ಚಪಾರ್ಯ ಎಂಬ 


ಹೈನುದನಗಳ ರೋಗಗಳು ಮತ್ತು ಪರಪಿಂಡಿಗಳು 265 


ಏಕಾಣುಜೀವಿ ರೋಗಗ್ರಸ್ತ ಪ್ರಾಣಿಗಳಲ್ಲಿ ಅಧಿಕ ಜ್ವರ, ಚರ್ಮದ ಕೆಳಗೆ ಗಾಳಿ 
ತುಂಬಿದ ಬಾವುಗಳು, ಹಸಿವಿಲ್ಲದಿರುವಿಕೆ, ಮೆಲುಕುಹಾಕದಿರುವಿಕೆ, ವೇಗದ ಉಸಿರಾಟ, 
ಮಾಂದ್ಯತೆ, ಇಪೇ ಮುಂತಾದ ರೋಗಲಕ್ಷಣಗಳು ಪ್ರಕಟವಾಗುತ್ತವೆ. ಬಹಳಷ್ಟು 
ಸಂದರ್ಭಗಳಲ್ಲಿ ರೋಗಗ್ರಸ್ತ ಪ್ರಾಣಿಗಳು 12-36 ಗಂಟೆಗಳೊಳಗೆ ಸಾವನ್ನಪ್ಪುತ್ತವೆ. 


ರೋಗದ ಆರಂಭದಲ್ಲಿ ಪ್ರಾಣಿಗಳಿಗೆ ಪ್ರತಿಜೀವಕಗಳಿಂದ ಚಿಕಿತ್ಸೆ ನಡೆಸುವುದರ 
ಮೂಲಕ ಪರಿಣಾಮಕಾರಿ ಚಿಕಿತ್ಸೆ ಸಿದ್ಧಿಸಬಹುದು. ಹೆಚ್ಚು ಉಲ್ಬಣಾವಸ್ಥೆಯ ಹಂತ 
ದಲ್ಲಿ ಚಿಕಿತ್ಸೆ ನಿಷ್ಪ್ರಯೋಜಕ. ಎರಡರಿಂದ ನಾಲ್ಕು ತಿಂಗಳ ಒಳಗಿನ ಎಲ್ಲ ಕರುಗಳಿಗೂ 
ಚಪ್ಪೆರೋಗದ ವಿರುದ್ಧ ವ್ಯಾಕ್ಸಿನೇಷನ್‌ ಮಾಡಬೇಕು. ಹಾಗೆ ಒಮ್ಮೆ ವ್ಯಾಕ್ಸಿನೇಷನ್‌ 
ಮಾಡಿದ ಪ್ರಾಣಿಗಳಲ್ಲಿ ಸುಮಾರು 9-12 ತಿಂಗಳವರೆಗೆ ಪ್ರತಿರಕ್ಷತೆ ಇರುತ್ತದೆ. 
ರೋಗ ಪ್ರತಿರಕ್ಷತೆಯನ್ನು ಮುಂದುವರೆಸಲು ಆಗಿಂದಾಗ್ಗೆ ವ್ಯಾಕ್ಸಿನೇಷನ್‌ ಮಾಡುವುದು 
ಅವಶ್ಯಕವಿರುತ್ತದೆ. 


ತೆ 


ಕೆಂಗಣ್ಣು ಸೋಂಕು: (ಪಿಂಕ್‌ ಆಯ್‌, ಇನ್‌ಫೆಕ್ಸಿಯಸ್‌ ಕೆರಾಟಿಟಿಸ್‌). 
ಇದು ಕಣ್ಣಿನ ಒಂದು ಸೋಂಕು ರೋಗ. ವಿಶ್ವಾದ್ಯಂತ ದನಗಳಲ್ಲಿ ಇದರ ಸುಳಿವಿದೆ. 
ಇದರೆ ಸೋಂಕುಕಾರೆಕ ಎಚ್‌. ಬೋವಿಸ್‌ ಎಂಬ ಜೀವಾಣು. 


ಕೆಂಗಣ್ಣು ಸೋಂಕಿನಿಂದ ನರಳುತ್ತಿರುವ ಪ್ರಾಣಿಗಳಲ್ಲಿ, ಅವುಗಳ ಕಣ್ಣು ಗುಡ್ಡೆ 
ಊದಿಕೊಂಡಿರುತ್ತದೆ. ಕಣ್ಣು ಕೆಂಪಗಾಗಿರುತ್ತದೆ ಮತ್ತು ರಕ್ತಾಧಿಕ್ಯದಿಂದಕೂಡಿರುತ್ತದೆ. 
ಸೋಂಕಿನ ಆರಂಭದಲ್ಲಿ, ಕಣ್ಣಿನಿಂದ ನೀರು ಸುರಿಯಲು ಪ್ರಾರಂಭವಾಗುತ್ತದೆ. ಇದೇ 
ಕ್ರಮೇಣ ಲೋಳೆಯಾಗಿ, ನಂತರ ಕೀವಾಗಿ ಪರಿಣಮಿಸಿ ಸುರಿಯತೊಡಗುತ್ತದೆ. 


ಕೆಲವು ಸಂದರ್ಭಗಳಲ್ಲಿ, ಕಣ್ಣುಗುಡ್ಡೆಯ ಮೇಲೆ ವ್ರಣಗಳುಂಟಾಗುತ್ತವೆ. 
ಇದರಿಂದಾಗಿ ದನಗಳು ಜೀವಾವಧಿ ಪೂರ್ಣ ಕುರುಡಾಗುತ್ತವೆ. ಆದರೆ ತಾತ್ಕಾಲಿಕ 
ಕುರುಡು ಸಾಮಾನ್ಯ. ಕೆಂಗೆಣ್ಣು ಸೋಂಕು ಸೋಂಕುಪ್ರಾಣಿಗಳಿಂದ ಆರೋಗ್ಯಕರ 
ಪ್ರಾಣಿಗಳಿಗೆ ಹರಡುತ್ತದೆ. - ಸಾಮಾನ್ಯವಾಗಿ ಹಿಂಡಿನಲ್ಲಿ ಕೆಂಗಣ್ಣು ಸೋಂಕು ಕಂಡು 
ಬರಲು ಹೊಸದಾಗಿ ತಂದ ಪ್ರಾಣಿಗಳೇ ಕಾರಣವಾಗಿರುತ್ತದೆ. 


ಕಣ್ಣುಗಳನ್ನು ಫೂತಿನಾಶಕ ದ್ರಾವಣಗಳಿಂದ ತೊಳೆಯುವುದು ಕೆಂಗಣ್ಣುಸೋಂಕಿನ 
ಚಿಕಿತ್ಸೆಯಲ್ಲಿ ಸಹಾಯವಾಗಬಹುದು. ಕೆಲವು ವೇಳೆ, ಕೆಲವು ಪ್ರತಿದೇಹಿಗಳನ್ನು 
ಬಳಸಿ, ಚಿಕಿತ್ಸೆ ನಡೆಸಬಹುದು. : ಆದರೂ ತೃಪ್ತಿಕರ ಹಾಗೂ ಪರಿಣಾಮಕಾರಿ ಚಿಕಿತ್ಸೆ 
ಇಲ್ಲ, ರೋಗಲಕ್ಷಣಗಳಿಗನುಸಾರವಾಗಿ ಚಿಕಿತ್ಸೆ ನಡೆಸಬೇಕು. ಸೋಂಕು ಪ್ರಾಣಿಗಳನ್ನು 
ತಂಪಾದ ಹಾಗೂ ಕತ್ತಲಿನ ಸ್ಥಳಗಳಲ್ಲಿ ಇಡಬೇಕು. ಪ್ರಾಣಿಗಳನ್ನು ಕಟ್ಟಿರುವ ಸ್ಥಳ 
ಗಳಲ್ಲಿರುವ ನೊಣಗಳನ್ನು ನಾಶಪಡಿಸಬೇಕು. ನೊಣಗಳು ಸೋಂಕುಪ್ರಾಣಿಗಳಿಂದ 


266 ಆಧುನಿಕ ಪೈನಾಗಾರ ದನಗಳ ನಿರ್ವಹಣೆ 


ಆರೋಗ್ಯಕರ ಪ್ರಾಣಿಗಳಿಗೆ ಸೋಂಕು ಪ್ರಸಾರಮಾಡುವುದರಲ್ಲಿ ಹೆಚ್ಚಿನ ಪ್ರಾತ್ರಪಹಿಸು 
ತ್ತವೆ. ಹೊಸದಾಗಿ ಬೇರೆಡೆಯಿಂದ ತಂದ ಪ್ರಾಣಿಗಳಿಂದ ಸೋಂಕು ಹರಡುವದನ್ನು 
ತಪ್ಪಿಸಲು ಕೂಡಲೇ ಹಳೆಯ ಹಿಂಡಿನೊಳಕ್ಕೆ ಸೇರಿಸದೆ 60 ದಿನಗಳವರೆಗೆ ಪ್ರತ್ಯೇಕ 
ವಾಗಿಡಬೇಕು ; ಅಲ್ಲದೆ, ಸಂಶಯಾತ್ಮಕ ಪ್ರಾಣಿಗಳನ್ನು ಆರೋಗ್ಯಕರ ಪ್ರಾಣಿಗಳಿಂದ 
ಪ್ರತ್ಯೇಕಿಸಿಡಬೇಕು. ಈ ಕ್ರವ.ಗಳನ್ನು ಅನುಸರಿಸುವುದರ ಮೂಲಕ ರೋಗನಿಯಂತ್ರಣ 
ಮಾಡಬಹುದು. 


ದವಡೆ ಊತ (ಲಂಗಿಜಾ-ಆಕ್ಟಿನೋಮೈಕೊಸಿಸ್‌ ಮತ್ತು ಅಕ್ಸಿನೋಬ್ಯಾಸಿ 
ಲೋಸಿಸ್‌) : ಇದು ಆಕ್ಸಿ ನೋವೈಕೋಸಿಸ್‌ ಬೋವಿಸ್‌ ಎಂಬ ಏಕಾಣುಜೀವಿಗಳಿಂದ 
ಬರುವ ಒಂದು ಸೋಂಕು ಇದು ಸಾಮಾನ್ಯವಾಗಿ ಮೇಲ್ಲವಡೆಯ ಅಥವಾ ಕೆಳದವ 
ಡೆಯ ಮೂಳೆಗಳ ಸೋಂಕು. ದವೆಡೆಯ ಊತ ಈ ಸೋಂಕಿನ ಒಂದು ಮುಖ್ಯ 
ರೋಗಲಕ್ಷಣ. . ದವಡೆಯ ಮೂಳೆಗಳ ಸೋಂಕಿನ ಪರಿಣಾಮದಿಂದ ಹಿರಿದಾಗಿ 
ದವಡೆಯ ಬಾವು ಬಂದಿರುತ್ತದೆ. ಅದರ ಜೊತೆಗೆ ದವಡೆಯಲ್ಲಿ ಹುಣ್ಣುಗಳುಂಟಾಗ 
ಬಹುದು. ದವಡೆಯು ಹೆಚ್ಚು ಸೋಂಕಿನಿಂದ ಕೂಡಿರುತ್ತದೆ. ಆಕ್ಟಿನೋಬೆಸಿಲೋಸಿಸ್‌ 
ಆಕ್ಸಿ ನೋಬೆಸಿಲಸ್‌ ಲಿಗ್ನಿರೇಸಿ ಎಂಬ ಏಕಾಣುಜೀವಿಗಳಿಂದ ಬರುತ್ತದೆ. ಈ ಜೀವಾಣು 
ಗಳು ತಲಿ ಹಾಗೂ ಕತ್ತಿನ ಭಾಗದಲ್ಲಿರುವ ಮೃದುವಾದ ಊತಕಗಳಿಂದ ನೆಲೆಸಿ 
ಸೋಂಕನ್ನು ಉಂಟುಮಾಡುತ್ತವೆ. ಆಕ್ಟಿನೋಬೆಸಿಲೋಸಿಸ್‌ ಸೋಂಕನ್ನು ತಕ್ಕ ಚಿಕಿತ್ಸೆ 
ಯಿಂದ ಗುಣಪಡಿಸಬಹುದು. ಇದರ ಚಿಕಿತ್ಸೆಯಲ್ಲಿ ಪ್ರತಿದೇಹಿಗಳನ್ನು, ಸಲ್ಪನ 
ಮೈಡುಗಳನ್ನು ಅಯೋಡೈಡಂಗಳನ್ನು ಬಳಸಬಹುದು. ಶಸ್ತ್ರಚಿಕಿತ್ಸೆಯಿಂದಲೂ ಇದರ 
ಚಿಕಿತ್ಸೆ ಸಾಧ್ಯ. ಆಕ್ಟಿನೋಮೈಕೋಸಿಸ್‌ ರೋಗದ ಚಿಕಿತ್ಸೆಯಲ್ಲೂ ಇದೇ ರೀತಿಯ 
ಔಷಧಗಳನ್ನೂ, ಚಿಕಿತ್ಸೆಯನ್ನೂ ಬಳಸಬಹುದು. ಆದರೆ ಗುಣಮುಖವಾಗುವ 
ಸಾಧ್ಯತೆಗಳು ಕಡಮೆ. 


ಫಾರ್ಮ್‌ಗಳಲ್ಲಿ ಒಳ್ಳೆಯ ನೈರ್ಮಲ್ಯೀಕರಣ ಕ್ರಮಗಳ ಅನುಸರಿಸುವುದು, 
ರೋಗಗ್ರಸ್ತ ಪ್ರಾಣಿಗಳನ್ನು ಹಿಂಡಿನಿಂದ ಬೇರ್ಪಡಿಸುವುದು, ಇವೇ ಮುಂತಾದ ರೋಗ 
ನಿರೋಧ ಕ್ರಮಗಳನ್ನು ಅನುಸರಿಸುವುದು ಅವಶ್ಯಕ. 


ಲಿಸ್ಬೀರಿಯೋಸಿಸ್‌ : ಇದನ್ನು ಕೆಲವು ವೇಳೆ ಲಿಸ್ಟೆರೆಲ್ಲೋಸಿಸ್‌ ಎಂದು 
ಕರೆಯುವುದೂ ಉಂಟು, ಇದು ಲಿಸ್ಟ್ರೀರಿಯಾ ಮಾನೋಸೈೈಟಾಜಿನಸ್‌ ಜೀವಾಣು 
ಗಳಿಂದ ಬರುತ್ತದೆ. ಇದು ಅಲ್ಲಲ್ಲಿ ಕೆರಿವು ಕಡೆ ಕೆಲವು ಪ್ರಾಣಿಗಳಲ್ಲಿ ಕಂಡುಬರುತ್ತದೆ 
ಕೆಲವು ಹಿಂಡುಗಳಲ್ಲಿ ಹಿಂಡಿನ 1/5 ಭಾಗದಷ್ಟು ಪ್ರಾಣಿಗಳು ಇದರಿಂದ ನರಳಬಹುದು: 
ರೋಗಗ್ರಸ್ತ ಪ್ರಾಣಿಗಳು ರೋಗದ ಸೂಚನೆಯಾಗಿ ಮೊದಲು ಮೇವುತಿನ್ನುವುದನ್ನು 
ನಿಲ್ಲಿಸುತ್ತವೆ. ಅವು ಚಡಪಡಿಸತೊಡಗುತ್ತವೆ. ಸಾಮಾನ್ಯವಾಗಿ ಜ್ವರವಿರುತ್ತದೆ. 


ಹೈನುದೆನಗಳ ಕೋಗೆಗಳು ಮತ್ತು ಪರಪಿಂಡಿಗಳು 267 


ಕೇಂದ್ರ ನರಮಂಡಲವು ಸೋಂಕಿಗೊಳಗಾಗಿ, ಅದರ ಪರಿಣಾಮ ಕೇಂದ್ರ ನರಮಂಡಲಕ್ಕೆ 
ಸಂಬಂಧಿಸಿದ ರೋಗಲಕ್ಷಣಗಳು ಕಂಡುಬರುತ್ತವೆ. ಪ್ರಾಣಿಗಳು ವೃತ್ತಗಳಲ್ಲಿ ತಮ್ಮ 
ಸುತ್ತ ತಾವೇ ಪ್ರದಕ್ಷಿಣೆ ಮಾಡುವಂತೆ ಸುತ್ತಿ ನಡೆಯತೊಡಗುತ್ತವೆ. ಕಣ್ಣು ಕುರುಡಾ 
ದಂತೆ ಕಂಡುಬರ:ತ್ತದೆ. ಪ್ರಾಣಿಗಳ ದೇಹದಲ್ಲಿ ಅಂಗಾಂಗಗಳ ಕಾರ್ಯಗಳಲ್ಲಿ 
ಸಮನ್ವಯತೆ ಇಲ್ಲದಂತಾಗಿ ಕ್ರಮೇಣ ಪಾರ್ಶ್ವವಾಯು ಉಂಟಾಗುತ್ತದೆ. ಕೊನೆಗೆ 
ಅವು ಸಾಯಃತ್ತವೆ.: ಕೆಲವೇ ಕೆಲವು ಪ್ರಾಣಿಗಳು ಕ್ರಮೇಣ, ಈ ರೋಗದಿಂದ 
ಚೇತರಿಸಿಕೊಂಡು, ಗುಣಮುಖಹೊಂದುತ್ತವೆ. 


ಲಿಸ್ಟೀರಿಯೋಸಿಸ್‌ ರೋಗಕ್ಕೆ ಯಶಸ್ವಿ ಚಿಕಿತ್ಸೆ ಇಲ್ಲ. ರೋಗನಿರೋಧ ಕ್ರಮ 
ಗಳಾಗಿ ದನದ ಹಿಂಡುಗಳಲ್ಲಿ ಒಳ್ಳೆಯ ನೈರ್ಮಲ್ಮೀಕರಣ ಕ್ರಮಗಳನ್ನು ಅನುಸರಿಸುವು 
ದೊಂದನ್ನು ಬಿಟ್ಟು ಬೇ5 ಯಾವ ನಿರ್ದಿಷ್ಟವಾದ ರೋಗನಿರೋಧ ಕ್ರಮಗಳಿಲ್ಲ. 


ಕಾಲು ಮತ್ತು ಬಾಯಿ ರೋಗ: ಇದು ಪ್ರಾಣಿಗಳ ಅತಿ ಆತಂಕಕಾರಕ 
ರೋಗಗಳಲ್ಲಿ ಒಂದು. ಮನುಷ್ಯನೂ ಪ್ರಾಣಿಗಳಿಂದ ಇದನ್ನು ಸೋಂಂಕಿಸಿಕೊಳ್ಳುವ 
ಸಂಭವಗಳಿವೆ. ಅದೃಷ್ಟವಶಾತ್‌, ಅಮೇರಿಕೆಯ ಸಂಯುಕ್ತ ಸಂಸ್ಥಾನಗಳಲ್ಲಿ ಈ 
ಸೋಂಕಿನ ಸುಳಿವಿದ್ದಂತೆ ಇಂದು ಕಂಡುಬರುವುದಿಲ್ಲ. ಈ ಹಿಂದೆ ಕಾಲು ಮತ್ತು ಬಾಯಿ 
ರೋಗ ಹೆಚ್ಚಾಗಿತ್ತು. ಈ ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ವಕಾಡಲು 
ತೀವ್ರ ಕ್ರಮಗಳನ್ನು ಕೈಗೊಳ್ಳಲಾಯಿತು. ವಿವಿಧ ದೇಶಗಳಿಂದ ಅಮೇರಿಕೆಯ 
ಸಂಯುಕ್ತ ಸಂಸ್ಥಾನಗಳಿಗೆ ಪ್ರಾಣಿಗಳನ್ನೂ, ಪ್ರಾಣಿ ಮೂಲವಸ್ತುಗಳನ್ನೂ ಆಮದು 
ಮಾಡಿಕೊಳ್ಳುವುದರ ವಿರುದ್ಧ ನಿರ್ಬಂಧ ಏರ್ಪಡಿಸಲು ಕಾಲು ಮತ್ತು ಬಾಯಿ 
ರೋಗವೇ ಮುಖ್ಯ ಕಾರಣವಾಗಿದೆ. ಉಗಿಯಲ್ಲಿ ಬೂಚ:ಹಾಕಿದ ಅಥವಾ ವಿಶೇಷ 
ರೀತಿಯಲ್ಲಿ ಸಂಸ್ಕರಿಸಿದ ಪ್ರಾಣಿಪದಾರ್ಥಗಳ ಆಮದಿಗೆ ಈ ನಿರ್ಬಂಧ ಅನ್ವಯಿ 
ಸುವುದಿಲ್ಲ. 


ಕಾಲು ಮತ್ತು ಬಾಯಿರೋಗವು ಅದೇ ಹೆಸರಿನ ವಿಷಾಣುಗಳಿಂದ ಬರುತ್ತದೆ. 
ಇವು ಬಹು ಸೂಕ್ಷ್ಮ. ರೋಗಗ್ರಸ್ತ ಪ್ರಾಣಿಗಳಲ್ಲಿ ಬಾಯಿ ಮತ್ತು ನಾಲಗೆಯ ಲೊಳ್ಳರೆ 
ಗಳ ಮೇಲೆ ಬೊಬ್ಬೆ ಅಥವಾ. ಗುಳ್ಳೆಗಳುಂಟಾಗುತ್ತವೆ. ಇದೇ ರೀತಿಯ ರೋಗ 
ವೈಲಕ್ಷಣಗಳು. ಪಾದಗಳ ಮೇಲೂ. ಕಂಡುಬರುತ್ತವೆ. ಇವು ಕಾಲು ಮತ್ತು ಬಾಯಿ 
ರೋಗದ ವಿಶಿಷ್ಟ ರೋಗಲಕ್ಷಣಗಳು. ಇವು ಹಸುಗಳ ಕೆಚ್ಚಲಿನ ಮೇಲೂ ಉಂಟಾಗ 
ಬಹುದು. 


ಕಾಲು ಮತ್ತು ಬಾಯಿರೋಗವನ್ನು ನಿರ್ಮೂಲ ಮಾಡಲು ಎಲ್ಲ ರೋಗಗ್ರಸ್ತ 
ಪ್ರಾಣಿಗಳನ್ನೂ ಸೋಂಕು ಪ್ರಾಣಿಗಳ ಸಂಪರ್ಕಕ್ಕೆ ಬಂದಿರುವ ಹಾಗೂ ಸಂಶಯಾತ್ಮಕ 
ಪ್ರಾಣಿಗಳನ್ನೂ ಸಾಯಿಸುವುದು ಮತ್ತು ಸಾಯಿಸಿದ ಪ್ರಾಣಿಗಳನ್ನು ಸರಿಯಾದ ರೀತಿ 


268 ಲಾಭ ಸಂಪಾದನೆಗಾಗಿ ಹೈನು ದನಗಳ ನಿರ್ವಹಣೆ 


ಯಲ್ಲಿ ಅಂದರೆ ಸಾಯಿಸಿದ ಪ್ರಾಣಿಗಳನ್ನು ಆಳವಾದ ಗುಂಡಿಗಳಲ್ಲಿ ಹೂಳುವುದು ಇಲ್ಲವೆ 
ಚೆನ್ನಾಗಿ ಸುಡುವುದು ಇವೇ ಮುಂತಾದ ಕ್ರಮಗಳನ್ನು ಅನುಸರಿಸಬೇಕು. ರೋಗ 
ಪ್ರಸಾರವನ್ನು ತಡೆಗಟ್ಟಲು ಹಾಗು ಪ್ರಾಣಿಗಳಲ್ಲಿ ರೋಗರಕ್ಷಣೆಯನ್ನು ಹೆಚ್ಚಿಸಲು ಎಲ್ಲ 
ಪ್ರಾಣಿಗಳಿಗೂ ವ್ಯಾಕ್ಸಿನೇಷನ್‌ ಕ್ರಮಗಳನ್ನೂ ಕೈಗೊಳ್ಳಬೇಕು. ಈ ರೋಗದ 
ಸಂಭವಗಳನ್ನು ತಪ್ಪಿಸುವುದರಲ್ಲಿ ಈ ಕ್ರಮಗಳು ಅಷ್ಟೊಂದು ಯಶಸ್ವಿಯಾಗಿಲ್ಲ. 
ಕಾಯಿ ಬಾಯಿರೋಗದಿಂದ ನರಳುತ್ತಿರುವ ಪ್ರಾಣಿಗಳಲ್ಲಿ ಕಂಡುಬರುವ ರೋಗಲಕ್ಷಣ 
ಹೆಚ್ಚುಕಡಿಮೆ ವೆಸಿಕ್ಕುಲರ್‌ ಸ್ಟಾಮಾಟಿಟಿಸ್‌ ರೋಗಲಕ್ಷಣಗಳನ್ನೇ ಹೋಲುತ್ತವೆ. 
ವೆಸಿಕ್ಕುಲರ್‌ ಸ್ಟಾಮಾಟಿಟಿಸ್‌ ದನಗಳ ಮತ್ತೊಂದು ಸೋಂಕು ರೋಗ. ಯಾವುದೇ 
ಸಂಶಯಾತ್ಮಕ ಸಂದರ್ಭಗಳಲ್ಲಿ ಆ ಕೂಡಲೇ ರೋಗನಿದಾನಕ್ಕಾಗಿ ಅದನ್ನು ಪಶು 
ವೈದ್ಯರ ಗಮನಕ್ಕೆ ತರಬೇಕು. 


ವೆಸಿಕ್ಯುಲರ್‌ ಸಾಮಾಟಟಸ್‌ : ಇದು ವಿಷಾಣುಗಳಿಂದ ಬರುವ ದನಗಳ 
ಒಂದು ಸೋಕು. ಇದರ ಪರಿಣಾಮವಾಗಿ ದನಗಳ ಬಾಯಲ್ಲಿ ಗುಳ್ಳೆ ಅಥವಾ ಬೊಬ್ಬೆ 
ಗಳು ಕಾಣಿಸಿಕೊಳ್ಳುತ್ತವೆ. ತೋರಿಕೆಯಲ್ಲಿ ಇದು ಕಾಲು ಮತ್ತು ಬಾಯಿ ರೋಗ 
ದಂತೆಯೇ ಇರುವುದು. ಇವೆರಡರಲ್ಲಿ ವ್ಯತ್ಯಾಸವನ್ನು ಕಂಡುಹಿಡಿಯಲು ಪ್ರಯೋ 
ಗಾಲಯಗಳ ನೆರವು ಅವಶ್ಯಕ. ಇದು ಹೆಚ್ಚು ಸಾಮಾನ್ಯಪಾಗಿ ನೇರ ಸಂಪರ್ಕದಿಂದಲೇ 
ಹರಡುತ್ತದೆ. ಈ ರೋಗಕ್ಕೆ ಪರಿಣಾಮಕಾರಿ ಚಿಕಿತ್ಸೆ ಇಲ್ಲ. ಆದರೆ ಸಾಮಾನ್ಯವಾಗಿ 
: ರೋಗವು ವಿಕೋಪಕ್ಕೆ ತಿರುಗದೇ ಇರುವ ಸಂದರ್ಭಗಳಲ್ಲಿ ಪ್ರಾಣಿಗಳು ರೋಗದಿಂದ 
ಚೇತರಿಸಿಕೊಳ್ಳುತ್ತವೆ. ರೋಗಪ್ರಸಾರವನ್ನು ತಡೆಗಟ್ಟಲು ಸೋಂಕು ಪ್ರಾಣಿಗಳನ್ನು 
ಆರೋಗ್ಯಕರ . ಪ್ರಾಣಿಗಳಿಂದ ಪ್ರತ್ಯೇಕಿಸಬೇಕು. ಫಾರ್ಮ್‌ ಮತ್ತು ಕೊಟ್ಟಿಗೆಗಳಲ್ಲಿ 
ಒಳ್ಳೆಯ ನೈರ್ಮಲ್ಯೀಕರಣ ಕ್ರಮಗಳನ್ನು ನಿಷ್ಕೃಷ್ಟವಾಗಿ ಪಾಲಿಸುವುದು ಇವೇ 
ಮುಂತಾದ ಕ್ರಮಗಳನ್ನು ಸೂಚಿಸಲಾಗಿದೆ. ಈ ರೋಗವನ್ನು ಕಾಲು ಮತ್ತು ಬಾಯಿ 
ರೋಗದಿಂದ ವಿಭೇದಗೊಳಿಸಲು ಚುರುಕಿನ ರೋಗನಿದಾನ ಅವಶ್ಯಕ. ಆದ್ದರಿಂದ 
ಯಾವುದೇ ಸಂಶಯಾತ್ಮಕ ಸ್ಥಿತಿಯನ್ನು ಕೂಡಲೇ ಪಶುವೈದ್ಯನಿಗೆ ವರದಿಮಾಡಬೇಕು. 


ಮಸ್ಕೋಸಲ್‌ ಕೋಗಗಳು : ಇವು ವಿಷಾಣು ರೋಗಗಳು. ಇವುಗಳಲ್ಲಿ 
ನಾಲ್ಕು ಅಥವಾ ಅದಕ್ಕಿಂತಲೂ ಹೆಚ್ಚಿನ ವಿವಿಧ ಗುಂಪುಗಳನ್ನು ಗುರುತಿಸಲಾಗಿದೆ. ಈ 
ರೋಗಗಳಲ್ಲಿ ಉಸಿರಾಟದ ಅಂಗಗಳ ವ್ಯವಸ್ಥೆ `ಹಾಗೂ ಪಚನಾಂಗನಾಳದ ಲೊಳ್ಳಿರೆ 
ಗಳಲ್ಲಿ ಉರಿತ ಉಂಟಾಗುತ್ತದೆ. ಭೇದಿ ರೋಗಗ್ರಸ್ತ ಪ್ರಾಣಿಗಳಲ್ಲಿ ಸಾಮಾನ್ಯವಾಗಿ 
ಕಂಡುಬರುವ ಒಂದು ರೋಗಲಕ್ಷಣ. ಇದನ್ನೇ ಕೆಲಪು ವೇಳೆ `ವಿಷುಣು ಭೇದಿ' 
ಅಂತಲೂ ಕರೆಯುವುದುಂಟು. ಉಸಿರಾಟದ ಅಂಗವೃವಸ್ಥೆಯು ರೋಗಕ್ಕೆ ಒಳಗಾದಾಗ 


ಹೈನುದನಗಳ ರೋಗೆಗಳು ಮತ್ತು ಪರೆಪಿಂಡಿಗಳು 269 


ರೋಗಲಕ್ಷಣಗಳೂ ಕಂಡುಬರುತ್ತವೆ. ಈ "ಶಿಪ್ಪಿಂಗ್‌ ಫೀವರ್‌' ಸಹಲಕ್ಷಣಗಳಲ್ಲಿಯೂ 
ಈ ನಂಜಾಣುವು ಹಳೇಕಾರಣಗಳಾಗಿರುತ್ತವೆ. 

ಈ ರೋಗಗಳ ಬಗೆಗೆ ಅಷ್ಟೊಂದು ವಿವರವಾದ ಸಂಗತಿಗಳು ದೊರೆತಿಲ್ಲ. 
ಅದಕ್ಕಾಗಿ ಒಂದು ನಿರ್ದಿಷ್ಟವಾದ ರೋಗನಿಯಂತ್ರಣ ಕ್ರಮಗಳನ್ನು ಸೂಚಿಸಿಲ್ಲ. 
ಒಳ್ಳೆಯ ನೈರ್ಮಲ್ಯೀಕರಣ ಕ್ರಮಗಳನ್ನು ಪಾಲಿಸುವಿಕೆ, ರೋಗಲಕ್ಷಣಗಳಿಗೆ ತಕ್ಕಂತೆ 
ಚಿಕಿತ್ಸೆ, ಇವೇ ಮುಂತಾದವು ಈ ರೋಗನಿಯಂತ್ರಣೆಯ ಕ್ರಮಗಳು. 


ಆನಪ್ಲ್ಣಾಸ್ಮೋಸಿಸ್‌ : ಇದೊಂದು ಪರಪಿಂಡಿರೋಗ. ಇದರಲ್ಲಿ ಪರಪಿಂಡಿ 
ಗಳು ಕೆಂಪುರಕ್ತಕಣಗಳ ಮೇಲೆ ಆಕ್ರಮಣ ನಡೆಸುತ್ತವೆ. ಅನಪ್ಲಾಸ್ಮಾ ಮಾರ್ಜಿನೇಲ್‌ 
ಎಂಬ ಪರಪಿಂಡಿ ಇದಕ್ಕೆ ಕಾರಣ. ರೋಗಲಕ್ಷಣವಾಗಿ ಮೊದಲು ಸೋಂಕಿನ ಆರಂಭ 
ದಲ್ಲಿ ಪ್ರಾಣಿಗಳಲ್ಲಿ ಜ್ವರವು ಕಾಣಿಸಿಕೊಳ್ಳಬಹುದು. ಆದರೆ ಮುಖ್ಯವಾದವು ಕೆಂಪು 
ರಕ್ತಕಣಗಳ ನಾಶದಿಂದುಂಟಾಗುವ ಲಕ್ಷಣಗಳು. ಮೈತೂಕದಲ್ಲಿ ಇಳಿತ, ಉಸಿರಾಟದ 
ವೆ'ಗದಲ್ಲಿ ತೀವ್ರತೆ, ತೀವ್ರ ಹೃದಯ ಬಡಿತ, ಲೊಳ್ಪರೆಗಳು ಬಿಳಿಚಿಕೊಳ್ಳುವಿಕೆ ಇವು 
ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತವೆ. ಪ್ರಾಣಿಗಳಲ್ಲಿ ಅದರಲ್ಲೂ ಸಣ್ಣದನಗಳಲ್ಲಿ 
ರೋಗವು ಸಾಮಾನ್ಯವಾಗಿ ಸೌಮ್ಯ ರೀತಿಯಲ್ಲಿ ಇರುತ್ತದೆ. ಆದರೆ, ಇದು ತೀವ್ರ 
ರೂಪದಲ್ಲಿಯೂ ಇರಬಹುದು ಮತ್ತು ರೋಗವು ತೀವ್ರವಾಗಿ, ರೋಗ ಲಕ್ಷಣಗಳು 
'ಕುಣಿಸಿಕೊಂಡ 24 ಘಂಟೆಗಳೋಳಗಾಗಿ ಪ್ರಾಣಿಗಳು ಸಾವನ್ನಪ್ಪುತ್ತವೆ. ಈ ರೋಗ 
ದಲ್ಲಿ ಸೌಮ್ಯರೂಪದಿಂದ ಹಿಡಿದು ಅತಿ ತೀವ್ರತೆಯ ರೂಪದವರೆಗೆ ಅನೇಕ ನಮೂನೆ 
ಗಳಿರುತ್ತವೆ. 


ಉಣ್ಣಿಗಳು ಈ ರೋಸಗಪ್ರಸಾರಕ್ಕೆ ಕಾರಣವೆಂದು ಸೂಚಿಸಿದ್ದರೂ ಈ ರೋಗ 
ಪ್ರಸಾರದ ಬಗ್ಗೆ ನಿಖರವಾಗಿ ಅಷ್ಟೊಂದು ಚೆನ್ನಾಗಿ ತಿಳಿಯದು. 


ಕೆಲವು ಪ್ರತಿದೇಹಿಗಳನ್ನು ಬಳಸಿ ರೋಗಗ್ರಸ್ತ ಪ್ರಾಣಿಗಳಿಗ ಚಿಕಿತ್ಸೆ ನೀಡಿ, 
ರಕ್ತದಲ್ಲಿರುವ ಪರಪಂಡಿಗಳ ಕ್ರಿಯೆಯನ್ನು ಕಡಮೆಮಾಡಬಹುದು. ಏನೇ ಆದರೂ, 
ರಕ್ತದಲ್ಲಿ ನಾಶವಾದ ಕೇಪುರಕ್ತಕಣಗಳು ಮತ್ತೆ ತುಂಬಿಕೊಂಡು ಪ್ರಾಣಿಗಳು ಗುಣ 
ಮುಖ ಹೊಂದಲು ಸಾಕಷ್ಟು ಕಾಲಾವಕಾಶಬೇಕು. ಈ ವಿಷಯದಲ್ಲಿ ರೋಗಗ್ರಸ್ತ 
ಪ್ರಾಣಿಗಳಿಗೆ ರಕ್ತಸಂಯೋಜನೆ ಮಾಡುವುದು ಸಹಾಯಕಾರಿ. 


ಮೊದಲನೇಯದಾಗಿ ಉಣ್ಣಿಗಳನ್ನು ನಿಯಂತ್ರಿಸಿ ರೋಗನಿರೋಧ ಮಾಡಬೇಕು. 
ಉಣ್ಣಿಗಳು ರೋಗಪ್ರಸಾರ ಕಾರ್ಯದಲ್ಲಿ ಮಧ್ಯವರ್ತಿ ಪೋಷಕಗಳಾಗಿಯೋ ಅಥವಾ 
ಸೋಂಕುವಾಹಕಗಳಾಗಿಯೋ ವರ್ತಿಸುತ್ತವೆ. ಎರಡನೇಯದಾಗಿ, ರೋಗಲಕ್ಷಣಗಳು 
ತೋರಿಸಿದೊಡನೆ' ಸೋಂಕಿತ ಪ್ರಾಣಿಗಳನ್ನು ಇತರೆ ಆರೋಗ್ಯಕರ ಪ್ರಾಣಿಗಳಿಂದ 
ಪ್ರತ್ಯೇಕಿಸಿ, ಅವುಗಳನ್ನು ನಿರ್ಮೂಲಮಾಡಬೇಕು. 


270 ಆಧುನಿಕ ಹೈನಾಗಾರ ದನಗಳ ಸಿರ್ವಹಣೆ 


ದನಗಳ ಪರಪಿಂಡಿ (ಪರೋಪಜೀವಿ) 


ಹೈನುದನಗಳಲ್ಲಿ ರೋಗವನ್ನುಂಟುಮಾಡುವ ಪರಪಿಂಡಿಗಳು ಹಲವಾರು ಪರ 
ಹಿಂಡಿಗಳಿಂದಾಗಿ ಹೈನು ಉದ್ದಿಮೆಯಲ್ಲಿ ಸಂಭವಿಸುವ ನಷ್ಟಗಳು ಗಣನೀಯ ಪ್ರಮಾಣ 
ದಲ್ಲಿರುತ್ತವೆ. ಪರಖಂಡಿಗಳಿಂದ ಬರುವ ರೋಗಗಳ ಚಿಕಿತ್ಸೆಯಂತೆಯೇ ದುಬಾರಿ. 
ಆದ್ದರಿಂದ ಇತರ ರೋಗಗಳ ನಿಯಂತ್ರಣದಲ್ಲಿ ಅನುಸರಿಸುಮಂತೆ ಇದರಲ್ಲಿಯೂ ಸಹ 
ರೋಗನಿರೋಧ ಕ್ರಮಗಳನ್ನು ಅನುಸರಿಸುವುದು ಉತ್ತಮ ಹಾಗೂ ಲಾಭದಾಯಕ 
ವಾದ ಮಾರ್ಗ. ಆರೋಗ್ಯವಾಗಿ. ಗಟ್ಟಿಮುಟ್ಟಾಗಿರುವ ಹಾಗೂ ಒಳ್ಳೆಯ ಪೌಷ್ಟಿಕ 
ಆಹಾರವನ್ನು ಕೊಟ್ಟು. ಚೆನ್ನಾಗಿ ಮೇಯಿಸಿದ ದನಗಳು ಪರಪಿಂಡಿರೋಗಗಳಿಗೆ 
ಒಳಗಾಗ:ವುದು ಕಡಮೆ. ಇವು ಪರಪಿಂಡಿಗಳನ್ನು ಎದುರಿಸುವಷ್ಟು ಸಾಮರ್ಥವನ್ನು 
ಪಡೆದಿರುತ್ತವೆ. 


ದನಗಳ ಸಗಣಿಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿ ಹಲವಾರು ಪರಪಿಂಡಿಗಳು ವಿಸರ್ಜನೆ 
ಯಾಗುತ್ತಿರುತ್ತವೆ. ಹುಲ್ಲುಮೈದಾನಗಳು ಪರಪಿಂಡಿಗಳನ್ನೊಳಗೊಂಡ ಸಗಣಿಯಿಂದ 
ಕಲುಷಿತವಾಗುತ್ತವೆ. ಇಂತಹ ಪ್ರದೇಶಗಳಲ್ಲಿ ದನಗಳು ಹುಲ್ಲುಮೇಯವುದರಿಂದ 
ಅವು ಮೇವಿನ ಜೊತೆಗೇ ಪರಪಿಂಡಿಗಳನ್ನೂ ತಿನ್ನುವ ಸಂಭವ ಹೆಚ್ಚು. ಹುಲ್ಲು 
ಮೈದಾನಗಳು, ಹುಲ್ಲುಕೊಟ್ಟಿಗೆಗಳು, ಹೆಚ್ಚು ಒತ್ತಾಗಿ ಬೆಳೆದಿರುವ ಸಣ್ಣ 
ಸಣ್ಣ ಹುಲ್ಲುಗಾವಲುಗಳು ಹೆಚ್ಚು ಸಾಮಾನ್ಯವಾಗಿ ಪರಪಿಂಡಿಗಳ ಸೋಂಕಿನ 
ಮೂಲಗಳಾಗಿ ವರ್ತಿಸುತ್ತವೆ. ದೊಡ್ಡಪ್ರಾಣಿಗಳಿಗಿಂತಲೂ, ಎಳೆಯ ವಯಸ್ಸಿನ 
ಪ್ರಾಣಿಗಳು ಪರಸಿಂಡಿಗಳ ಸೋಂಕಿಗೆ ಒಳಗಾಗುವುದೇ ಹೆಚ್ಚು. ಪರಪಿಂಡಿಗಳ ಹಾವಳಿ 
ಹೆಚ್ಚಾಗಿದ್ದು, ಪರಪಿಂಡಿಗಳು ಹೆಚ್ಚು ಸಮಸ್ಯೆಯಾಗಿರುವ ಪ್ರದೇಶಗಳಲ್ಲಿ ಪ್ರತಿಯೊಂದು 
ಸಮ ವಯಸ್ಸಿನ ಕರುಗಳ ಗುಂಪಿಗೂ, ಎಳೆಯ ವಯಸ್ಸಿನ ದನಗಳಿಗೂ ಬೇರೆ ಬೇರೆ 
ಯಾಗಿ. ಮೇಯಲು ಅನುಕೂಲವಾಗುವಂತೆ ಮೇವಿನ ತೊಟ್ಟಿಗಳನ್ನು ಒದಗಿಸಿರಬೇಕು. 
ಅಲ್ಲದೆ, ಅವು ಹೊರಗಡೆ ಮೇಯಲು, ಇತರ ದೊಡ್ಡ ದನಗಳು ಹಾಗೂ ಕುರಿಗಳಿಂದ 
ಇತ್ತೀಚೆಗೆ ಕಲುಷಿತವಾಗದೇ ಇರುವ ಹುಲ್ಲುಗಾವಲುಗಳಲ್ಲಿ ಮಾತ್ರ ಬಿಡಬೇಕು. 


ಕೆಲವು ದನಗಳು ಸಂಪೂರ್ಣ ವಾಗಿ ಒಳಪರಪಿಂಡಿಗಳಿಂದ ವಿಮುಕ್ತವಾಗಿರಬಹು ದು. 
ಆದರೂ, ಸೂಕ್ತ ರೀತಿಯಲ್ಲಿ ಪಶುಸಂಗೋಪನಾ ನಿಯಮಗಳನ್ನನುಸರಿಸಿ ಸಾಕಿದ 
ಹಾಗೂ ಚೆನ್ನಾಗಿ ಮೇಯಿಸಿರುವ ಪ್ರಾಣಿಗಳ ರೋಗಲಕ್ಷಣಗಳು ವ್ಯಕ್ತವಾಗುವಷ್ಟು 
ತೀವ್ರ ರೀತಿಯಲ್ಲಿ ಪರಸಿಂಡಿಗಳಿದ ಹಾನಿಗೊಳಗಾಗುವುದಿಲ್ಲ. ದನಗಳ ಪರಪಿಂಡಿ 
ಗಳನ್ನು ನಾಶಪಡಿಸುವ ಹಲವಾರು ರಾಸಾಯನಿಕಗಳು ಸಧ್ಯಲಭ್ಯವಿದೆ. ಹಾಲು 
ಕರೆಯುವ ಪ್ರಾಣಿಗಳ ಚಿಕಿತ್ಸೆಯಲ್ಲಿ ಈ ರಸಾಯನಿಕಗಳನ್ನು ಉಪಯೋಗಿಸುವಾಗ 
ಹೆಚ್ಚು ಜಾಗರೂಕತೆ ಎಹಿಸಬೇಕಾದುದು ಅವಶ್ಯಕ; ಏಕೆಂದರೆ, ರಸಾಯನಿಕಗಳಲ್ಲಿ 


ಹೈನುದನಗಳ ರೋಗಗಳು ಮತ್ತು ಪರೆಪಿಂಡಿಗಳು 27] 


ಬಹಳಷ್ಟು ಹಸುಗಳು ಕರೆಯುವ ಹಾಲಿನಲ್ಲಿ ಕಾಣಿಸಿಕೊಳ್ಳುತ್ತವೆ. ರಸಾಯನಿಕ 
ಔಷಧಗಳಿಂದ ಮಿಶ್ರಗೊಂಡಿರುವ ಹಾಲು ಬಳಕೆಗೆ ಅಯೋಗ್ಯ. 


ದನಗಳ ಪಚನನಾಳದಲ್ಲಿ ಪರಪಿಂಡಿಗಳಿರುವುದನ್ನು ಪತ್ತೆಮಾಡಲು ಅವುಗಳ 
ಸಗಣಿಯನ್ನು ಪರೀಕ್ಷಸಬೇಕು. ಪರಪಿಂಡಿಗಳ ಮೊಟ್ಟೆಗಳನ್ನು ಪ್ರತ್ಯೇಕಿಸಬೇಕು ಅಥವಾ 
ಮತ್ತಾವುದೇ ನಿದರ್ಶನಗಳಿಂದ ದನಗಳಲ್ಲಿ ರೋಗನಿದಾನಮಾಡಬಹುದು. . 


ಕಾಯ್ದಿೀವಾಣುಬೇನೆ : ಕಾಯ್ದೀವಾಣುಬೇನೆ ಎಳೆಯ ಕರುಗಳಲ್ಲಿ ಹೆಚ್ಚು 
ಸಾಮಾನ್ಯವಾಗಿ ಕಂಡುಬರುವ ಒಂದು ಪರಪಿಂಡಿರೋಗ. ಈ ಬೇನೆಯಿಂದ ನರಳ! 
ತ್ತಿರುವ ಪ್ರಾಣಿಗಳಲ್ಲಿ ಬೇಧಿ, ನಿತ್ರಾಣ, ಒರಟು ಮೈಕೂದಲು, ಬೆಳವಣಿಗೆಯಲ್ಲಿ 
ಕುಂಠಿತ ಇವೇ ಮುಂತಾದ ರೋಗಲಕ್ಷಣಗಳು ಅನೇಕ ಪ್ರಭೇದಗಳಿವೆ. ಕಾಯ್ದೀವಾಣು 
ಬೇನೆ ದನಗಳ ಬಹು ಮುಖ್ಯವಾದ ಪರಪಿಂಡಿ ರೋಗಗಳಲ್ಲಿ ಒಂದು. ಕರುಗಳ ಬೇಧಿ 
ರೋಗಗಳಲ್ಲಿ ಇದರ ಪಾಲೂ ಇದೆ. 


ಮೂರು ವಾರಗಳಿಂದ ಹಿಡಿದು ಆರು ತಿಂಗಳ ಒಳಗಿನ ಕರುಗಳು ಹೆಚ್ಚು 
ಸಾಮಾನ್ಯವಾಗಿ ಕಾಯ್ದೀವಾಣುಬೇನೆಗೆ ಒಳಗಾಗುತ್ತವೆ. ಆದರೂ ಇದು ಎಲ್ಲ 
ವಯಸ್ಸಿನ ಪ್ರಾಣಿಗಳಲ್ಲಿ ಕಂಡುಬರಬಹುದು. ಸೋಂಕು ಪ್ರಾಣಿಗಳು ಸಗಣಿಯಲ್ಲಿ 
ಕಾಯ್ದೀವಾಣುಗಳನ್ನು ವಿಸರ್ಜಿಸುತ್ತ ಪರಿಸರವನ್ನು ಕಲುಷಿತಗೊಳಿಸುತ್ತುವೆ. ಕಾಯ್ದೀ 
ವಾಣುಗಳಿಂದ ಕಲುಷಿತವಾದ ಆಹಾರದ ಸೇವನೆಮಾಡುವಾಗ ಆಹಾರದ ಜೊತೆಗೆ 
ಕಾಯ್ದೀವಾಣುಗಳನ್ನೂ ತಿನ್ನುತ್ತವೆ. ಕಾಯ್ದ್ವೀವಾಣುಗಳು ಬೆಳವಣಿಗೆಯ ಸರಿಯಾದ 
ಹಂತದಲ್ಲಿದ್ದಾಗ, ಅವು ಕರುಳಿನ ಒಳಪರೆಯನ್ನು ಪ್ರವೇಶಿಸುತ್ತವೆ. ಇಲ್ಲಿ ಅವು 
ಬೆಳವಣಿಗೆಯ ಅನೇಕ ಹಂತಗಳಲ್ಲಿ ಹಾದು ಕೊನೆಗೆ ತತ್ತಿಚೀಲಗಳಾಗಿ ಬೆಳವಣಿಗೆ 
ಹೊಂದುತ್ತವೆ. ಇವು. ಸಗಣಿಯಲ್ಲಿ ವಿಸರ್ಜನೆಯಾಗುತ್ತವೆ. ಈ ಸಮಯದಲ್ಲಿ 
ರಕ್ತ ಲೋಳಿಯ ಎಳೆಗಳಂ ಕೆಲವು ವೇಳೆ ಕರುಳಿನ ಒಳಪರೆಯ ತೂತುಗಳ ಸಗಣೆಯಲ್ಲಿ 
ವಿಸರ್ಜನೆಯಾಗುತ್ತಿರುತ್ತವೆ. ಹೆಚ್ಚು ವಿಪರೀತವಾಗಿ ಸೋಂಕಿಗೊಳಗಾಗಿರುವಪ್ರಾಣಿಗಳ 
ಚಿಕಿತ್ಸೆ ಸಾಮಾನ್ಯವಾಗಿ ಅಷ್ಟೊಂದು ಪರಿಣಾಮಕಾರಿಯಲ್ಲ. ಆದರೂ ಸಲ್ಫಾ 
ಔಷಧಗಳು ಈ ದಿಸೆಯಲ್ಲಿ ಉಪಯೋಗವಾಗಬಹುದು. 


ಜಂತು ಹುಳು ಜೀನೆ : ದನಗಳಲ್ಲಿ ವಿವಿಧ ಜಂತು ಹುಳುಗಳು ಕಂಡು 
ಬರುತ್ತವೆ. ಇವು ಜಠರ ಮತ್ತು ಕರುಳಿನಲ್ಲಿ ಅಧಿಕ ಸಂಖ್ಯೆಯಲ್ಲಿ ಇರುತ್ತವೆ. ಸಾಮಾನ್ಯ 
ವಾಗಿ ಒಂದೇ ಪ್ರಾಣಿಯಲ್ಲೇ ಹಲವಾರು ಜುತುಹುಳುಗಳ ಪ್ರಬೇಧಗಳು ಕಂಡುಬರ 
ಬಹುದು. ಬಹು ಮಟ್ಟಿಗೆ ಎಲ್ಲ ಪ್ರಬೇಧಗಳ ಜೀವನಚಕ್ರವೂ ಒಂದೇ ತೆರನಿರುತ್ತದೆ. 
ಕರುಳಿನಲ್ಲಿ ದುಂಡುಹುಳುಗಳು ಮೊಟ್ಟೆಗಳನ್ನಿಡುತ್ತವೆ. ಈ ಮೊಟ್ಟೆಗಳು ಸಗಣಿಯಲ್ಲಿ 
ವಿಸರ್ಜನೆಯಾಗುತ್ತವೆ. -ಈ ಮೊಟ್ಟೆಗಳಿಂದ ಮರಿಹುಳುಗಳು ಹೊರಬರುತ್ತವೆ. 


272 ಅಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಮತ್ತು ವಿಶಿಷ್ಟಾತ್ಮಕ ರೀತಿಯಲ್ಲಿ ಬೆಳವಣಿಗೆಯಾಗುತ್ತವೆ. ದನಗಳು ಹುಲ್ಲುಗಾವಲು 
ಗಳಲ್ಲಿ ಮೇಯುತ್ತಿರುವಾಗ ಹುಲ್ಲಿನ ಜೊತೆಗೆ ಈ ಮರಿಹುಳುಗಳನ್ನೂ ತಿನ್ನುತ್ತವೆ. 
(ಕೆಲವು ಲಾರ್ವಗಳು ದನಗಳ ಚರ್ಮದ ಮೂಲಕ ಪ್ರವೇಶಿಸಿ, ಕೊನೆಗೆ ಪಚನನಾಳ 
ದೊಳಕ್ಕೆ ಪ್ರವೇಶಿಸಬಲ್ಲವು.) ಪಚನನಾಳದಲ್ಲಿ ಮರಿಹುಳುಗಳು ಬೆಳೆದು ದೊಡ್ಡವಾಗು 
ತ್ರವೆ. ಇವು ಪಚನನಾಳದ ಒಳಪರೆಗೆ ಅಂಟಿಕೊಂಡಿರುತ್ತವೆ ಇಲ್ಲವೇ ನಾಳದ ಲೊಳ್ಳರೆ 
ಯೊಳಕ್ಕೆ ಕೊರೆಯುತ್ತವೆ. ಪ್ರೌಢ ಹೆಣ್ಣು ಜಂತುಹುಳುಗಳು ಮತ್ತೆ ಮೊಟ್ಟೆ 
ಯನ್ನಿಡಲು ಪ್ರಾರಂಭಿಸುತ್ತವೆ. ಹೀಗೆ ಜಂತುಹುಳುಗಳ ಜೀವನ ಚಕ್ರವು ಮುಂದು 
ವೆರಿಯುತ್ತದೆ. 

ಜಂತುಹುಳುಗಳಿಂದಾಗಿ ಪ್ರಾಣಿಗಳಿಗೆ ತಟ್ಟುವ ಹಾನಿ ಹೆಚ್ಚು. ಇವು ದನಗಳಿಂದ 
ಪೌಷ್ಟಿಕ ಆಹಾರವನ್ನು ಪಡೆಯುತ್ತವೆ. ಕರುಳು ಅಥವಾ ಜಠರದ ಗೋಡೆಗಳನ್ನು 
ಗಾಯಗೊಳಿಸುತ್ತವೆ. ಇದು ಕೆಲವು ವೇಳೆ ಹೆಚ್ಚು ಏಿಪರೀತವಾಗಿಯೂ ಇರುತ್ತದೆ. 


ಜಂತುಹುಳು ರೋಗದಿಂದ ನರಳುತ್ತಿರುವ ಜನಗಳಲ್ಲಿ ಭೇದಿ, ರಕ್ತಹೀನತೆ, 
ದುರ್ಬಲತೆ, ' ಒರಟು ಮೈಕೂದಲು, ಕುಂಠಿತಬೆಳವಣಿಗೆ, ಮೈತೂಕ ನಷ್ಟ, ಇವೇ 
ಮುಂತಾದ ರೋಗಲಕ್ಷಣಗಳು ಕಂಡುಬರುತ್ತವೆ. ರೋಗವು ಹೆಚ್ಚು ವಿಪರೀತವಾ 
ದಾಗ ದನಗಳು ಸಾಯುವ ಸಂಭವವಿದೆ. ಸೋಂಕು ಪ್ರಾಣಿಗಳ ಸಗಣಿಯಿಂದ ಮೊಟ್ಟೆ 
ಗಳನ್ನು ಪ್ರತ್ಯೇಕಿಸುವುದರ ಮೂಲಕ ಪ್ರಾಣಿಗಳಲ್ಲಿ ರೋಗನಿದಾನವತಾಡಬಹುದು. 
ಕೆಲವು. ಸಂದರ್ಭಗಳಲ್ಲಿ ಈ ರೀತಿಯ ರೋಗನಿದಾನವೂ ಹೆಚ್ಚು ಜಟಿಲವಾಗಿರುತ್ತದೆ. 
ಕಾರಣ, ದನಗಳಲ್ಲಿ ರೋಗಲಕ್ಷಣಗಳು ಪ್ರಕಟಗೊಂಡ ಮೇಲೆ ಬಹಳ ಕಾಲದವರೆಗೆ 
ಮೊಟ್ಟೆಗಳು ಉತ್ಪತ್ತಿಯಾಗಿ, ಸಗಣಿಯಲ್ಲಿ ವಿಸರ್ಜನೆಯಾಗದೆಯೇ ಇರಬಹುದು. ' 

ಪ್ರಾಣಿಗಳಲ್ಲಿ ಜಂತುಹುಳು ರೋಗನಿರೋಧ ಬಹು ಮುಖ್ಯವಾದ ಕಾರ್ಯ. 
ಮರಿಹುಳು ಶರೀರದ ಹೊರಗಡೆಯ ವಪಾತಾವರಣದಲ್ಲಿರುವಾಗ ಬದುಕಿರಲು ತೇವ 
ಪರಿಸ್ಥಿತಿ ಅವಶ್ಯಕ. ಅದ್ದರಿಂದ ತೇವ ಪರಿಸ್ಥಿತಿಯನ್ನು ತಪ್ಪಿಸಲು ಎಲ್ಲ ಕ್ರಮಗಳನ್ನು 
ಕೈಗೊಳ್ಳಬೇಕು. ಹುಲ್ಲುಗಾವಲುಗಳಲ್ಲಿ ನೀರು ಒಂದೇ ಕಡೆ ನಿಲ್ಲದೆ, ಸರಾಗವಾಗಿ 
ಹರಿದುಹೋಗುವಂತಿರಬೇಕು. ಕೆಸರುಗುಂಡಿಗಳನ್ನು ಮುಚ್ಚಬೇಕು. ಕೊಳ, ಹೊಳೆ 
ಗಳು ಮತ್ತು ಜೌಪುಪ್ರದೇಶಗಳ ಸುತ್ತಲೂ ಬೇಲಿಹಾಕಿದ್ದು ದನಗಳು ಅಲ್ಲಿಗೆ ಹೋಗ 
ದಂತೆ ಜಾಗ್ರತೆವಹಿಸಬೇಕು. ಈ ಕ್ರಮಗಳು ರೋಗನಿಯಂತ್ರಣೆಯಲ್ಲಿ ಸ್ವಲ್ಪಮಟ್ಟಿಗೆ 
ಸಹಾಯಕವಾಗುತ್ತವೆ. ಮೇವಿನ ಬೆಳೆಗಳಲ್ಲಿ ಸರದಿ ಬೆಳೆ (ಕಾಲುಗೈೆ) ಕ್ರಮ ಅನು 
ಸರಿಸುವುದು, ಒಂದೊಂದು ಖುತುವಿನಲ್ಲಿ ಒಂದೊಂದು ಹುಲ್ಲುಗಾವಲಿನಲ್ಲಿ ದನಗಳನ್ನು 
ಮೇಯಿಸುವುದು, ಒಂದೇ ಹುಲ್ಲುಗಾವಲಿನಲ್ಲಿ ಹೆಚ್ಚು ಕಾಲದವರೆಗೆ ದನಗಳನ್ನು 
ಮೇಯಲು ಬಿಡದಿರುವುದು, ಇವೇ ಮುಂತಾದ ಕ್ರಮಗಳಿಂದ ಹುಲ್ಲುಗಾವಲುಗಳಲ್ಲಿರುವ 
ಮರಿಹುಳುಗಳು, ಅವು ದನಗಳು ತಿನ್ನುವ ಮೊದಲೇ ಸತ್ತುಹೋಗುತ್ತವೆ. ಎಳೆಯ 


ಹೈನುದನಗಳ ರೋಗಗಳು ಮತ್ತು ಪಠಪಿಂಡಿಗಳು 273 


ಕರುಗಳನ್ನು ಜಂತುಹುಳು ಮತ್ತು ಅವುಗಳ ಮೊಟ್ಟೆಗಳಿಂದ ಕಲುಷಿತವಾಗದೆ ಇರುವ 
ಹುಲ್ಲುಗಾವಲುಗಳಲ್ಲಿ ಮಾತ್ರವೇ ಬಿಡುವುದು ಬಹು ಮುಖ್ಯ. ಹೊಸದಾಗಿ ಬೇರೆಡೆ 
ಯಿಂದ ದನಕರುಗಳನ್ನು ತಂದಕೂಡಲೇ ಹಳೆಯ ಹಿಂಡಿನೊಳಕ್ಕೆ ಸೇರಿಸದೆ, ಅವು 
ಗಳನ್ನು ಸ್ವಲ್ಪಕಾಲ ಜೇರೆಯಾಗಿಯೇ ಇಟ್ಟಿರಬೇಕು. ಆ ದನಕರುಗಳಲ್ಲಿ ಪರಪಿಂಡಿ 
ಗಳಿವೆಯೇ ಎಂದು ಪರೀಕ್ಷಿಸಿ, ಪರಪಿಂಡಿಗಳಿಲ್ಲವೆಂದು ಸ್ಥಿ ರಪಟ್ಟ ನಂತರವೇ ಅವು 
ಗಳನ್ನು ಹಳೆಯ ಹಿಂಡಿನೊಳಕ್ಕೆ ಸೇರಿಸಬೇಕು. 


ಜಂತುಹುಳುರೋಗ ಚಿಕಿತ್ಸೆ ಮಾಡಲು ಅನೇಕ ಔಷಧಗಳು ದೊರೆಯುತ್ತವೆ. 
ಅವುಗಳಲ್ಲಿ ಫಿನೊಥಯಜೀನ್‌ ಹೆಚ್ಚು ಸಾಮಾನ್ಯವಾಗಿ ಬಳಕೆಯಲ್ಲಿರುವ ಔಷಧ. 
ವೈದ್ಯರು ಸೂಚಿಸಿರ.ವ ಔಷಧ ಪ್ರಮಾಣದಲ್ಲಿ ಇದನ್ನು ಪ್ರಾಣಿಗಳಿಗೆ ಕೊಟ್ಟಾಗ ಇದು 
ಜಂತುಹುಳುಗಳ ಬಹಳಷ್ಟು ಪ್ರಭೇದಗಳ ಮೇಲೆ ಪರಿಣಾಮಕಾರಿಯಾಗಿ ಕೆಲಸ ಮಾಡು 
ತ್ತದೆ. ಒಂದು ಪ್ರಾಣಿಯಲ್ಲಿರುವ ಯಾವುದೇ ಒಂದು ಪ್ರಭೇದವು ಫಿನೋಥಯ- 
ಜೀನ್‌ನಿಂದ ನಾಶವಾಗಿದ್ದರೆ. ನಂತರ ಮುಂದಿನ ಕ್ರಮಕ್ಕಾಗಿ ಪಶುವೈದ್ಯರ ಸಲಹೆ 
ಪಡೆಯುವುದು ಉತ್ತಮ. ಹಾಲಸಕರೆಯುತ್ತಿರುವ ಪ್ರಾಣಿಗಳಲ್ಲಿ ಜಂತುಹುಳುಗಳಿಗೆ 
ಚಿಕಿತ್ಸೆನಡೆದಾಗ, ಫಿನೊಥಯಜೀನ್‌ ಔಷಧವನ್ನು ಬಳಸಕೂಡದು. ಇದು ಹಾಲಿನಲ್ಲಿ 
ವಿಸರ್ಜನೆಯಾಗುವುದರಿಂದ, ಹಾಲು ಬಳಕೆಗೆ ಅಯೋಗ್ಯವಾಗುತ್ತದೆ. 


ಲಾಡಿಹುಳು (ಟೀಪ್‌ವರ್ಮ್‌) ಮತ್ತು ಉಬ್ಬಿಕೊಂಡಿರುವ ಹುಳು 
(ಬ್ಲಾಡರ್‌ವರ್ಮ) : ಲಾಡಿಹುಳು ಮತ್ತು ಉಬ್ಬಿಕೊಂಡಿರುವ ಹುಳುಗಳಿಗೆ ಸೇರಿದ 
ಅನೇಕ ಪ್ರಭೇದಗಳು ದನಗಳಲ್ಲಿ ಸೋಂಕನ್ನು ಉಂಟುಮಾಡುತ್ತವೆ. ಲಾಡಿಹುಳುಗಳು 
ಹಲವು. ಅಂಗುಲಗಳಷ್ಟು ಉದ್ದ, ತ ಅಂಗುಲದವರೆಗೆ ದಪ್ಪ ಇರುತ್ತವೆ. ಇವು 
ಕರುಳಿನಲ್ಲಿ ಅದರ ಗೋಡೆಗೆ ಅಂಟಿಕೊಂಡಿದ್ದು, ಅಲ್ಲಿಂದ ಆಹಾರಾಂಶಗಳನ್ನು 
ಪಡೆಯುತ್ತವೆ. ಹುಳುವಿನ ತುಂಡುಗಳು ಮತ್ತು ಮೊಟ್ಟೆಗಳು ಸಗಣಿಯಲ್ಲಿ ವಿಸರ್ಜನೆ 
ಯಾಗುತ್ತಿರುತ್ತವೆ. ಸೂಕ್ತ ಔಷಧಗಳನ್ನು ಸೋಂಕುಪ್ರಾಣಿಗಳಿಗೆ ನೀಡುವುದರ 
ಮೂಲಕ ಲಾಡಿಹುಳುಗಳ ನಿಯಂತ್ರಣಮಾಡುವುದು ಸಾಧ್ಯವಿದೆ. 


'ದನಗಳ ಲಾಡಿಹುಳುಗಳ ಜೀವನಚಕ್ರದಲ್ಲಿ ಜೀರುಂಡೆನುಶಿ ಮುಖ್ಯ ಮಧ್ಯವರ್ತಿ 
ಯಾಗಿ ಪಾತ್ರವಹಿಸುತ್ತದೆ, ದನಗಳಲ್ಲಿ ಲಾಡಿಹುಳುಗಳು ಯಾವ ರೀತಿಯಲ್ಲಿ ಹಾನಿ 
ಯನ್ನುಂಟುಮಾಡುತ್ತವೆ ಎಂಬುದು ಇನ್ನೂ ಪೂರ್ತಿಯಾಗಿ ಅರ್ಥವಾಗಿಲ್ಲ. 


ನಾಯಿ ಮತ್ತು ಮನುಷ್ಯರ ಮಲದಲ್ಲಿ ವಿಸರ್ಜನೆಯಾಗುತ್ತಿರುವ ಲಾಡಿಹುಳು 
ಗಳನ್ನು ತಿಂದಾಗ ದನಗಳ ದೇಹದಲ್ಲಿ ಉಬ್ಬಿಕೊಂಡಿರುವ ಹುಳುಗಳು ಒಳಸೇರುತ್ತವೆ. 
ಸೋಂಕು ಪ್ರಾಣಿಗಳ ಶರೀರದಲ್ಲಿ, ಮೊಟ್ಟೆಗಳಿಂದ ಹುಳುಗಳಂ ಹೊರಬಂದು, ವಿವಿಧ 
ಊತಕಗಳೊಳಕ್ಕೆ ` ಕೊರೆದು ಪ್ರವೇಶಿಸುತ್ತವೆ. ಇಲ್ಲಿ ಅವು ಕಂಕೋಶಗಳಾಗಿ ರೂಪ 


274 ಆಧುನಿಕ ಹೈನಾಗಾರೆ ದನಗಳ ನಿರ್ವಹಣೆ 


“ಹೊಂದುತ್ತವೆ. ಇವುಗಳಲ್ಲಿ ಒಂದು ಪ್ರಭೇದವು ಮೆದುಳಿನಲ್ಲಿ ನೆಲಸಿ, ಹೆಚ್ಚು 
ಅಪಾಯಕಾರಿ ಪರಿಣಾಮವನ್ನುಂಟುಮಾಡುತ್ತದೆ. ಉಬ್ಬಿಕೊಂಡಿರುವ ಹುಳುಗಳ 
ಸೋಂಕಿನಿಂದಾಗಿ ಮಾಂಸವು ಸೇವನೆಗೆ ಅನರ್ಹವಾಗುತ್ತದೆ. ` 


ದನಗಳಲ್ಲಿ ಉಬ್ಬಿ ಕೊಂಡಿರುವ ಹುಳುಗಳನ್ನು ಹತೋಟಿಗೆ ತರಬೇಕಾದರೆ, ಅವು 
ಈ ಹುಳುಗಳ ಮೊಟ್ಟೆಗಳನ್ನು ತಿನ್ನುವುದನ್ನು ತಡೆಗಟ್ಟಬೇಕು. ನಾಯಿಗಳಿಗೆ ಸೂಕ್ತ 
ಔಷಧಗಳನ್ನು ಕೊಟ್ಟು, ಈ ಪರಪಿಂಡಿಗಳಿಂದ ವಿಮುಕ್ತಮಾಡುವುದು, ಸೋಂಕಿನ 
ಮಾಂಸವು ನಾಯಿಗಳಿಗೆ ಸಿಗದಂತೆ ನಾಶಪಡಿಸುವುದು, ಫಾರ್ಮ್‌ಗಳಲ್ಲಿ ಒಳ್ಳಿ ಕೈಯ 
ನೈರ್ಮಲ್ಯೀಕರಣ ಕ್ರಮಗಳನ್ನು ಅನುಸರಿಸುವುದು ಇವೇ ಮುಂತಾದ ಕ್ರಮಗಳಿಂದ ಈ 
ರೋಗ ನಿಯಂತ್ರಣ ಮಾಡಬಹುದು. 

ಪುಪು ಸ ಹುಳುಗಳು : ಇವು ಒಂದು ವಿಧದ ಪರಪಿಂಡಿಗಳು. ಇವು ದನಗಳ 
ಶ್ವಾಸಕೋಶಗಳನ್ನು ಪ್ರವೇಶಿಸಿ, ಅಲ್ಲಿ ಸೋಂಕನ್ನು ಉಂಟುಮಾಡುತ್ತವೆ. ಅದರ 
ಪರಿಣಾಮವಾಗಿ ದನಗಳಲ್ಲಿ ನ್ಯುಮೋನಿಯಾದಂತಹ ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ. 
ಈ ಪರಪಿಂಡಿಗಳು ಸೋಂಕಿದ ದನಗಳು ಸಾಯುವುದೂ ಉಂಟು. ಈ ಪರಪಿಂಡಿ 
ಗಳು ಆಗ್ನೇಯ ಮತ್ತು ಪೆಸಿಫಿಕ್‌ ಕರಾವಳಿಗಳಲ್ಲಿ ಹೆಚ್ಚು ಸಮಸ್ಕಕಾರಿಯಾಗಿವೆ. ಈ 
ಸೋಂಕಿನಿಂದ ನರಳುತ್ತಿರುವ ದನಗಳು ಕೆಮ್ಮುವಾಗ ಶ್ವಾಸಕೋಶಗಳಲ್ಲಿರುವ ಲಾರ್ವ 
ಗಳು ಗಂಟಲೊಳಕ್ಕೆ ಬಂದು, ಪುನಃ ಹೊಟ್ಟೆಯೊಳಕ್ಕೆ ಸಾಗುತ್ತವೆ. ಹೀಗೆ ಪಚನನಾಳ 
ವನ್ನು ಸೇರಿದ ಅವು ಸಗಣಿಯಲ್ಲಿ ವಿಸರ್ಜನೆಗೊಳ್ಳುತ್ತವೆ. ಸ್ವಲ್ಪ ಕಾಲದವರೆಗೆ ಹೊರ 
ಪರಿಸರದಲ್ಲಿ ಬೆಳವಣಿಗೆ ಹೊಂದಿದ ಮೇಲೆ ಈ ಲಾರ್ವಗಳು ಇತರ ಆರೋಗ್ಯಕರ 
ಪ್ರಾಣಿಗಳಿಂದ ತಿನ್ನಲ್ಪಡುತ್ತವೆ. ಹೀಗೆ ಅವು ಮತ್ತೊಂದು ಪ್ರಾಣಿಯ ಪುಪ್ಪುಸವನ್ನು 
ಪ್ರವೇಶಮಾಡಿ ಅಲ್ಲಿ ಸೋಂಕು ಸ್ಥಾಪನೆ ಮಾಡುತ್ತವೆ. ಅಲ್ಪ ಸೋಂಕಿತ ಪ್ರಾಣಿಯೂ 
ಅಪಾಯಕಾರಿ ; ಏಕೆಂದರೆ, ಬಹುಸಂಖ್ಯೆಯಲ್ಲಿ ಪರಪಿಂಡಿಗಳು ಅವುಗಳ ಸಗಣಿಯಿಂದ 
ಹೊರಬರುತ್ತವೆ. 


ಈಲಿ ಸಪಾಟಗಳು(ಲಿವರ್‌ ಫ್ಲೂಕ್ಸ್‌) : ಈಲಿ ಸಪಾಟಿಗಳಲ್ಲಿ ಅನೇಕ 
ಪ್ರಭೇದಗಳು ದನಗಳಲ್ಲಿ ಹಾನಿಯುಂಟುಮಾಡುತ್ತವೆ. ಪರಿಣಾಮವಾಗಿ ಈ ಅಂಶ 
ಗಳು ಬಳಿಕೆಗೆ ಬಾರದೆ ಹೋಗುತ್ತವೆ. ಆದ್ದರಿಂದ ಇದರಿಂದಾಗಿ ಸಂಭವಿಸುವ ನಷ್ಟ 
ಹೆಚ್ಚು. ಅಲ್ಲದೆ, ಪ್ರಾಣಿಗಳಲ್ಲಿ ಉತ್ಪಾದನೆಯೂ ಬಹಳಷ್ಟು ಕಡವೆಂಯಾಗುತ್ತದೆ. 
ಈಲಿ ಸಪಾಟಿಗಳ ಜೀವನಚಕ್ರ ಹೆಚ್ಚು ಕುತೂಹಲಕಾರಿ. ಇವು ಈಲಿಯ ಪಿತ್ತರಸನಾಳ 
ದಲ್ಲಿ ಮೊಟ್ಟೆಯನ್ನಿಡುತ್ತವೆ. ಇವು ಕರುಳನ್ನು ತಲುಪಿ, ಸಗಣಿಯ ಜೊತೆಯಲ್ಲಿ ದನ 
ಗಳ ಶರೀರದಿಂದ ಹೊರಬರುತ್ತವೆ. ಹೀಗೆ. ಹೊರಬಂದ ಮೊಟ್ಟೆಗಳು ನೀರು ನಿಂತಿ 
ರುವ ಸ್ಥಳಗಳಲ್ಲಿ ಮರಿಯಾಗುತ್ತವೆ. ಮರಿಹುಳುಗಳು ಸೂಕ್ತ ಮಧ್ಯವರ್ತಿ ಪೋಷಕ 
ಗಳು ಲಭ್ಯವಾಗುವವರೆಗೂ ನೀರಿನಲ್ಲೇ ಈಜಾಡುತ್ತ ಇರುತ್ತವೆ. ಬಸವನಹುಳುಗಳು 


ಹೈನುದನಗಳ ರೋಗಗಳು ಮತ್ತು ಸರಪಿಂಡಿಗಳು 275 


ಈಲಿ ಸಪಾಟಿಗಳ ಜೀವನಚಕ್ರದಲ್ಲಿ ಮುಖ್ಯ ಮಧ್ಯವರ್ತಿ ಪೋಷಕಗಳಾಗಿ ವರ್ತಿಸಂತ್ತವೆ. 
ಈ ಮಧ್ಯವರ್ತಿ ಬಸವನಹುಉುಗಳು ಸಿಕ್ಕಿಡೊಡನೆಯೇ ಅವುಗಳ ಮೈಯನ್ನು ಕೊರೆದು 
ಅವುಗಳ ದೇಹದೊಳಕ್ಕೆ ಪರಪಿಂಡಿಗ`ು ಪ್ರವೇಶಿಸುತ್ತವೆ. ಹಾಗೆ ವಿವಿಧ ಬಗೆಯ ಬಸ 
ವನಹುಳುಗಳು ಈಲಿ ಸಪಾಟಿಗಳ ಜೀವನಚಕ್ರದಲ್ಲಿ ಮಧ್ಯವರ್ತಿಗಳಾಗಿ ಪಾತ್ರವಹಿಸ 
ಬಲ್ಲವು. ವಿವಿಧ ಬಸವನಹುಳುಗಳು ವಿವಿಧ ಈಲಿ ಸಪಾಟಿಗಳಿಗೆ ಹೊಂದಿಕೆಯಾಗು 
ತ್ತವೆ, ಈ ಸಪಾಟಿಹುಳುಗಳು ಬಸವನಹುಳುಗಳ ದೇಹದಿಂದ ಹೊರಬರುವುದರೊ 
ಳಗೆ ಅನೇಕ ಬಗೆಯ ಮಾರ್ಪಾಟುಗಳನ್ನು ಹೊಂದುತ್ತವೆ. ಬಸವನಹುಳುಗಳಿಂದ 
ಹೊರಬಂದ ಸಪಾಟಿಹುಳುಗಳು ನೀರಿನ ಮೇಲೆ ತೇಲಾಡಂತ್ತಿರುತ್ತವೆ : ಹಾಗೆಯೇ ನೀರ 
ಮೇಲೆ ತೇಲಾಡುತ್ತಿರುವ ಸಸ್ಯಗಳಿಗೆ ಅಂಟಿಕೊಳ್ಳುತ್ತವೆ. ದನ ಇಲ್ಲವೆ ಕುರಿಗಳು ಈ 
ಸಸಿಗಳನ್ನು ತಿಂದಾಗ, ಅದರ ಜೊತೆಗೇ ಈ ಹುಳುಗಳು ಅವುಗಳ ಹೊಟ್ಟೆಯನ್ನು 
ಸೇರುತ್ತವೆ. ಕರುಳನ್ನು ಸೇರಿದ ಅವು ಕರುಳಿನ ಗೋಡೆಗಳನ್ನು ಕೊರೆದು ಪ್ರವೇಶಿಸು 
ತ್ವವೆ. ಅಲ್ಲಿಂದ ಸಾಗಿ ಈಲಿಯನ್ನು ಮುಟ್ಟುತ್ತವೆ. ಅಂತಿಮವಾಗಿ ಅವು ಪಿತ್ತರಸ 
ನಾಳಗಳನ್ನು ತಲುಪಿ, ಅಲ್ಲಿ ನೆಲೆಗೊಳ್ಳುತ್ತವೆ. ಪಿತ್ತರಸನಾಳಗಳಲ್ಲಿ ಇವು ಸುಮಾರು 
ಮೂರು ತಿಂಗಳಲ್ಲಿ ದೊಡ್ಡ ಸಪಾಟಿಹುಳುಗಳಾಗಿ ಬೆಳವಣಿಗೆ ಹೊಂದುತ್ತವೆ. ಈ ಹುಳು 
ಗಳಿಂದಾಗಿ ಈಲಿಯಲ್ಲುಂಟಾಗುವ ಹಾನಿ ಅಪಾರ. 


ಈಲಿ ಸಪಾಟಿಗಳ ನಿಯಂತ್ರಣವು ಹೆಚ್ಚು ಕಷ್ಟಕರ ಹಾಗೂ ಹೆಚ್ಚು ಸಂಕೀರ್ಣ. 
ಆದ್ದರಿಂದ ನೀರುಕೊಳ ಹಾಗೂ ನಿಂತನೀರಗುಂಡಿಗಳಲ್ಲಿ ಬೆಳೆದಿರುವ ಸಸ್ಯಗಳನ್ನು 
ಮೇಯಲು ದನಗಳನ್ನು ಬಿಡಬಾರದು. ಅಲ್ಲದೆ, ಸಪಾಟಿಗಳ ಜೀವನಚಕ್ರದಲ್ಲಿ 
ಮಧ್ಯವರ್ತಿ ಪೋಷಕಗಳಾಗಿ ವರ್ತಿಸುವ ಬಸವನಹುಳುಗಳನ್ನು ನಿರ್ಮೂಲ ಮಾಡ 
ಬೇಕು. ಆದರೆ, ಇದು ಹೆಚ್ಚು ಕಷ್ಟ ಸಾಧ್ಯ ಹಾಗೂ ವೆಚ್ಚದ್ದು. 


ಕಜ್ಜಿ ಅಥವಾ ತುರಿಕೆ (ಮೆಂಜ್‌ ಇಲ್ಲವೆ ಬಾರ್ನ್‌ಇಚ್‌) : ಬಹಳಷ್ಟು ಪರ 
ಪಿಂಡಿಗಳು ದನಗಳ ಚರ್ಮದಲ್ಲಿ ಪ್ರವೇಶಿಸಿ, ಕಜ್ಜಿ ಮತ್ತು ತುರಿಕೆಗೆ ಕಾರಣವಾಗುತ್ತವೆ. 
ಅನೇಕ ಬಗೆಯ ನುಸಿಗಳು ಚರ್ಮದೊಳಕ್ಕೆ ಕೊರೆಯುತ್ತವೆ ಮತ್ತು ಆ ಮೂಲಕ ಹೆಚ್ಚು 
ಉರಿತವನ್ನು ಉಂಟುಮಾಡುತ್ತವೆ. ಆ ಜಾಗಗಳಲ್ಲಿ ಚರ್ಮ ಸಿಪ್ಲೆಕಟ್ಟುತ್ತದೆ. ಇವು 
ಹೆಚ್ಚು ಸಾಮಾನ್ಯವಾಗಿ ತೆಳುಚರ್ಮವಿರುವ ಮತ್ತು ಕಡಮೆ ಕೂದಲಿರುವ ಮೈ ಭಾಗಗ 
“ಳಲ್ಲಿ ಅಂದರೆ, ಹಿಂಗಾಲುಗಳ ಒಳ ಭಾಗಗಳಲ್ಲಿ ಕಂಡ:ಬರುತ್ತವೆ. ಇದರಿಂದಾಗಿ ಪ್ರಾಣಿ 
ಗಳಲ್ಲಿ ಹೆಚ್ಚು ಉರಿತವುಂಟಾಗುವುದಲ್ಲದೆ ಇದರ ಪರಿಣಾವ:ದಿಂದ ಉಂಟಾಗ ವ ಗಾಯ 
ಗಳಲ್ಲಿ ಇತರ ರೋಗಾಣುಗಳು ಪ್ರವೇಶಿಸಿ, 'ಸೋಂಕು ಸ್ಥಾ ಪನೆ ಮಾಡುವ ಸಂಭವವೂ 
ಇದೆ. ಟಾಕ್ಸ್‌ಫೇನ್‌, ಲಿಂಡೇನ್‌ ಅಥವಾ ಇತರ ಕೀಟನಾಶಕ ಔಷಧಗಳನ್ನು ಬಳಸಿ 
ಇದರ ಚಿಕಿತ್ಸೆ ನಡೆಸಬಹುದು. . ನುಸಿಗಳಲ್ಲಿ ಒಂದು ಬಗೆಯು ಹೆಗಲು ಮತ್ತು ಕತ್ತಿನ 
ಭಾಗಗಳಲ್ಲಿನ ಚರ್ಮದಲ್ಲಿ ಕಿಗ್ಗಂಟುಗಳನ್ನುಂಟುಮಾಡುತ್ತದೆ. ಇದರ ಚಿಕಿತ್ಸೆ. ಕಷ್ಟ 


276 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಸಾಧ್ಯ. ' ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಕಜ್ಜಿ ಪರಪಿಂಡಿಗಳ ಪೀಡೆ ಹೆಚ್ಚು ವಿಪರೀತ 
ವಾಗಿದ್ದು ಹೆಚ್ಚು ಕೆಡುಕಿನಿಂದ ಕೂಡಿಶುತ್ತದೆ, ಸೋಂಕು ಪ್ರಾಣಿಯಿಂದ ಪ್ರಾಣಿಗೆ 
ನೇರವಾಗಿ ಹರಡುತ್ತದೆ. ಮಾಲೀಸುಹಣಿಗೆ ವಂತ್ತಿತರ ಸಲಕರಣೆಗಳ ಮೂಲಕವೂ ಸಹ 
ಸೋಂಕುಪ್ರಾಣಿಯಿಂದ ಆರೋಗ್ಯಕರ ಪ್ರಾಣಿಗೆ ಕಜ್ಜಿ ಹರಡುವ ಸಂಭವವಿದೆ. ಕೆಲವು 
ಬಗೆಯ ದನಗಳ ಕಜ್ಜಿಗಳು ಮನುಷ್ಯರಿಗೂ ಹರಡುತ್ತವೆ. ಯಾವುದೊಂದು ಪ್ರಾಣಿ 
ಯಲ್ಲಿ ಕಜ್ಜಿ ಕಂಡುಬಂದಲ್ಲಿ. ಕೂಡಲೇ ಸವೀಪದ ಪಶುವೈದ್ಯರನ್ನು ಕಂಡು. ಪರೀಕ್ಷೆ 
ಮಾಡಿಸಿ. ತಕ್ಕ ಚಿಕಿತ್ಸೆಯನ್ನು ಕೊಡಿಸಬೇಕು. 


ಹೇನು (ಶೂರೈ, ಲೈಸ್‌) : ರಕ್ತ ಹೀರುವ ಕೂರೆಗಳಲ್ಲಿ ಹಲವಾರು ವಿವಿಧ 
ಪ್ರಭೇದಗಳು ದನಗಳಲ್ಲಿ ಹಾನಿಯನ್ನುಂಟ.ಮಾಡುತ್ತವೆ ಮತ್ತು ಹೀನಾವಸ್ಥೆಗೆ ಗುರಿ 
ಮಾಡುತ್ತವೆ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಕೂರೆಗಳ ಪೀಡೆ ಹೆಚ್ಚು. ಹಲವು 
ಕೀಟನಾಶಕ ಔಷಧಗಳನ್ನು ಬಳಸಿ. ಕೂರೆಗಳ ನಿಯಂತ್ರಣ ಮಾಡಬಹುದು. ಈ ದಿಸೆ 
ಯಲ್ಲಿ ಡಿ.ಡಿ.ಟಿ., ಮೆಥಾಕ್ಸಿಕ್ಲೋರ್‌. ಬಿ.ಎಚ್‌.ಸಿ ಮತ್ತು ಇತರ ಕೆಲವು ಔಷಧಗಳು 
ಪರಿಣಾಮಕಾರಿ. ಒಂದು ವೇಳೆ ಹಾಲುಕರೆಯುವ ಪ್ರಾಣಿಗಳಲ್ಲಿ ಕೂರೆಗಳ ನಿಯಂತ್ರಣ 
ಮಾಡಬೇಕಿದ್ದಲ್ಲಿ ಜನರು ಅವುಗಳ ಹಾಲು ಬಳಸುತ್ತಾರಾದ್ದರಿಂದ, ಔಷಧಿಗಳಿಂದಾಗಿ 
ಜನರಿಗೆ ಸಂಭವಿಸುವ ತೊಂದರೆಯನ್ನು ತಪ್ಪಿಸಲು ಹಾಲುಕರೆಯುವ ಹಸಂಗಳಿಗೆ ಉಪ 
ಯೋಗಿಸಲು ಅಂಗೀಕೃತವಾಗಿರುವ ಔಷಧಗಳನ್ನು. ಮಾತ್ರವೇ ಉಪಯೋಗಿಸಬೇಕು. 


ಮರಿಹುಳುಗಳು (ಗ್ರಬ್ಸ್‌) : ಅಮೇರಿಕೆಯ ಸಂಯುಕ್ತ ಸಂಸ್ಥಾನಗಳ ಎಲ್ಲ 
ಭಾಗಗಳಲ್ಲಿಯೂ ಹೀಲ್‌ ನೊಣ ಅಥವಾ ವಾರ್ಬಲ್‌ ನೊಣಗಳದ್ದು' ಒಂದು 
ಸಮಸ್ಸೆ. ಅವು ದನಗಳ ಕಾಲುಗಳ ಕೆಳಭಾಗಗಳಲ್ಲಿ, ಕೂದಲಿನ ಮೇಲೆ ಮೊಟ್ಟೆಗಳ 
ನ್ನಿಡುತ್ತವೆ. ಇಲ್ಲಿ ಮೊಟ್ಟೆಗಳಿಂದ ಮರಿಹುಳು (ಲಾರ್ವ)ಗಳು ಹೊರಬರುತ್ತವೆ. ಈ 
ಮರಿಹುಳುಗಳು ಚರ್ಮವನ್ನು ಕೊರೆದು. ಆ ನಂತರ ಊತಕಗಳ ಮೂಲಕ ಹಾಯ್ದು, 
ಪ್ರಾಣಿಯ ಬೆನ್ನನ್ನು ತಲುಪುತ್ತವೆ... ಅವು ಉಸಿರಾಡಲು ಹವಪಡೆಯಲು ಚರ್ಮ 
ವನ್ನು ಕೊರೆದು ತೂತು ಮಾಡಿಕೊಂಡಿರುತ್ತವೆ. ಹುಳುಗಳು ಅಲ್ಲಿದ್ದುಕೊಂಡು.ದೊಡ್ಡ 
ವಾಗುತ್ತವೆ. ಪರಿಣಾಮವಾಗಿ ಆ ಸ್ವಳಗಳಲ್ಲಿಊತ ಕಾಣಿಸಿಕೊಳ್ಳುತ್ತದೆ. ಊತ 
ಗಳು ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಹೆಚ್ಚು. ಮರಿಹುಳುಗಳು ಚಳಿಗಾಲದ ಆರಂಭ 
ದಲ್ಲಿ ಪ್ರಾಣಿಗಳ ಮೈಯಿಂದ ಹೊರೆಬರುತ್ತವೆ. 


ಹೀಲ್‌ ನೊಣಗಳು ಅನೇಕ ರೀತಿಯಲ್ಲಿ ಹಾನಿಕರ, ಇದರಿಂದಾಗಿ ಚರ್ಮ ಮತ್ತು 
ಮಾಂಸದ ಮೌಲ್ಯವು ಕಡಮೆಯಾಗುವುದು. ಅಲ್ಲದೆ ಪ್ರಾಣಿಗಳ -ಮೈಯ್ಯಲ್ಲಿರುವ 
ಹುಳುಗಳು ಪ್ರಾಣಿಗಳಿಗೆ ಹೆಚ್ಚು ನೋವನ್ನು ಉಂಟುಮಾಡುತ್ತವೆ. ನೋವಿನಿಂದಾಗಿ 
ಪ್ರಾಣಿಗಳು ಮೇವುತಿನ್ನುವುದನ್ನು ಕಡಮೆಮಾಡುತ್ತವೆ. ಹಾಗೆಯೇ ಉತ್ಪಾದನೆಯಲ್ಲೂ 


ಹೈನುದನಗಳ ರೋಗಗಳು ಮತ್ತು ಪರಪಿಂಡಿಗಳು 277 


ಇಳಿಮುಖ ಕಂಡುಬರುತ್ತದೆ. ದನಗಳ: ಈ ನೊಣಗಳಿಗೆ ಭಯಪಡುವುದು ಸ್ವಾಭಾವಿಕ. 
ಈ ನೊಣಗಳನ್ನು ನೋಡಿದ ಕೂಡಲೇ ದನಗಳು ಗಾಬರಿಗೊಳ್ಳುತ್ತವೆ. ಮೊಟ್ಟೆ 
ಯಿಡುವ ಕಾಲದಲ್ಲಿ ಹೆಚ್ಚು ವಿಚಿತ್ರ ರೀತಿಯಲ್ಲಿ ಚಡಪಡಿಸತೊಡಗುತ್ತವೆ. 


ಈ ಪೀಡೆ ನಿಯಂತ್ರಣಮಾಡಲು ಹುಳುಗಳು ಪ್ರಾಣಿಗಳ ಮೈಯ್ಯಲ್ಲಿರುವಾಗಲೇ 
ಅವುಗಳನ್ನು ನಾಶಪಡಿಸಬೇಕು. ಹಲವು ರಸಾಯನಿಕಗಳನ್ನು ಬಳಸಿ, ಇವುಗಳನ್ನು 
ನಾಶಪಡಿಸಬಹುದು. ಈ ರಸಾಯನಿಕಗಳನ್ನು ದನಗಳ ಮೈಮೇಲೆ ಚಿಮುಕಿಸಬಹುದು, 
ಇಲ್ಲವೇ ತಿನ್ನಿಸಬಹುದು. ಮೈಮೇಲೆ ಚಿಮುಕಿಸಿದ ರಸಾಯನಿಕಗಳು ಚರ್ಮದ 
ಮೂಲಕ ಹೀರಲ್ಪಡುತ್ತವೆ. ನಂತರ ಇವು ಪ್ರಾಣಿಯ ಶರೀರಾದ್ಕಂತ ಹರಡಿ, ಹುಳು 
ಗಳು ಬೆನ್ನನ್ನು ಮುಟ್ಟುವುದಕ್ಕೆ ಮುಂಚೆಯೇ ಅವನ್ನು ನಾಶಪಡಿಸುತ್ತವೆ. ಈ ರೀತಿಯ 
ಚಿಕಿತ್ಸಾ ಕ್ರಮಗಳನ್ನು ಹಾಲುಕರೆಯುತ್ತಿರುವ ಹಸು ಹಾಗೂ ಕಸಾಯಿಖಾನೆಗೆ ಕಳು 
ಹಿಸುವ ಪ್ರಾಣಿಗಳ ಮೇಲೆ ಬಳಸಬಾರದು, ಈ ಪ್ರಾಣಿಗಳಲ್ಲಿ ಬಳಸಲು ಬೇರೆಯ 
ಕೀಟನಾಶಕಗಳು ದೊರೆಯುತ್ತವೆ. ಇವನ್ನು ಪ್ರಾಣಿಗಳ ಬೆನ್ನಮೇಲೆ ಹಾಕಿದಾಗ, 
ಹುಳು ಚರ್ಮದಿಂದ ಹೊರಬರುವ ಮುಂಚೆಯೇ ಅವು ನಾಶವಾಗುತ್ತವೆ. ಪರಿಣಾಮ 
ಕಾರಿ ಚಿಕಿತ್ಸೆ ಲಭ್ಯವಾಗುತ್ತಿರುವುದರಿಂದ ಈ ಪೀಡೆಯು ಬಹುವಾಗಿ ಕಡಮೆಯಾಗಿದೆ. 


ನೊಣಗಳು : ಪ್ರತಿಯೊಂದು ಹಾಲು ಉತ್ಪಾದನಾ ಕೇಂದ್ರಗಳಲ್ಲಿ ನೊಣಗಳ 
ಕಾಟ ಒಂದು ಸಮಸ್ಸೆ. ಹಾಗೆಯೇ ಅದರ ನಿಯಂತ್ರಣವು ಕೂಡ ಇವುಗಳಿಂದ ಪ್ರಾಣಿ 
ಗಳ ಆರೋಗ್ಯಕ್ಕೆ ಹಾನಿಯಾಗುವುದು ಮಾತ್ರವೇ ಅಲ್ಲದೆ, ಪ್ರಾಣಿಗಳಿಗೆ ಇವುಗಳಿಂದ 
ಕಿರಿಕಿರಿ ಬೇರೆ. ಶ್ರೇಷ್ಠ ಮಟ್ಟದ ಹಾಲನ್ನು ಉತ್ಪಾದಿಸಲು ಬೇಕಾದ ಹೈನಾಗಾರಗಳಲ್ಲಿ 
ನೈರ್ಮಲ್ಯೀಕರಣವನ್ನು ಕಾಯ್ದಿರಿಸಿಕೊಳ್ಳಲು ನೊಣಗಳು ಅಡ್ಡಿ ಯಾಗುತ್ತವೆ. ಹೈನಾ 
ಗಾರಗಳಲ್ಲಿ ಕೆಲಸಮಾಡಲು ಜನರ ಆರೋಗ್ಯದ ದೃಷ್ಟಿಯಿಂದಲೂ ನೊಣಗಳು 
ಗಮನಾರ್ಹ. ಅವರಿಗೂ ಅಲ್ಲಿ ಕೆಲಸಮಾಡುವಾಗ ಅವುಗಳ ಕಾಟದಿಂದ ಕಿರಿಕಿರಿ. 
ನೊಣಗಳು ಹೈನಾಗಾರದ ದನಗಳನ್ನು ಕಡಿದು, ಅವುಗಳಿಂದ ರಕ್ತ ಹೀರುತ್ತವೆ. 
ಪೀಡಿತ ಪ್ರಾಣಿಗಳಿಂದ ಆರೋಗ್ಯಕರ ಪ್ರಾಣಿಗಳಿಗೂ ಸೋಂಕು ಹರಡುತ್ತದೆ. ನೊಣ 
ಗಳ ಕಡಿತದಿಂದಾಗಿ ಉಂಟಾಗುವ ಉರಿತದಿಂದಲೂ. ರಕ್ತ ಹೀರುವಿಕೆಯಿಂದಲೂ ಹೈನಾ 
' ಗಾಠದ ದನಗಳ ಉತ್ಪಾದನೆಯಲ್ಲಿ ಬಹಳಷ್ಟುಮಟ್ಟಿಗೆ ಇಳಿಮುಖವಾಗುತ್ತದೆ. 


ಹೈನಾಗಾರಗಳಲ್ಲಿ ನೊಣಗಳ ನಿಯಂತ್ರಣ ಮಾಡಲು ಮೊದಲ ಕ್ರಮವಾಗಿ 
ನೊಣಗಳು ಮೊಟ್ಟೆಯಿಟ್ಟು, ಮರಿಮಾಡಲು ಅನುಕೂಲವಾಗಿರುವ ಸ್ಥಳಗಳನ್ನು 
ಸ್ವಚ್ಛಗೊಳಿಸಬೇಕು. ಪಟ್ಟಿಯಲ್ಲಿರುವ ಗೊಬ್ಬರವನ್ನು ತೆಗೆಯಬೇಕು. ನೊಣಗಳ 
ವಾಸಸ್ಥಾನಕ್ಕೆ ಮ ಇಲವಾಗಿರುವ ಯಾವುದೇ ಕೊಳೆತ ಸಾವಯವ ವಸ್ತುಗಳನ್ನು 
ತೆಗೆಯಬೇಕು. ಆಗಿಂದಾಗ್ಗೆ ಕೊಟ್ಟಿಗೆಗಳಿಂದ ಗೊಬ್ಬರವನ್ನು ತೆಗೆಯಬೇಕು. ಹೈನಾ 


೪ 


278 ಅಧುನಿಕ ಹೈನಾಗಾರೆ ದನಗಳ ನಿರ್ವಹಣೆ 


ಗಾರಗಳಲ್ಲಿ ಒಳಚರಂಡಿ. ವ್ಯವಸ್ಥೆ ಇರಬೇಕು. ನೀರುನಿಲ್ಲುವಂತಹ ಸ್ಥಳಗಳನ್ನು 
ಮುಚ್ಚಬೇಕು. 


ಮೇಲೆ ಸೂಚಿಸಿರುವಂತೆ ಹೈನಾಗಾರಗಳಲ್ಲಿ ಉತ್ತಮ ರೀತಿಯಲ್ಲಿ ನೈರ್ಮಲ್ಯೀ 
ಕರಣ ಕಾಯ್ದಿರಿಸುವಿಕೆಯಿಂದ ನೊಣಗಳ ಸಂಖ್ಯೆಯನ್ನು ಬಹಳಮಟ್ಟಿಗೆ ಕಡಮೆಮಾಡ 
ಬಹುದು. ಸಾಮಾನ್ಯವಾಗಿ ಕೆಲವು ನೇರ ನಿಯಂತ್ರಣಾ ಕ್ರಮಗಳನ್ನು ಕೈಗೊಂಡು 
ನೊಣಗಳನ್ನು ನಾಶಪಡಿಸಲು ಸಾಧ್ಯ. ಡಿ.ಡಿ.ಟಿ., ಮೆಥಾಕ್ಸಿಕ್ಲೋರ್‌, ಲಿಂಡೇನ್‌, 
ಕ್ಲೋರ್‌ಡೇನ್‌, ಸಾವಯವ ಫಾಸ್ಟೇಟ:ಗಳು, ಮೆಲಾಥಿಯನ್‌, ಸಾವಯವ ಥಯೋ 
ಸೈಯನೇಟ್ಸ್‌, ಪೈರೆಥ್ರಿನ್ಸ್‌ ಮುಂತಾದ ಪರಿಣಾಮಕಾರಿ ಕೀಟನಾಶಕ ಔಷಧಗಳು 
ದೊರೆಯತ್ತವೆ. ಈ ಔಷಧಗಳನ್ನು ಸಿಂಪರಣೆ ರೂಪದಲ್ಲಿಯೂ, ಪುಡಿ ರೂಪದಲ್ಲಿಯೂ 
ಆಮಿಷರೂಪದಲ್ಲಿಯೂ ಅಥವಾ ಹೊಗೆಯ ರೂಪದಲ್ಲಿಯೂ ಉಪಯೋಗಿಸಬಹುದು. 
ಪ್ರಾಣಿ ಅಥವಾ ಮನುಷ್ಯರ ಸುರಕ್ಷತೆ ದೃಷ್ಟಿಯಿಂದ ಪೈರೆಥ್ರಿನ್ಸ್‌ ಹೆಚ್ಚು ಕ್ಷೇಮಕರ. 
ಬಹಳಷ್ಟು ಕೀಟನಾಶಕ ಔಷಧಗಳನ್ನು ಹಾಲನ್ನು ಕಲುಷಿತಗೊಳಿಸದಂತೆ ಪರಿಮಿತ 
ರೀತಿಯಲ್ಲಿ ಬಳಸಬೇಕು. ಸಾವಯವ ಫಾಸ್ಫೇಟುಗಳು ಹಾಗೂ ಕೆಲವು ಇತರ ಕೀಟ 
ನಾಶಕಗಳು ಮನುಷ್ಯರನ್ನೊಳಗೊಂಡು ಎಲ್ಲ ಪ್ರಾಣಿಗಳಿಗೂ ಹೆಚ್ಚು ಅಪಾಯಕರ 
ವಾಗಿರುತ್ತವೆ. ಆಗಿಂದಾಗ್ಗೆ ಬಳಸುತ್ತಿದ್ದಂತೆ ಡಿ.ಡಿ.ಟಿ. ಮುಂತಾದ ಕೆಲವು ಕೀಟನಾಶಕ 
ಔಷಧಗಳಿಗೆ ನೊಣಗಳು ನಿರೋಧಶಕ್ತಿಯನ್ನು ಪಡೆಯಬಹುದು. ಯಾವುದೊಂದು 
ಪ್ರದೇಶಗಳಲ್ಲಿ ಒಂದೇ ಔಷಧಿಯನ್ನು ಬಳಸುವ ಬದಲು, ಹಲವು ಬೇರೆ ಬೇರೆ ಔಷಧ 
ಗಳನ್ನು ಬಳಸುವುದು ಉತ್ತಮ, ಸ್ವ ಳೀಯ ಅಧಿಕಾರಿಗಳು ಸೂಚಿಸುವ ನೊಣ 
ನಿಯಂತ್ರಣ ಯೋಜನೆಯಿಂದ ಅಂಗೀಕೃತವಾಗಿರುವ ಸೂಚನೆಗಳನ್ನು ಅನುಸರಿಸಿ, 
ಹೆಚ್ಚು ಪರಿಣಾಮಕಾರಿಯಾಗಿ ನೊಣಗಳ ನಿಯಂತ್ರಣ ಮಾಡಬಹುದು. 


Further Reading 


Cole, H. ಟೈ, and |. M. Boda, “Continued Progress Toward Con- 
trolling Bloat. A Review," Journal of Dairy Science, 43:1585, 

°° 1960. 

Plastridge, W. N., “ Bovine Mastitis, A Review," Journal of 
Dairy Science, 41:1141, 1958. 

Kingsbury, 100 M., “ Plants Poisonous to Livestock," Journal 
of Dairy Science, 41:875, 1858. 

ಟಿ. 5. Department of Agriculture, Animal Diseases, The Year- 
book of Agriculture, Washington. D. C.: ಟಿ. 5. Government 
Printing Office, 1956. 


11 ಹೈನಾಗಾರ ದನಗಳ ವಸತಿ ವ್ಯವಸ್ಥೆ 
ಯಿ 


ಹೈನಾಗಾರ ದನಗಳಿಗೆ ಪರಿಣಾವ: ಕಾರಿ ವಸತಿ ವ್ಯವಸ್ಥೆ ಅವಶ್ಯಕ, ಹೈನಾಗಾರ 
ದನಗಳ ಮನೆಗಳು ಪ್ರಾಣಿಗಳ ಆರೋಗ್ಯ ಹಾಗೂ ಸುಖಸೌಕರ್ಯ, ಕಾರ್ಯ 
ನಿರ್ವಾಹಕನ ಸುಖಸೌಕರ್ಯ, ಆಳುಗಳ ಕಾರ್ಯಕ್ಷಮತೆ ಹೆಚ್ಚಿಸಲು ಅನುಕೂಲತೆ, 
ಸಾಮಾನುಗಳನ್ನು ಇಡಲು ಸೌಕರ್ಯಹೊಂದಿರಬೇಕಲ್ಲದೆ, ಆರೋಗ್ಯನಿಯಮಗಳನ್ವಯ 
ನಿರ್ವಿತವಾಗಿರಬೇಕು. 


ಪ್ರಾಣಿಗಳೆ ಆರೋಗ್ಯ ಮತ್ತು ಸುಖಸೌಕರ್ಯಗಳು 


ಹೈನಾಗಾರದನಗಳ ವಸತಿ ಅವಶ್ಯಕತೆಗಳು ಸರಳ. ದನಗಳ ವಸತಿ ಮಳೆ 
ಹಾಗೂ ಗಾಳಿ ಅದರಸ್ಲಿಯೂ ಚಳಿದಿನಗಳಲ್ಲಿ ವಿಪರೀತವಾಗಿ ಬೀಸುವ ಗಾಳಿಗಳನ್ನು 
ತಡೆದು ಪ್ರಾಣಿಗಳಿಗೆ ಸಂರಕ್ಷಣೆ ನೀಡುವಂತಿರಬೇಕು. ದನಗಳ: ಸ್ವಭಾವತಃ ಹೆಚ್ಚು 
ಚಳಿಯನ್ನು ತಡೆಯುವ ಶಕ್ತಿಯನ್ನು ಪಡೆದಿರುತ್ತವೆ. ತೇವವಿಲ್ಲದ ನೇರಗಾಳಿಗೆ 
ಈಡಾಗದ ಸ್ಥಳಗಳಲ್ಲಿದ್ದರೆ ದನಗಳು ಅತಿ ಕಡಮೆ ಉಷ್ಣತಾಮಾನದಲ್ಲೂ ಸುಖವಾಗಿರ 
ಬಲ್ಲವು. ಸೆಕೆಯ ಹವಾಮಾನದಲ್ಲಿ ನೆರಳು ಮುಖ್ಯವಾದುದು. ಪ್ರಾಣಿಗಳ ರೋಗ 
ಗಳನ್ನು ನಿಯಂತ್ರಿಸಲು ಮತ್ತು ಒಳ್ಳೆಯ ಗುಣಮಟ್ಟದ ಹಾಲನ್ನು ಉತ್ಪತ್ತಿಮಾಡಲು 
ಮನೆಗಳಿಗೆ ಚೊಕ್ಕಟ, ಶುಷ್ಕ ಹಾಗೂ ನಿರ್ಮಲ ಪರಿಸರಗಳು ಬಹುಮುಖ್ಯ. 

ಪ್ರಾಣಿಗಳು ಸ್ವೇಚ್ಛೆಯಾಗಿ ಓಡಾಡಿಕೊಂಡಿರಲು ಸಾಕಷ್ಟು ಸ್ಮಳಾವಕಾಶ ಇರ 
ಬೇಕು. ಕಾಲು ಹಾಗೂ ಕೆಚ್ಚಲುಗಳಿಗೆ ಗಾಯವಾಗುವ ಅಪಾಯಕ್ಕೆ ಅವಕಾಶವಿರ 
ಬಾರದು. ಪ್ರಾಣಿಗಳ ವಸತಿನಿರ್ಮಾಣದಲ್ಲಿ ಈ ಸಂಗತಿಗಳತ್ತ ಗಮನಕೊಡಬೇಕು. 


ಸೌಲಭ್ಯ ಹಾಗೂ ಆಳುಕಾಳಿನ ಕಾರ್ಯಕ್ಷಮತೆ 

ಆದಷ್ಟು ಕಡಮೆ ಕಾಲ ಓಡಾಟ ವಃತ್ತು ದೈಹಿಕಶ್ರಮದಲ್ಲಿ ಕಾರ್ಯನಿರ್ವಾಹಕನು 
ದನಗಳಿಗೆ ಆಹಾರಕೊಡುವುದು, ಹಾಲು ಕರೆಯುವುದು ಮತ್ತು ಜೋಪಾಸನೆ 
ಮಾಡುವುದು ಮುಂತಾದ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುವಂತೆ ಹೈನಾಗಾರ 
ದನಗಳ ವಸತಿಗಳ ವಿನ್ಯಾಸ ಮಾಡಿರಬೇಕು. ಹೈನಾಗಾರವನ್ನು ಲಾಭದಾಯಕವಾಗಿ 
ನಡೆಸಿಕೊಂಡು ಬರಬೇಕಾದರೆ, ಮೇವುತರಿಸುವಿಕೆ, ಗೊಬ್ಬರಸಾಗಿಸುವಿಕೆ ಮುಂತಾದ 
ಕಾರ್ಯಗಳಿಗೂ ಹಾಗೂ ಹಾಲು ಕರೆಯುವ ಮತ್ತು ಅದಕ್ಕೆ ಸಂಬಂಧಿಸಿದ ಕೆಲಸ 
ಕಾರ್ಯಗಳಿಗೂ ಪೂರ್ತಿಯಾಗಿ ಯಂತ್ರಗಳನ್ನು ಬಳಸಿಕೊಳ್ಳುವುದು ಉತ್ತಮ. ಹೈನಾ 
ಗಾರದಲ್ಲಿ ತೊಡಗಿಸಿದ ಬಂಡವಾಳದ ಮೇಲೆ ಹೆಚ್ಚಿ ನ ಲಾಭಗಳಿಸಬೇಕಾದರೆ ಆಳುಕಾಳಿನ 


280 ಆಧುನಿಕ ಹೈನಾಗಾರ ಡನಗಳ ನಿರ್ವಹಣೆ 


ಮೇಲೆ ಮಾಡಬೇಕಾಥ ಪೆಚ್ಚಿವನ್ನು ಆಡಷ್ಟುಮಟ್ಟಿಗೆ. ಕಡಮೆಮಾಡಬೇಕು. . ದನಗಳ 
ಮನೆಗಳಲ್ಲಿ ಪ್ರಾಣಿಗಳ ಚಿಕಿತ್ಸೆ ಹಾಗೂ ದನನಿರ್ವಹಣಾ ಕಾರ್ಯಗಳಿಗಾಗಿ ಸಂಬಂಧ 
ಪಟ್ಟವರು ತಿರುಗಾಡಲು ವ್ಯವಸ್ಥೆ ಇರಬೇಕು. 


ಆರೋಗ್ಯ ಇಲಾಖೆಯ ನಿಯೆಮಾವಳಿ ಭಃ 


ಎಲ್ಲ ಸ್ಥಳಗಳಲ್ಲೂ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹಾಲುಕರೆಯುವ 
ಹಿಂಡಿನ ಮನೆಗಳ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಕೆಲವು ನಿಯಮಗಳನ್ನು ರೂಪಿಸಿದ್ದಾರೆ. 
ಈ ನಿಯಮಗಳು ಸಾರ್ವಜನಿಕರಿಗೆ ಸದಾಕಾಲಗಳಲ್ಲೂ ಉತ್ತಮ ದರ್ಜೆಯ ಹಾಗೂ 
ಪರಿಶುದ್ಧವಾದ ಹಾಲನ್ನು. ಒದಗಿಸಲು ಸಾಧ್ಯವಾಗುವಂತೆ ರೂಪಿಸಲ್ಪಟ್ಟಿವೆ. ಈ 
ನಿಯಮಗಳ ಪಾಲನೆ ಕಡ್ಡಾಯವಾಗಿ ರಾಷ್ಟ್ರದ ತುಂಬೆಲ್ಲ ನಡೆಯುತ್ತದೆ. ಹೀಗಾಗಿ 
ಆರೋಗ್ಯಕರ ಹಾಲಿನ ಸರಬರಾಜಿನಲ್ಲಿ ಸಾರ್ವಜನಿಕರಿಗೆ ತುಂಬ ನಂಬಿಕೆಯುಂಟಾಗಿದೆ. 


ಆರೋಗ್ಯ ಇಲಾಖೆಯ ನಿಯಮಾವಳಿಯಲ್ಲಿ ಪ್ರತಿ ಪ್ರಾಣಿಗೂ ಅವಶ್ಯವಿರುವ 
ಸ್ಥಳ, ಬೆಳಕು, ವಾತಾಯನ ವ್ಯವಸ್ಥೆ, ಕಟ್ಟಡಕ್ಕೆ ಉಪಯೋಗಿಸುವ ವಸ್ತುಸಾಮಗ್ರಿ 
ಗಳು, ಗೊಬ್ಬರವನ್ನು ಹೊರಸಾಗಿಸುವಿಕೆ, ಹಸುಗಳ ಹಾಗೂ ಅವುಗಳ ಆರೈಕೆಯಲ್ಲಿ 
ರುವ ಜನರ ಆರೋಗ್ಯ ಸೌಕರ್ಯ, ಒಳಚರಂಡಿಗಳ ಏರ್ಪಾಟು, ಇನ್ನೂ ಇತರ ಅಂಶ 
ಗಳಿಗೆ ಸಂಬಂಧಿಸಿದ ಹಲವಾರು ವಿಷಯಗಳು ಈ ನಿಯಮಗಳ ವ್ಯಾಪ್ತಿಯಲ್ಲಿ 
ಬರುತ್ತವೆ. ಇವುಗಳನ್ನೂ ಮುನಿಸಿಪಾಲಿಟಿ, ಕೌಂಟಿ ಅಥವಾ ರಾಜ್ಯಸರ್ಕಾರಗಳು 
ಅನುಷ್ಠಾನಕ್ಕೆ ತರಬಹುದು. ಇತ್ತೀಚೆಗೆ ಅಮೇರಿಕೆಯ ಸಂಯುಕ್ತ ಸಂಸ್ಥಾನಗಳ 
ಜನಾರೋಗ್ಯ ಇಲಾಖೆಯು ಇತರ ನಿಯೋಗಗಳ ಸಹಕಾರದೊಂದಿಗೆ ಹಾಲಿನ 
ಉತ್ಪಾದನೆಗೆ ಸೂಚಿಸಿರುವ ಕನಿಷ್ಠ ಮಟ್ಟಗಳನ್ನು ಕಾರ್ಯಗತ ಮಾಡಿದೆ. ' ಹಾಲಂ 
ಉತ್ಪಾದನೆಗೆ ಸಂಬಂಧಿಸಿದಂತೆ ನಿಯಮಗಳಲ್ಲಿ ಎರಡು ಮಟ್ಟಗಳಿವೆ. ಒಂದನೆಯ 
ಮಟ್ಟವು ದ್ರವರೂಪದಲ್ಲಿ ,ಬಳಸುವ ಹಾಲಿನ ಉತ್ಪೃತ್ತಿಗಾಗಿ, ಎರಡನೆಯದು ಹಾಲಿನ 
ವಸ್ತುಗಳ ತಯಾರಿಕೆಗೆ ಬಳಸುವ ಹಾಲಿನ ಉತ್ಪತ್ತಿಗಾಗಿ. 


ಹೈನಾಗಾರ ಹಸುಗಳ ಮನೆಗಳನ್ನು ಕಟ್ಟುವ ಅಥವಾ ಇರುವ ಮನೆಗಳನ್ನೇ 
ಹೊಸ ರೀತಿಯದಾಗಿ ನವೀಕರಿಸುವ ಕಾರ್ಯಗಳನ್ನು ಕೈಗೊಳ್ಳುವಾಗ ಹಾಲು ಮಾರಾಟ 
ಬಗೆಗಿನ ಎಲ್ಲ ಆರೋಗ್ಯ ನಿಯಮಗಳನ್ನು ಗಮನದಲ್ಲಿರಿಸುವುದು ಅವಶ್ಯಕ. 
ವಸತಿಗಳ ವಿಧಗಳು” 
ಹೈನಾಗಾರದನಗಳ ವಸತಿಗಳು ವಿವಿಧ ರೀತಿಯ ಪರಿಸ್ಥಿತಿಗಳಿಗೆ ಅನುಗುಣವಾಗಿ 
ವೈವಿಧ್ಯಮಯವಾಗಿರುತ್ತವೆ. ಎಲ್ಲ ದನಗಳನ್ನು ಗುಂಪಾಗಿ ಒಂದೆಡೆ. ಕೂಡಿಡಬಹುದು: 
ಇಲ್ಲವೆ ಸ್ವಚ್ಛಂದವಾಗಿ ಬಿಟ್ಟಿರಬಹುದು. ಹಾಲುಕರೆಯುವ ಸಮಯಗಳಲ್ಲಿ ಮಾತ 


ಹೈನಾಗಾರ ದನಗಳ ವಸತಿ ವ್ಯವಸ್ಥೆ 281 


ನಿರ್ದಿಷ್ಟ ಸ್ಥಳಕ್ಕೆ ಅವು ಬರಬೇಕಾಗುತ್ತದೆ. ಈ ರೀತಿಯ ಮನೆಗಳು ಸಂಪ್ರದಾಯ 
ಬದ್ಧ (ಸ್ಟಾಂಚಿಯನ್‌-ಗೊಂದಲಿ) ಇಲ್ಲವೇ ಸ್ವೇಚ್ಛೆಯ ವಸತಿಗಳು (ಲೂಸ್‌ ಹೌಸಿಂಗ್‌) 
ಆಗಿರುತ್ತವೆ. ಗೊಂದಲಿ ವಸತಿಗಳ ರೇಖಾಚಿತ್ರವನ್ನು ಚಿತ್ರ 11.1ರಲ್ಲಿ ಕೊಟ್ಟಿದೆ. 
ಇವುಗಳಲ್ಲಿ ಹಸುಗಳು ಒಟ್ಟುಗಿ ವಾಸವಾಗಿರುತ್ತವೆ. ನೆಲ ಮಟ್ಟವಾಗಿರುತ್ತದೆ. 
ದನಗಳ ಕುತ್ತಿಗೆಗೆ ಹಗ್ಗ ಅಥವಾ ಸರಪಳಿಯನ್ನು ತೊಡಗಿಸಿ ಗೊಂದರಿಗೆ ಕಟ್ಟಿರುತ್ತಾರೆ. 
ಗೊಂದಲಿಯಲ್ಲಿಯೇ ಮೇವು ತಿನ್ನುತ್ತವೆ. ಅಲ್ಲಿಯೇ ಹಾಲನ್ನು ಕರೆಯಲಾಗುತ್ತದೆ. 


ಸ್ವೇಚ್ಛಾವಸತಿಗಳ ರೇಖಾಚಿತ್ರಗಳನ್ನು ಚಿತ್ರ 11.2 ಮತ್ತು 11.3 ರಲ್ಲಿ 
ತೋರಿಸಿದೆ. ವಸತಿಯ ಒಳಗಿನ ಆವರಣದಲ್ಲೇ ಪ್ರಾಣಿಗಳು ತಮ್ಮ ಇಷ್ಟಾನುಸಾರ 
ಓಡಾಡಿಕೊಂಡಿರಲು ಸಾಧ್ಯವಿರುವಂತೆ ವ್ಯವಸ್ಥೆಯು ಇರುತ್ತದೆ. ಸಾಮಾನ್ಯವಾಗಿ 
ಮೇವನ್ನು ದನಗಳಿಗೆ ಅವು ಹೆಚ್ಚು ಕಡಮೆ ತಮ್ಮ ಇಷ್ಟದ ಪ್ರಕಾರ ಆಯ್ದುತಿನ್ನುವ 
ಆಧಾರದ ಮೇಲೆ ಗೊಂದಲಿಗಳಲ್ಲಿ ಒದಗಿಸಲಾಗಿರುತ್ತದೆ. ಮೇವನ್ನು ಆಹಾರ ನೀಡಿಕೆಯ 
ನಿಯಮಾವಳಿಯ ವಿವರಗಳಿಗೆ ಅನುಗುಣವಾಗಿ ಗೊಂದಲಿಗಳಲ್ಲಿ ಹಾಕಿರುತ್ತಾರೆ. ಹಾಲು 
ಕರೆಯುವ ಉದ್ದೇಶಕ್ಕಾಗಿಯೇ ವಿಶೇಷವಾಗಿ ವಿನ್ಯಾಸಮಾಡಿರುವ ಕೋಣೆಗಳಲ್ಲೇ 
ಹಸುಗಳಿಂದ ಹಾಲುಕರೆಯುತ್ತಾರೆ. ಈ ಕೋಣೆಗಳಿಗೆ " ಹಾಲುಕರೆಯುವ ಕೋಣೆ ' 
ಗಳೆಂದು ಹೆಸರು. ಸಾಮಾನ್ಯವಾಗಿ ಹಸುಗಳಿಗೆ ತೀಕ್ಷಾಹಾರ (ತಿನುಸು)ಗಳನ್ನು ನೀಡು 
ವುದೂ ಅಲ್ಲೇ. ಈ ಎರಡೂ ರೀತಿಯ ವಸತಿಗಳಲ್ಲೂ ಕೆಲವು ಅವಶ್ಯಕ ಮಾರ್ಪಾಡು 
ಗಳನ್ನು ಮಾಡಬಹುದು. ಪ್ರತಿ ಫಾರ್ಮಿಗೆ ಸಂಬಂಧಿಸಿದಂತೆ ವಸತಿಗಳ ವಿನ್ಯಾಸವು 
ಅಲ್ಪಸ್ವಲ್ಪ ಬದಲಾಗಬಹುದು. 


ಆಧುನಿಕ ಸಲಕರಣೆ ಮತ್ತು ಆಳುಕಾಳಿನ ಕಾರ್ಯಸಮರ್ಥತೆಗಳನ್ನು ಅವಲಂಬಿಸಿ, 
ಸ್ವೇಚ್ಛಾವಸತಿ ಹಾಗೂ ಹಾಲುಕರೆಯುವ ಕೋಣೆಗಳು ನಿರ್ಮಾಣಗೊಂಡಿರುತ್ತವೆ. 
ತೆರತೆರನಾದ ಮನೆಗಳಲ್ಲಿ ಪರಿಗಣಿಸಬೇಕಾದ ವಿವರಗಳಲ್ಲಿ ಕೆಲವು ಈ ಕೆಳಗಿನಂತಿವೆ ; 


ಸ್ಟ 


ಚ್ಛಾವಸತಿಗಳು 

"ಸಾಮಾನ್ಯವಾಗಿ ಹಾಲುಕರೆಯುವ ಅಥವಾ ಚಿಕಿತ್ಸೆ ನೀಡುವ ಕಾಲಗಳಲ್ಲಿ ಮಾತ್ರ 
ದನಗಳನ್ನು ಕಟ್ಟಿದ್ದು ಉಳಿದೆಲ್ಲ ಸಮಯಗಳಲ್ಲಿ ಸ್ವೇಚ್ಛೆಯಾಗಿ ಅಡ್ಡಾಡುವಂತಿರುವ 
ವ್ಯವಸ್ಥೆಯೇ 'ಸ್ವೇಚ್ಛಾವಸತಿ'. ಈ ಎರಡು ಕಾರ್ಯಗಳ ಸಮಯಗಳನ್ನು ಬಿಟ್ಟು ಮಿಕ್ಕ 
ಸಮಯಗಳಲ್ಲಿ ದನಗಳ ಹಿಂಡುಗಳನ್ನು ಗುಂಪುಗುಂಪಾಗಿ ವಿಂಗಡಿಸಿ ಅವುಗಳ ನಿರ್ವಹಣೆ 
ಮಾಡಲಾಗುತ್ತದೆ. 


_ಹಾಲುಕರಕೆಯುನ ಹಿಂಡು : ಹಾಲುಕರೆಯುವ ಹಸುಗಳ ಹಿಂಡಿಗಾಗಿ ಒಂದು 
ಮಾದರಿಯ ಸ್ವೇಚ್ಛಾವಸತಿಯ ವ್ಯವಸ್ಥೆ ಇರಬೇಕು. ಇದರಲ್ಲಿ ಹಸುಗಳು ಮೇವು 


282 ಆಧುನಿಕ ಹೈನಾಗಾರ ದೆನಗಳ ನಿರ್ವಹಣೆ 


ತಿನ್ನಲು, ಮಲಗಲು, ವಿಶ್ರಾಂತಿ ಪಡೆಯಲು, ಸಜ್ಜುಗೊಳ್ಳಲು, ಕರುಹಾಕಲು 
ಶುಶ್ರೂಷೆ ಮತ್ತು ಚಿಕಿತ್ಸೆಗೊಳ್ಳಲು ಬೇರೆ ಬೇರೆ ಜಾಗಗಳಿರಬೇಕು. ದನಗಳ 
ಮೇವು ಮತ್ತು ಹಾಸುವಸ್ತುವನ್ನು ಶೇಖರಿಸಿಡಲು ಜಾಗ, ಗೊಬ್ಬರವನ್ನು ತೆಗೆದಂ 





3. U3 31051 949೬8 837071 9451೯ Us STORY 6೬೬98೯೬ 
೫೦೦೯ TYPe§ 





[ad ತ ತ ನ್‌ ಕಾ ಅ 4 ಆಗ 6,8017 
CT] .. 
೫. ಬಗಗ” 603079 ' ser 
ಗ ಸಾಸ me ಕಗ ಬ UB ೫6೮ರ BUN 
Wesco ಆಗ OC ಇಂವ Po sur 
ಓಳ 1090 COMM ACAGIS 4. COMET TH STS Pour 6. 
een Wet GUTS CN ೩3 COS Nia 
ಲಸ ಗ 11 ಭೀ ೬17೫೦೪ ise 
LL ಕಜ್‌್‌ ಶ್ರ CMS TOM WO MoM ೩೫ರ 
ERR ROSE ಬ್ರ a ್ಯ EXTENSION WORK IW 
ಕಜ ರ್ಟ timed - ೪” OCP MT Cama 24 ೧೦೦೫೯೫57೪೯ 
CUMS Wer ಈ uD YO ON ಅಲಾ 2೬೫೮೭ VED SR AGRICULTURE HOME ECONOMICS 
SEN Meco Une 1 ೨೫೪೧೫ Poss To ಕಗ MS ಲಾಗ ಫೊ ಟೋ ಬ CNN 
ಯಾ ೪ ಲ್ಲಕ್ಷ್ಯಬ್ಸಾಳಾ ಗಳ ಜಟ ೦0- 
H ವ ” 


ಚಿತ್ರ 11.1: ಸ್ಟಾಂಚಿಯನ್‌ ಬಗೆಯ ಹಚ್ಚಿಗೆ ಕೆಲವು ಸೂಚಿತ ವಿವರಣೆ ಹಾಗೂ 
ಹಂಚಿಕೆಗಳು 


ಸಂಗ್ರಹಿಸಿಡಲು ಸ್ಥಳಗಳು ಮುಖ್ಯವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕಾದ ಅಂಶಗಳು. 
ಚಿತ್ರ 11.2 ಮತ್ತು 11.3ಗಳಲ್ಲಿ ಸ್ವೇಚ್ಛಾವಸತಿಯ ಮಾದರಿಯ ಹಾಗೂ ಮೆಚ್ಚಿಗೆಯ 
ವಿನ್ಯಾಸಗಳನ್ನು ಕೊಟ್ಟಿದೆ. ಆಯಾಯ ಸ್ಥಳಗಳಿಗೆ ತಕ್ಕಂತೆ ವಸತಿಗಳ ವಿಶಿಷ್ಟ ಅವಶ್ಯ 


ಕೈ ನಾಗಾರ ದನಗಳ ವಸತಿ ವ್ಯವಸ್ಥೆ 283 


ಕತೆಗಳಲ್ಲಿ ವ್ಯತ್ಯಾಸವಿರುತ್ತದೆ. ಈ ಕೆಳಗೆ ಕೊಟ್ಟಿರುವ ಸ್ಥಳುವಕಾಶಕ್ಕೆ ಸಂಬಂಧಿಸಿದ 
ತಿಫಾರಸುಗಳು ಬಹುಮಟ್ಟಿಗೆ ಎಲ್ಲ ಸ್ಥಳಗಳಿಗೂ ಸಾಮಾನ್ಯವಾಗಿ ಅನ್ವಯಿಸುತ್ತವೆ. 


ಪ್ರತಿ ಹಸುವಿಗೂ ಸುಮಾರು 60 ಚದರ ಅಂಗುಲಗಳಷ್ಟು ಹಾಸುವಸ್ತು 
ಹಾಕಿದ ಜಾಗವಿರಬೇಕು. . ಈ ಜಾಗವೇ ದನಗಳು ವಿಶ್ರಾಂತಿ ಪಡೆಯುವ ಸ್ಥಳ. ಇದಿ 
ಉತ್ತರ ದಿಕ್ಕಿಗೆ ಅಥವಾ ಗಾಳಿಬೀಸುವ ಕಡೆಗೆ ಮುಚ್ಚಿದ್ದು ದಕ್ಷಿಣದ ಕಡೆಗೆ ತೆರೆದಿರ 
ಬೇಕು. ಚಳಿಗಾಲಿ ಮುಗಿಯುವ ತನಕ ಒಮ್ಮೆ ಹಾಕಿದ ಹಾಸುವಸ್ತುವನ್ನು ಅಲ್ಲಿಯೇ 
ಬಿಡುವುದು ಸಾಮಾನ್ಯ. ಅವಶ್ಶವಿದ್ದಲ್ಲಿ ಅದಕ್ಕೆ ಇನ್ನಷ್ಟು ಹಾಸುವಸ್ತುವನ್ನು ಸೇರಿಸು 
ತ್ತಾರೆ. ಹಾಸುವಸ್ತು ಹುದುಗಿ ಚಳಿಗಾಲದಲ್ಲಿ ದನಗಳಿಗೆ ಬೆಚ್ಚಗಿನ ವಾತಾವರಣವನ್ನು 
ಕಲ್ಪಿಸಿಕೊಡುತ್ತದೆ. ಹಾಸುವಸ್ತು ಹಾಕಿರುವ ಸ್ಥಳಕ್ಕೆ ಕಾಂಕ್ರೀಟ್‌ ಮಾಡಬೇಕಾಗಿಲ್ಲ. 
ನೀರು, ಆಹಾರ ಅಥವಾ ಇತರ ಹಸುಗಳಿಗೆ ಕೊಡಬೇಕಾದ ವಸ್ತುಗಳನ್ನು ಹಾಸು 
ವಸ್ತು ಹಾಕಿದ ಸ್ಥಳದೊಳಕ್ಕೆ ಒಯ್ಕಬಾರದು. ಹಾಸುವಸ್ತುವನ್ನು ತೃಪ್ತಿಕರಸ್ಥಿತಿ 
ಯಟ್ಟಿರಲು ಆ ಜಾಗದಲ್ಲಿ ದನಗಳ ಓಡಾಟವನ್ನು ಆದಷ್ಟು ಕಡಮೆ ಮಾಡಬೇಕು. 

ಕಾಂಕ್ರೀಟ್‌ ಮಾಡಿದ ಜಾಗವು ಮೆ:ವುತಿನ್ನುವ ಸ್ಥಳ ಸೇರಿಸಿ ಸುಮಾರು ಪ್ರತಿ 
ಹಸುವಿಗೆ 100 ಚದರ ಅಡಿ ಇರಬೇಕು. ಈ ಕಾಂಕ್ರೀಟ್‌ ಸ್ಥಳವು ಹಸುಗಳು ಓಡಾಡಿ 
ಕೊಂಡಿರಲು ಅವಕಾಶ ಮಾಡಿಕೊಡುತ್ತದೆ. ಹಸುಗಳಿಗೆ ಒಣಹುಲ್ಲು. ಕಾಯ್ದಿರಿಸಿದ 
ಹಸುರು ಮೇವು (ಸೈಲೇಜ್‌) ತಿನ್ನಿಸುವುದೂ ಈ ಸ್ಥಳದಲ್ಲೇ. ದಿನನಿತ್ಯ ಟ್ಯ್ಯೂಕ್ಟರಿ 
ನಿಂದ ಎಳೆಯಲ್ಪಡುವ ಉಪಕರಣದ ಮೂಲಕ ನೆಲದ ಮೇಲಿನ ಕಸವನ್ನು ಕೆರೆದ? 
ಸುಚಿಮಾಡಲು ಸಾಧ್ಯವಿರುವಂತೆ ದನಗಳ ನೆಲದ ರಚನೆ ಇರಬೇಕು. ಈ ಸ್ಥ ಳಗಳಲ್ಲಿ 
ಒಳ್ಳೆಯ ನಿರ್ಮಲತೆ ಹಾಗೂ ಶುಚಿತ್ವವನ್ನು ಕಾಯ್ದಿರಿಸಲು ಕಾಲುಕೊಳೆ ಮತ್ತು ಇತರ 
ರೋಗಗಳನ್ನು ನಿಯಂತ್ರಿಸಲು ನೆಲಕ್ಕೆ ಕಾಂಕ್ರೀಟ್‌ ಹಾಕುವುದು ಉತ್ತಮ. ಮಣ್ಣಿನ 
ನೆಲಗಳಲ್ಲಿ ಇಂತಹ ಸಮಸ್ಯೆಗಳು ಸಾಮಾನ್ಯ. ಒಣಹುಲ್ಲು ಮತ್ತು ಸೈಲೇಜ್‌ 
ತುಂಬಲು ಮೇವತೊಟ್ಟಿಗಳು ಸಾಕಷ್ಟು ಉದ್ದವಿರಬೇಕು. ಇದರಲ್ಲಿ ಪ್ರತಿ ಹಸುವಿಗೆ 
12-18 ಆಂಗ:ಲದಷ್ಟು ಮೇಯಲು ಸ್ಮಳಾವಕಾಶವಿರಬೇಕು. ಇಷ್ಟು ಸ್ಥಳ, ಹಸುಗಳು 
ತಮ್ಮ ಇಚ್ಛಾನುಸಾರ ಮೇವ್ರತೊಟ್ಟಿಗಳಲ್ಲಿ ಮೇಯ್ದುಕೊಂಡಿರಲು ಅವಶ್ಯ. ಪ್ರತಿದಿನ 
ಒಂಡೇ ಸಲ ಮಾತ್ರ ಹಸುಗಳಿಗೆ ಮೇವುಕೊಡುವ ಸಂದರ್ಭಗಳಲ್ಲಿ ಪ್ರತಿ ಹಸುವಿಗೆ 
ಅವಶ್ಯವಿರುವ ಮೇವುತೊಟ್ಟಿ 24-30 ಅಂಗುಲದಷ್ಟು ಸ್ಥಳಾವಕಾಶವನ್ನು ಹೊಂದಿರ 
ಬೇಕು. ಕೆಲವು ಸಂದರ್ಭಗಳಲ್ಲಿ ಮೇವುತೊಟ್ಟಿಗಳಿಗೆ ಮೇಲ್ಭಾವಣಿ ಇರಬೇಕಾದುದೃ 
ಉತ್ತಮ. ಪ್ರತಿ ಹಸುವಿಗೆ 6 ಅಂಗುಲದಷ್ಟ ಜಾಗದ ಅವಕಾಶಮಾಡಿಕೊಟ್ಟಾಗ 
ಸಮಮಟ್ಟದ ಸೈೆಲೊಗಳಿಂದ ಹಸುಗಳು ತಮ್ಮಷ್ಟಕ್ಕೆ ತಾವೇ ಸೈಲೇಜ್‌ ತಿನ್ನಲು ಸಾಧ್ಯ. 
ಚಿತ್ರ 11.4 ಮತ್ತು 11.5ರಲ್ಲಿ ದನಗಳು ಮೇವು ತಿನ್ನಲು ಉಪಯುಕ್ತವಾದ ಹಲವು 


ವ್ಯವಸ್ಥೆಗಳ ರೇಖಾಚಿತ್ರಗಳನ್ನು ಕೊಟ್ಟಿದೆ. 


284 ಆಧುನಿಕ ಹೈನಾಗಾರ ಜನಗಳ ನಿರ್ವಹಣೆ 


5 ಹಾಲುಕರೆಯುವ ಮಬನ್ನೆ ನಿಲ್ಲುವ ಸ್ಥಳವು ಒಂದು ಹಸುವಿಗೆ ಸುಮಾರು 15 
ಚದಶೆ:ಅಡಿಗಳಷ್ಟು ಇರಬೇಕು. ಹಾಲುಕರೆಯುವ ಮುನ್ನ ಹಸುಗಳು ನಿಂತಿರುವ ಈ 







PLAN 
aves PIU em 
UTUSHATS 5919 ಎನ56 Last 
MPANT MENT OF AGMCUYURA, CRONCTINS 


UNIVERSITY OF MARYLAND 
೫190 9೩7೪2 ocsaveen Deane tn Ye coisa rms 





COOPERATIVE ೫೯7೫೫೪೧ ೫೦೫% ೫ 
AGRICUL TURE AND HOME ECONOMICS 












೫1889196 
PERSPECTIVE 


೨ ಕೊ; ¢ 
nav 5101306 


೫51/06 Anca 


Wat 9994 
ANB ಾ 
೫360 ೬೦1 ತ್‌ಾ (+) 
ki 
ps aes 


i 
PLAN 
8888 -58ರ:96 869/98 


ಚ(61086 PLANT 


ಚಿತ್ರ 11.2: ಹೈನಾಗಾರ ದನಗಳಿಗೆ ಚೆನ್ನಾಗಿ ವಿನ್ಮಾಸಗೊಳಿಸಿದ ಸ್ವೇಚ್ಛಾ ವಸತಿಯ 
ಇ » ಒಂದು ಹಂಚಿಕೆ * Pe TE 
ಜಾಗವಿದು. ಹಸುಗಳು ಇಲ್ಲಿಂದ ಹಾಲುಕರೆಯುವ ಕೋಣೆಗೆ ಹೋಗುತ್ತವೆ. ಹಾಲು 
ಕರೆದಾದ ಮೇಲೆ ಪುನಃ ಕಾಂಕ್ರೀಟ್‌ ಹಾಕಿದ ಸ್ಥಳಕ್ಕೆ ವಾಪಸಾಗುತ್ತವೆ. 
ನೀರುತೊಟ್ಟಿಗಳನ್ನು ಕನಿಷ್ಠ ಪಕ್ಷ 25 ಹಸುಗಳಿಗೆ ಒಂದರಂತೆ. ಇಟ್ಟಿರಬೇಕು. 
ಈ ತೊಟ್ಟಿಗಳು ಮೇವು ತಿನ್ನುವ ಜಾಗದ ಹತ್ತಿರವೇ ಇರಬೇಕು. ನೀರು ತೊಟ್ಟಿಗಳ 


ಹೈನಾಗಾರ ದನಗಳ ವಸತಿ ವ್ಯವಸ್ಥೆ 285 


ಸುತ್ತಲೂ ಕನಿಷ್ಠ ಪಕ್ಷ 10-12 ಅಡಿಗಳಷ್ಟು ವ್ಯಾಸ ಜಾಗಕ್ಕೆ ಕಾಂಕ್ರೀಟ್‌ ಹಾಕಿರ 
ಬೇಕು. ಕಾಂಕ್ರೀಟ್‌ ಹಾಕಿದ ಸ್ಥಳ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಡಿ 
ಒಂದಕ್ಕೆ ಕನಿಷ್ಠ ಪಕ್ಷ ತ್ಮಿ ಅಂಗುಲದಷ್ಟು ಇಳಿಜಾರಾಗಿರಬೇಕು. ಚೆಲ್ಲಿದ ನೀರು 
ಸರಾಗವಾಗಿ ಹರಿದುಹೋಗಲು ಇದರಿಂದ ಸಹಾಯಕವಾಗುತ್ತದೆ. 


ಮೇವನ್ನು ತಿನ್ನುವ ಸ್ಥಳಕ್ಕೆ ಆದಷ್ಟು ಸಮೀಪದಲ್ಲಿ ಶೇಖರಿಸಿ ಇಡಬೇಕು. 
ದನಹಿಂಡು ಗಾತ್ರ ಹಿರಿದಿದ್ದು, ಅವು ತಿನ್ನುವ ಮೇವಿನ ಪ್ರಮಾಣವೂ ಹೆಚ್ಚಿದ್ದರೆ, 
ಮೇವನ್ನು ಸಾಗಿಸಲು ಯಂತ್ರಸಾಧನಗಳನ್ನು ಉಪಯೋಗಿಸಬೇಕು; "ಸೈಲೊ 
ಅನ್‌ಲೋಡರ್‌ ' ಮತ್ತು ಯಾಂತ್ರಿಕ ವಾಹನಗಳನ್ನು ಬಳಸಿಕೊಳ್ಳಬೇಕು. 


ಈಯುವ ಮತ್ತು ಕಾಯಿಲೆ ಬಿದ್ದ ಹಸುಗಳ ನಿರ್ವಹಣೆ ಮಾಡಲು ಪೆಟ್ಟಿಗೆಯ 
ಕೊಟ್ಟಿಗೆಗಳು ಅವಶ್ಯ. ಇವು ಅನುಕೂಲಕರ ಜಾಗಗಳಲ್ಲಿ ಇರಬೇಕು. ಇವುಗಳನ್ನು 
ಪ್ರತಿ 15 ದಿನಗಳಿಗೆ ಒಂದರಂತೆ ಏರ್ಪಡಿಸಬೇಕು. ಇದರ ಜೊತೆಗೆ ತಳಿಅಭಿವೃದ್ಧಿಗೆ, 
ಹಸುಗಳ ಪರೀಕ್ಷೆ ಹಾಗೂ ಚಿಕಿತ್ಸೆ ನಡೆಸಲು, ರಕ್ತಪರೀಕ್ಷೆ ನಡೆಸಲು ಸಾಕಷ್ಟು 
ವಿಶಿಷ್ಟ ಕೋಣೆಗಳಿರುವುದು ಅವಶ್ಯವಿದೆ. ಒಟ್ಟು ಸ್ಥಳಾವಕಾಶದ ಶೇಕಡಾ ಹತ್ತ 
ರಷ್ಟಾದರೂ ಸ್ಥಳ ಈ ಕೋಣೆಗಳಿಗಾಗಿ ಇರಬೇಕು. ದೊಡ್ಡ ಹಿಂಡಿನಲ್ಲಿ ಹತ್ತಾದರೂ 
ಇಂಥ ವಿಶಿಷ್ಟ ಕೋಣೆಗಳ ಅವಶ್ಯಕತೆಯಿದೆ. ಹಾಲು ಹಿಂಡುವ ಜಾಗೆಯಿಂದ ಪ್ರತ್ಯೇಕ 
ವಾಗಿರಿಸಲಾ ಇಲ್ಲವೇ ಚಿಕಿತ್ಸೆಗೊಳಿಸಲು ವ್ಯವಸ್ಥೆ ಮಾಡಿದ ಜಾಗೆಗೆ ದನಗಳು ಹೋಗು 
ವಂತೆ ವ್ಯವಸ್ಥೆ ಯಿದ್ದರೆ ಒಳಿತು. ಅದೇ ಜಾಗದಲ್ಲೇ ಚಿಕಿತ್ಸೆಗಾಗಿ ದನಗಳನ್ನು ಕೂಡಿ 
ಹಾಕಲು ದನಬಂದಿ(ಸ್ವಿಚ್‌ ಚ್ಯೂಟ್‌) ಇಟ್ಟಿರುವುದು ಉತ್ತಮ. ಸ್ವೇಚ್ಛಾವಸತಿ 
ಗಳಲ್ಲಿ ದೊಡ್ಡದೊಡ್ಡ ಹಿಂಡುಗಳಲ್ಲಿ ನಿರ್ವಹಣೆಮಾಡುವಲ್ಲಿ, ಅವುಗಳನ್ನು ಗುಂಪು 
ಗುಂಪಾಗಿ ವಿಂಗಡಿಸಿ ನಿರ್ವಹಣೆಮಾಡುವುದು ಲೇಸು. ಈ ಗುಂಪುಗಳ ವಿಂಗಡಣೆಯೂ 
ಹಿಂಡಿನ ಗಾತ್ರ, ಉತ್ಪಾದನೆಯ ಮಟ್ಟ ಅಥವಾ ಇತರ ಕೆಲವು ಅಂಶಗಳ ಮೇಲೆ 
ಆಧಾರಗೊಂಡಿರಬಹುದು. ಹೀಗೆ ಹಿಂಡನ್ನು ಗುಂಪುಗುಂಪುಗಳಾಗಿ ವಿಂಗಡಿಸಿದಾಗ 
ಅಹಾರ ನೀಡಿಕೆ ಮತ್ತು ನಿರ್ವಹಣೆಕಾರ್ಯಗಳು ಸುಲಭವಾಗುತ್ತವೆ. ಮೇವಿನ 
ಸಂಗ್ರಹ ಮತ್ತು ಇತರೆ ಸೌಕರ್ಯಗಳಿಗೆ ಹೆಚ್ಚು ಗಮನ ನೀಡಬೇಕು. ಚಿತ್ರ 11.2 
ಮತ್ತು 11.3 ರಲ್ಲಿ ತೋರಿಸಿರುವಂತೆ ದನಗಳ ವಸತಿಗಳ ರಚನೆಯಲ್ಲಿ ಬೇಲಿ ಮತ್ತು 
ಗೇಟಿನ ವ್ಯವಸ್ಥೆಯು ಇರಬೇಕು. ನಿರ್ವಹಣಾ ಪರಿಸ್ಥಿತಿಗನುಗುಣವಾಗಿ ದನಗಳ 
ಗುಂಪುಗಳ ಗಾತ್ರದಲ್ಲಿ ವ್ಯತ್ಯಾಸವಿರುತ್ತದೆ. ಬಹಳಷ್ಟು ಸಂದರ್ಭಗಳಲ್ಲಿ 30 ಅಥವಾ 
40 ಹಸುಗಳಿಗಿಂತಲೂ ಕಡಮೆ ಇರುವ ಗುಂಪುಗಳ ನಿರ್ವಹಣೆ ಲಾಭದಾಯಕವಲ್ಲ. 
ನೂರಾರು ಹಸುಗಳಿರುವ ಗುಂಪುಗಳಲ್ಲಿ ಪ್ರತಿ ಹಸುಪನ್ನು ವೈಯಕ್ತಿಕವಾಗಿ ಗಮನಿ 
ಸುವುದು ಕಷ್ಟಸಾಧ್ಯವಾಗುತ್ತದೆ. 


ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಹ್ಹ್‌ 
೫228೮೧ ೧೫೦% (ಕ ೪೫% eur tn’y ಭ0/ನೂ ೧೮೮ 2೦೮೪೦೪ Reaee ೮/೫೬ ಇಂತೀ :£'11 Fe 





ಚಳ ಉಗ ಇಸ್ಯ್‌2 923293 949 09 ಟಾಣ 


೧೫೪7/೬೫೪೪ 30 ALISH3AINN 
ಶ33%/ಗ೬ಡ. 17947೧2 0% 30 11 2818ಗಳತಿರ 
$IINONOII 3808 ONY 38೧3102189 
8 2೦೫ 8೦/1/2113 3/0/1834002 


೫388 98/2838 


ಹೈನಾಗಾರ ದನಗಳ ವಸೆತಿ ವ್ಯವಸ್ಥೆ 287 


ಸೆಖೆ ಹವಾಮಾನದಲ್ಲಿ ಹಸುಗಳಿಗೆ ಸ್ವೇಚ್ಛಾವಸತಿಗಾಗಿ "ಪೈ' ಆಕಾರದ ಮನೆ 
ಗಳ ವಿನ್ಯಾಸವನ್ನು ಸೂಚಿಸಲಾಗುತ್ತದೆ. ಇದರಲ್ಲಿ ಮಧ್ಯದಲ್ಲಿ ಹಾಲುಕರೆಯುವ 
ವ್ಯವಸ್ಥೆ ಇರುತ್ತದೆ. ಕೇಂದ್ರದ ಸುತ್ತಲೂ ಆವರಣವಿರುತ್ತದೆ. ಹಸುಗಳಿಗೆ ಮೇವು 
ಕೊಡ:ವುದೂ, ಮೇವನ್ನು ಶೇಖರಿಸಿಡುವುದೂ ಆವರಣದ ಅಂಚಿನಲ್ಲೇ. ಹಸುಗಳನ್ನು . 
ಸಾಮಾನ್ಯವಾಗಿ 20-30ರ ಗುಂಪುಗಳಲ್ಲಿ ನಿರ್ವಹಣೆ ಮಾಡಲಾಗುತ್ತದೆ. ಹಸುಗಳಿಗೆ 
ಈ ವ್ಯವಸ್ಥೆಯಲ್ಲಿ ಆದಷ್ಟು ಕಡಮೆ ರಕ್ಷಣೆ ಇರುತ್ತದೆ. ನೆರಳು ಪ್ರದೇಶದಲ್ಲಿ ಇಂತಹ 
ಮನೆಗಳನ್ನು ಕಟ್ಟುತ್ತಾರೆ. ಹಾಲುಕರೆಯುವುದಕ್ಕಾಗಿ ಮೀಸಲಾಗಿರುವ ಸ್ಥಳದ 
ಸಮೀಪದಲ್ಲಿಯೇ ಕರುಗಳ ಜೋಪಾಸನೆಗೂ, ದನಗಳ ಚಿಕಿತ್ಸೆಗೂ ಸ್ಥ ಳಾವಕಾಶ ಮಾಡಿ 
ಕೊಡಲ ಗುತ್ತದೆ. ಆವರಣ ಒಂದು ಕಡೆ ಸ್ವಲ್ಪ ಕಿಂಡಿ ಬಿಟ್ಟು ವೃತ್ತಾಕಾರವಾಗಿ 
ರುತ್ತದೆ. ಅಲ್ಲಿಂದ ಹಾಲುಕರೆಯುವ ಕೋಣೆಗೆ ಹೋಗುವುದಕ್ಕೆ ಒಂದು ಮಾರ್ಗ 
ವಿರುತ್ತದೆ, ಹಳೆಯ ಮನೆಗಳಲ್ಲೇ ಸ್ವಲ್ಪ ಬದಲಾವಣೆಮಾಡಿ ಹಸುಗಳಿಗೆ ಸ್ವೇಚ್ಛಾ 
ವಸತಿ ಏರ್ಪಡಿಸಬಹುದು. ಮೇವು ಹಾಗೂ ಹಾಸುವಸ್ತು ಶೇಖರಣೆ ಹಾಸುಸ್ಮಳ, 
ಮೇವು ಕೊಡುವ ಜಾಗ, ಈ ಕೆಲವು ಸೌಕರ್ಯಗಳನ್ನು ಇರುವ ಕಟ್ಟಡಗಳಲ್ಲಿ ಬದಲಾ 
ವಣೆ ಮಾಡಿ, ದನಗಳ ಸ್ವೇಚ್ಛಾವಸತಿ ನಿರ್ಮಿಸಬಹುದು. ಚಿತ್ರ 11.6ರಲ್ಲಿ ಇರುವ 
ಕಟ್ಟಡವನ್ನೇ ಹೇಗೆ ಸ್ವೇಚ್ಛುವಸತಿಯಾಗಿ ಉಪಯೋಗಿಸಿಕೊಳ್ಳಬಹುದು ಎಂಬುದನ್ನು 
ತೋರಿಸಿದೆ. 


ಕರು, ಕಡಸು ಹಾಗೂ ಬಚ್ಚಿಕೊಂಡ ಹಸುಗಳಿಗೆ ಸ್ವೇಚ್ಛಾವಸತಿಗಳು ಅವಶ್ಯ. 
ಅತಿ ವಿಶೇಷ "ರೀತಿಯ ಜೋಪಾಸನೆಯ ಅವಶ್ಯಕತೆ ಇರುವ ಎಳೆಯ ಕರುಗಳನ್ನು 
ಹೆಚ್ಚಿಗೆ ಓಡಾಡಲು ಅವಕಾಶವಿರುವ ಸಾಂದ್ರ ಜೋಪಾಸನೆ ವಸತಿಗಳಲ್ಲಿ ಇಡಬೇಕು. 
ಚಿತ್ರ 11.3ರಲ್ಲಿ ಹಸುಗಳನ್ನು ಹೆಚ್ಚು ಸಮರ್ಥವಾಗಿ ಜೋಪಾಸನೆ ಮಾಡಲು ಸಾಧ್ಯ 
ವಿರುವಂತಹ ಒಂದು ವಸತಿಯ ವ್ಯವಸ್ಥೆಯ ನಿರ್ದೇಶನವಿದೆ. ಚಿತ್ರ11.7ರಲ್ಲಿ 
ಕರುವಸತಿಗಳ ಹೆಚ್ಚಿನ ವಿವರಗಳಿವೆ. ಈ ರೀತಿಯ ಕಟ್ಟಡವನ್ನು ಯಾವುದೊಂದು 
ಹಿಂಡಿನ ಅವಶ್ಯಕತೆಗೆ ಸೂಕ್ತವಾಗುವಂತೆ ರಚಿಸಿಕೊಳ್ಳಬಹುದು. 


ಕರುಗಳಿಗೆ 8 ವಾರ ವಯಸ್ಸಾಗುವವರೆಗೆ ಸುಮಾರು 24 ಚದರ ಅಡಿ ಅಳತೆಯ 
ಪ್ರತ್ಯೇಕ ಕರುಮನೆ ಇರಬೇಕು. ಅಧ್ಯಾಯ 6ರಲ್ಲಿ ಒಂದು ಕಡೆಯಿಂದ ಮತ್ತೊಂದು 
ಕಡೆಗೆ ಸಾಗಿಸುವ . ಕರುಮನೆಗಳ ಉಪಯೋಗಗಳನ್ನು ವಿವರಿಸಿದೆ. ಪ್ರತಿಯೊಂದು 
ದೊಡ್ಡ ಕರುವಿಗೆ 35 ಚದರ ಅಡಿಯ ಒಂದೊಂದು ಕರುಮನೆ ಬೇಕು. ಈ ಕರು 
ಮನೆಗಳು ಒಂದೇ ಕಟ್ಟಡದಲ್ಲಿ ಒಟ್ಟಿಗೆ ಸೇರಿರಬಹುದು. ಅವು ಬೇರೆಬೇರೆಯಾಗಿ 
ಪ್ರತ್ಯೇಕವಾಗಿರಬೇಕಾಗಿಲ್ಲ. ಕರುಗಳು ಹೊರೆ ಅಂಗಳಕ್ಕೆ ಹೋಗಲು ಪ್ರತಿಯೊಂದು 
ಮನೆಗೂ ಒಂದೊಂದು ದಾರಿ ಇರಬೇಕು. ಕಡಸುಗಳಿಗೆ ವಸತಿಯ ವಿಷಯದಲ್ಲಿ 





ಚಿತ್ರ 11.4: 








ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


hl 
ties 


FEEDING 5860 
400%0 TO AN Ckiing 8108456 ೬.06. 


STORAGE 8 FEEDING Suey 
೫08 way 


COVERED MAY STORAGE 


- 


BUNKER 9/0 
1 sant 10% ser 
2 1೪0 non s 
3 MEM ARE SEMAN 
Me ಜ್‌ 
Sir ಟ್ಟ 
® Ou ೪೧೮ 
gy 
3 
ಮದ್ದ 
08 Sav 
AE ALSO SAL 
pe ne 
Pa 
[| 
ಕ್ಸ 








MOVABLE FEED SUNKS 


8810 On ೫೪6£೬ ೫೦೮೫1೫೦ 


COVERED ೯೭೪0 suns 


WENCE “LINE FEEDER 


CHOPPED ೫೩1 510749 


FEEDING 


೪೨8% ೦೫ ೫೦೦೯೯೦ 


9 1} 
212 | 
೫ 18] 
ಕೊ ಕತ | 
133] 
| 3 
೪ ೯ 
1; 
[| 6 35, 
1 
ಟಕ MH 
[18] eh i 
ifs 
ತ 
ತ 
lil 


ಹೈನಾಗಾರ ದನಗಳಿಗೆ ಅನೇಕ ಪ್ರಾಯೋಗಿಕ ಸ್ವಯಂ ಆಹಾರ ತಿನ್ನುವ 


ಘಟಕಗಳ ರೂಪರೇಷೆ 


ಹೈಸಾಗಾರ ದನಗಳ ವಸತಿ ವ್ಯವಸ್ಥೆ 289 


ಹೆಚ್ಚು ಅವಶ್ಶಕತೆಗಳನ್ನು ಒದಗಿಸಬೇಕಾಗಿಲ್ಲ. 6ರಿಂದ 8 ತಿಂಗಳ ವಯಸ್ಸಿನಿಂದ 
ಮೊದಲುಮಾಡಿ, ದೊಡ್ಡವಾಗಿ ಕರುಹಾಕುವ ವಯಸ್ಸಿನವರೆಗೆ ಅವುಗಳಿಗೆ ಕನಿಷ್ಠ 
ಮಟ್ಟದ ಮನೆ ಇದ್ದ ರೆ ಸಾಕು. ಈ ಮನೆಗಳು ಮೇವು ತಿನ್ನಲು ಸಾಕಷ್ಟು ಸ್ಥಳ ಒಳ 


ಗೊಂಡಿರಬೇಕು; ಒಣಗಿ ಶುಚಿಯಾಗಿರಬೇಕು. 


ಗೊಂದಲಿ (ಗೊಂತು) ಮಾದರಿಯ ವಸತಿಗಳು 


ಚೆನ್ನಾಗಿ ವಿನ್ಯಾಸ ಮಾಡಿರುವ ಗೊಂದಲಿ ಹಕ್ಕೆ (ಗೊಂತು ಕೊಟ್ಟಿಗೆ) ಗಳಲ್ಲಿ 
ಹಾಲುಕರೆಯುವ ಹಸುಗಳನ್ನು ಹೆಚ್ಚು ಸಮರ್ಥತೆಯಿಂದ ನಿರ್ವಹಣೆ ಮಾಡಬಹುದು 
ಸಾಕಷ್ಟು ಸ್ಥಳಾವಕಾಶ ಒದಗಿಸುವ ಹಾಗೂ ಶ್ರಮವನ್ನು ಸಮರ್ಥವಾಗಿ ಉಪಯೋ 
ಗಿಸಿಕೊಳ್ಳಲು ಸಾಧ್ಯವಾಗುವ ಕೊಟ್ಟಿಗೆಯ ವಿನ್ಯಾಸವು ಚಿತ್ರ 11.1 ರಲ್ಲಿದೆ. 
ಚಿತ್ರ 11.1 ರಲ್ಲಿನ ವಿನ್ಯಾಸವು 20 ಹಸುಗಳ ಒಂದು ಗುಂಪಿಗೆ ಸ್ಥಳಾವಕಾಶವನ್ನು 
ಹಿಂಡು ಹಿರಿದಾದಂತೆ ಇದನ್ನು ಸುಲಭವಾಗಿ ವಿಸ್ತರಿಸಬಹುದು. ಕೊಟ್ಟಿಗೆಗಳಲ್ಲಿ 
ಹಸುಗಳಿಗೆ ಮೇವುಕೊಡಲು, ಹಿಂಡಿನ ಜೋಪಾಸನೆ ಮಾಡಲು ಹಾಗೂ ಜೋಪಾಸನಾ 
ನಿರ್ವಾಹಕನು ಅಲ್ಲಿ ತಿರುಗಾಡಲು ಕನಿಷ್ಠ ಸ್ಥಳಾವಕಾಶವಿರಬೇಕು. ಗೊಂತುಹಟ್ಟಿಗಳ 
ರಚನೆಯಲ್ಲಿ ಸಾಕಷ್ಟು ವಿಶಾಲತೆಯ ಕಡೆ ಗಮನ ಕೊಡಬೇಕಾದುದು ಅವಶ್ಯಕ. ಚಿಕ್ಕ 
ಹಾಗೂ ಇಕ್ಕಟ್ಟು ಗೊಂತುಕೊಟ್ಟಿಗೆಗಳಲ್ಲಿ ಹಸುಗಳ ಕೆಚ್ಚಲು ಹಾಗೂ ಕಾಲುಗಳಿಗೆ 
ಗಾಯ.ಗಳಾಗುವ ಸಂಭವ ಹೆಚ್ಚು. ಕೋಷ್ಟಕ 11.1 ರಲ್ಲಿ ಶಿಫಾರಸು ಮಾಡಿರುವ 
ಗೊಂತುಕೊಟ್ಟಿಗೆಗಳ ವಿವಿಧ ಅಳತೆಗಳನ್ನು ಕೊಟ್ಟಿದೆ. ಇವು ಹಸುಗಳಿಗೆ ಸಾಕಷ್ಟು 
ಸ್ಥಳಾವಕಾಶವನ್ನು ಒದಗಿಸುತ್ತವೆ. ಸುಖಕರ ಗೊಂತು ಕೊಟ್ಟಿಗೆಗಳು ಸ್ವಲ್ಪ ಮಟ್ಟಿಗೆ 
ದೊಡ್ಡ ಗಾತ್ರದವಾಗಿರುತ್ತವೆ. ಅವುಗಳಲ್ಲಿ ಹಸುಗಳಿಗೆ ಸಾಕಷ್ಟು ಹಾಯಾಗಿ ತಿರು 
ಗಾಡಲು ಅನುಕೂಲತೆ ಇರುತ್ತದೆ. 


ಗೊಂತು ಕೊಟ್ಟಿಗೆಗಳಲ್ಲಿ ಸಾಧ್ಯವಿರುವೆಡೆಯಲ್ಲೆಲ್ಲ ಶ್ರಮ ಉಳಿಸುವ ಸೌಕರ್ಯ 
ಗಳಿರಬೇಕು. ಚರಂಡಿ ಶುಚಿಮಾಡುವ ಸಾಧನ, ಕೊಳವೆಸಾಲಿಂದೊಡಗೂಡಿದ 
ಹಾಲ.ಕರೆಯುಷ ಯಂತ್ರ. ಹಸುಗಳ ವ್ಯವಸ್ಥೆ , ಮೇವು ಮತ್ತು ಕಾಳುಗಳನ್ನು 
ಸಾಗಿಸುವ ಯಾಂತ್ರಿಕ ಸಲಕರಣೆಗಳು ಈ ಕೆಲವು ಅಂಥ ಸಾಧನಗಳಾಗಿವೆ. ಹಸುಗಳು 
ಈಯಂವ ಕಾಲದಲ್ಲಿ ಅವುಗಳನ್ನು ಅಲ್ಲಿಟ್ಟು ನಿರ್ವಹಣೆ ಮಾಡಲು ಮತ್ತು ಕಾಯಿಲೆ 
ನಿದ್ದ ಹಸುಗಳ ಶುಶ್ರೂಷೆಮಾಡಲು ಅವಶ್ಯವಿರುವ ಪೆಟ್ಟಿಗೆ ರೀತಿಯ ಕೊಟ್ಟಿಗೆಗಳು 
ರ್ವೀಚ್ಛಾವಸತಿ ವ್ಯವಸ್ಥೆ ಯಲ್ಲಿರಿಸುವ ಪ್ರಮಾಣದಷ್ಟೇ ಇಲ್ಲಿಯೂ ಇರಬೇಕು. ಚಿತ್ರ 
11.7ರಲ್ಲಿಯ ಕಟ್ಟಡದಂಥ ಕಟ್ಟಡಗಳಲ್ಲಿಯೇ ಇವನ್ನೂ ಒದಗಿಸಬಹುದು. 


290 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ens 
೫೭೩೫ noe 4 
0೫4 





TO 10808 wag 
೪ 11809 


iN MASS, With ೩ ಬ 
18. CENTS BAK 
W ೦೧೧೫೬೦ UX ಈ 


೦: 9೬0 





“SELF -PFEEDING" VekienY 





೩11೩೮ 1೭10 en 


a“ 





$83 
೫588 
ಕ ಗ ಸ 
ಜ| 3 
ಅ 44೫ ಗ 
ನರ ಸ 
“uj 
ಹ 
3- 
KL 
32 
ತ hy - 
ತೆ i) 1 ತ 
ಇ] ಸ್ನ ಇ 
ತೆ | ಸ್ಟ ಇ 
ತ ನ್ನ ಕ್ತಿ 
1. ೩ 
ಮ 1% 
7 
thf 
& 


* LAZY SUSAN" SUSE 
ಕ 
sn 
TE 
Sar w 
De 








, Tip i 
i Bs 


ಹೈನಾಗಾರ ದನಗಳ ವಸತಿ ವೈವಸ್ಥೆ 291 


ಕೋಷ್ಟಕ 11.1 : ವಿವಿಧ ಗಾತ್ರದ ಹೈನಾಗಾರಹಸುಗಳ ಕೊಟ್ಟಗೆಗಳಿಗೆ 
ಶಿಫಾರಸುವಾಡಿದ ಅಳತೆಗಳು 


ಹಸುವಿನ ತೂಕ ಹಸುವಿನ ಎದೆಯ ಅಳತೆ ಗೊಂತು ಕೊಟ್ಟಿಗೆಗಳ ಅಳತೆ 
(ಪೌಂಡುಗಳಲ್ಲಿ) (ಅಂಗುಲಗಳಲ್ಲಿ) ಅಗಲ ಉದ್ದ 
ka ಣ್‌ ಐ 
800 65 316/1 4/81 
1000 70% 319% 5101 
1200 75 4011 54/1 
1400 79, 413/1 5/81 
1600 84 4161! 61011 





ಕರು, ಕಡಸು ಮತ್ತು ಬಜ್ಜಿ ಕೊಂಡ ಹಸುಗಳಿಗಾಗಿ ವಸತಿ: ಕರುಗಳು 
ವಸತಿಗೆ ಬೇಕಾಗಿರುವ ಅವಶ್ಯಕತೆಗಳು ಸ್ಟೇಚ್ಛಾವಸತಿ ಮಾದರಿಗಳಲ್ಲಿರುವಂತೆಯೇ 
ಗೊಂತು ಕೊಟ್ಟಿಗೆ ವಸತಿಯಲ್ಲಿಯೂ ಇರುತ್ತವೆ. ಸಾಧ್ಯವಿರುವೆಡೆಯಲ್ಲೆಲ್ಲ ಕಾರ್ಯ 
ಸಾಮಥ್ಯತೆಯನ್ನು ಹೆಚ್ಚಿ ಸಲು, ಶ್ರಮವನ್ನು ಕಡಮೆ ಮಾಡಲು ಕಡಸುಗಳನ್ನು 
ಗುಂಪುಗುಂಪುಗಳಾಗಿ ವಿಂಗಡಿಸಿ ನಿರ್ವಹಣೆ ಮಾಡುವುದು ಸೂಕ್ತ. ಚಿತ್ರ 11.7ರಲ್ಲಿ 
ಕಡಸು ಮತ್ತು ಬಚ್ಚಿಕೊಂಡ ಹುಸಗಳಿಗಾಗಿ ಮನೆಗಳ ವಿನ್ಯಾಸವನ್ನು ಕೊಟ್ಟಿದೆ. 
ಇವುಗಳನ್ನು ಕಡಸುಗಳಿಗಾಗಿಯೂ, ಬಚ್ಚಿಕೊಂಡ ಹಸುಗಳಿಗಾಗಿಯೂ ಸಮರ್ಥವಾಗಿ 
ಬಳಸಿಕೊಳ್ಳಬಹುದು. ಇವುಗಳನ್ನೇ ಗೊಂತುಕೊಟ್ಟಿಗೆಗಳಾಗಿಯೂ ಬಳಸಿಕೊಳ್ಳ 
ಬಹುದು. ಸ್ವೇಚ್ಛಾವಸತಿಗಳಲ್ಲಿಯಂತೆ ಇಲ್ಲಿಯೂ ಬಚ್ಚಿಕೊಂಡ ಹಸುಗಳನ್ನು ಒಂದೇ 
ಹಿಂಡಿನ ರೂಪದಲ್ಲಿ ಇಲ್ಲವೇ ಹಲವಾರು ಗುಂಪುಗಳಾಗಿ ವಿಂಗಡಿಸಿಯೂ ನಿರ್ವಹಣೆ 
ಮಾಡಬಹುದು. 


ಸ್ವೇಚ್ಛಾವಸತಿ ವ್ಯವಸ್ಥೆ ಮತ್ತು ಗೊಂತುಕೊಟ್ಟಿಗೆ ವ್ಯವಸ್ಥೆ ಗಳ ತುಲನೆ 


ಸ್ವೇಚ್ಛಾವಸತಿ ಮತ್ತು ಗೊಂತುಕೊಟ್ಟಿಗೆ ಮನೆಗಳ ಉಪಯುಕ್ತತೆಗಳ ಬಗ್ಗೆ 
ಬಹಳಷ್ಟು ಪರ ಹಾಗೂ ವಿರೋಧ ಅಭಿಪ್ರಾಯಗಳಂ ಕೇಳಿಬರುತ್ತವೆ. ಇವುಗಳ 
ರಚನೆಯೆಂತೇ ಇರಲಿ, ಅವುಗಳಲ್ಲಿ ಹಸ:ಗಳಿಗೆ ಆಹಾರ ಒದಗಿಸುವ ಹಾಗೂ ಅವು 
ಗಳನ್ನು ನಿರ್ವಹಿಸುವ ಕ್ರಮಗಳು ಬಹು ಮುಖ್ಯ. ಸೂಕ್ತರೀತಿಯಲ್ಲಿ ಪ್ರಾಣಿಗಳ 
ಆರೈಕೆಮಾಡಿ, ಸಂಗೋಪನೆ ಗೈದು, ಹಸುಗಳನ್ನು ಸಾಕುವುದರಿಂದ ಒಂದೇ ಏಕ 
ಪ್ರಕಾರದ ಹಾಲಿನ ಉತ್ಪಾದನೆ ಪಡೆಯಬಹುದು ಎಂದು ಪ್ರಯೋಗಗಳು ತಿಳಿಸಿವೆ. 


ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


292 





ಅರಳ ಹ೫೦ಲ 2 2೬/0:೩ ೨೧೨೫ ಆಳ ಆ ೫೫೫೨ ಆ೨53೦ ೪329, 6 0341440) 
01೪7/೬೬೪0 30 ALISH3AINN 
9೫13311083 79843028೬9 39 ೩1319438 
$21೦೫೦೨3 38001 ONY 38717೧21೬9೪ 
NI ೫೬೦೪ 10198313 3111834002 


31140349834 


೪173609838 380336 


4೬3೫39818೬9 34183479 31110349834 


318645 


i 2 ೮. 3083718 
uve Wie 
[1 ದಾ 
ily [eo [ 


833 swe 








ಸೆ «ಚ್ಛಾವೆಸತಿ 


ಡೈ; 
x 
84 
ಕ್ಕೆ 
ಕಿ 
% 

4 3 
ಕಷ್ಕ 
£3 

“3 
ಇಂ 
ಜ್‌ 


ಚಿತ್ರ 11.6; 


ಹೈನಾಗಾರ ದನಗಳ ವಸತಿ ವೃವಸೆ 293 
ಕಿ @ 


ಒಂದು ರೀತಿಯಲ್ಲಿ, ಹಸ ಗಳನ್ನು ಗೊಂತುಕೆೊ ಟ್ಟಿಗೆಗಳಲ್ಲಿ ಬಿಟ್ಟಿ ರುವುದರಿಂದ, ಅನು 
ಕೂಲಗಳು ಹೆಜ್ಜೆ ನ್ನಬಹುದು. ಈ ಕೊಟ್ಟಿಗೆಗಳಲ್ಲಿ ಹಸುಗಳ ಕೆಳಗೆ ಸ್ವಲ್ಪ ತಳೆಹಾಸು 
ಸಾಕು. ಆಗಿಂದಾಗ್ಗೆ ಹೆಚ್ಚು 'ಮನ ಅವಶ್ಯ. ಸ್ನೇಚ್ಛಾವಸ ಸತಿಗಳನ್ನು ಸರಿಯಾದ 


ರೀತಿಯಲ್ಲಿ ವಿನ್ಯಾಸಗೊಳಿಸಿ ನಿರ್ಮಿಸಿದಾಗ, ಶ್ರಮದ ಕಾರ್ಯಸಮರ್ಥತೆ ಹೆಚ್ಚಾ 


ಸ್ವೇಚ್ಛಾ ವಸತಿಗಳಲ್ಲಿ ಹಸುಗಳ ಕೆಜ್ಜಲು ಮತ್ತು ಕಾಲುಗಳಲ್ಲಿ ಗಾಯಗಳಾಗುವ 
ಬಿ 


ವ 
ಸಂಭವಗಳು ಅಧೆ ಈ ಆಂಶ ಹಿಂಡಿನಿಂದ ಹಿಂಡಿಗೆ ಬೇರೆ ಬೇರೆ ನಿರ್ವಹಣಾ 
ಸಿ 


ಹೈನಾಗಾರಹಸುಗಳ ಮನೆಗಳಿಗಾಗಿ ತಗಲುವ ವೆತ್ಸದ ಅಂದಾಜನ್ನು ನಿಖರವಾಗಿ 
ಒದಗಿಸ:ವುದು ಕಷ್ಟ. ಸ್ಥಳದಿಂದ ಸ್ಥಳಕ್ಕೆ ಮನೆಗಳಿಗೆ ತಗಲುವ ವೆಚ್ಚ ವ್ಯತ್ಕಾಸ 
ಗೊಳ್ಳುತ್ತದೆ. ಏಕೆಂದರೆ, ಮನೆಗಳನ್ನು ಕಟ್ಟಲು ಬೇಕಾಗಿರುವ ವಸ್ತುಗಳ ಬೆಲೆ 
ಮತ್ತು ಆಳುಕಾಳುಗಳ ಕೂಲಿದರಗಳಲ್ಲಿ ಧೋ € ವ್ಯತ್ಯಾಸವಿರುತ್ತದೆ. ಗೊಂತು 
ಕೊಟ್ಟಿಗೆಗಳಿಗಿಂತ ಸ್ವೇಚ್ಛಾವಸತಿಗಳನ್ನು ಕ ಟ್ಟುವುದು ಹೆಚ್ಚು ಅಗ್ಗ. ಕಂಬ ನಿಲ್ಲಿಸಿ 
ಕಟ್ಟಡಗಳನ್ನು ಕಟ್ಟಲು ಅತಿ ಕಡಮೆ ಖರ್ಚು ತಗಲುತ್ತದೆ. ಸ್ವೇಚ್ಛಾ ವಸತಿಗಳಲ್ಲಿಯ 
ಇಂಥ ರಚನೆಗಳನ್ನು ರಚಿಸಬಹುದು. 


ಈ ಮನೆಗಳನ್ನು ಕಟ್ಟಲು ಪ್ರತಿ ಚದರ ಅಡಿಗೆ 1.30 ರಿಂದ 1.75 ಡಾಲರ್‌ 
ವೆಚ್ಚವಾಗುತ್ತದೆ. ಸ್ವೇಚ್ಛಾವಸತಿಗಳಲ್ಲಿ ಬಳಸುವ ಕಟ್ಟಡ ರಚನೆಗಳ ಒಂದು 
ಅನುಕೂಲವೆಂದರೆ, ಇವನ್ನು ಕಡಮೆ ವೆಚ್ಚದಲ್ಲಿ ಕಟ್ಟಬಹುದು. ಪರಿಣಾಮವಾಗಿ 
ಕಡಮೆ ವೆಚ್ಚದಲ್ಲಿ ಉದ್ದಿಮೆ ಪ್ರಾರಂಭಿಸಬಹುದು. 

ಬಹಳಷ್ಟು ಸ್ಥಳಗಳಲ್ಲಿ ಹಸುವೊಂದಕ್ಕೆ ವಸತಿ ಮತ್ತು ಹಾಲುಕರೆಯಲು 
ಬೇಕಾಗುವ ಅನುಕೂಲಗಳನ್ನು ಒದಗಿಸಲು ಕನಿಷ್ಠ ಬಂಡವಾಳ 450 ರಿಂದ 500 
ಡಾಲರುಗಳಷ್ಟಾದರೆ ಸಾಕು. ಸರಾಸರಿ ವೆಚ್ಚಕ್ಕಿಂತ ಹೆಚ ತನ ಬೆಲೆಯ ಸಲಕರಣೆ ಮತ್ತು 
ಮನೆಗಳನ್ನು ಉಪಯೋಗಿಸಿದರೆ ಹೈನು ಉದ್ಯ ಮಕ್ಕೆ ಬಂಡವಾಳ ಹೆಚ್ಚಿಗೆ ಬೇಕಾಗಂತ್ತದೆ. 
ಸ್ಟೇಚ್ಛಾವಸತಿ ಮಾದರಿಯ "ಮನೆಗಳಲ್ಲಿ ಹಾಲುಕರೆಯುವ ಕೋಣೆಗಳದ್ದೇ 
ಹೆಚ್ಚಿನ ವೆಚ್ಚ. ದೊಡ್ಡದೊಡ್ಡ ಹಿಂಡುಗಳಿರುವೆಡೆಗಳಲ್ಲಿ ಹಾಲು ಕರೆಯುವ ಕೋಣೆ 
ಗಳನ್ನು ಹೆಚ್ಚು ವ್ಯಾಪಕ ರೀತಿಯಲ್ಲಿ ಉಪಯೋಗಿಸುವುದರಿಂದ ಪ್ರತಿ ಹಸುವಿಗೆ 
ತಗಲುವ ವೆಚ್ಚ ಕಡಮೆಯಾಗುತ್ತ ದೆ. ಸಾಕಷ್ಟು ಆಳುಕಾಳುಗಳ ವ್ಯವಸ್ಥೆ ಮಾಡಿದಲ್ಲಿ, 
ದೊಡ್ಡ ಹಿಂಡುಗಳಲ್ಲಿ ಹಾಲುಕರೆಯುವ ಕೋಣೆಯನ್ನು 24 ಗಂಟೆ ಉಪಹೋಗಿಸಿ 
ಕೊಳ್ಳಬಹುದು. 


ಇ 


ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


294 





ಘೀ N ಇ ೫30೫೮೧ coon ಐಜ'ಯ೮ pla eves 
೧೫೦೪೫ "೫8/0೮ ಟ್ರೀಟಿ PRN Heng PN CHR ಟೀ PEceoHceA ‘cauoea peur : ("11 Ra 


Ce] ಶಿರೀ ೧೨೪೪ ೨ ಲ್ಲಾ ತಿಕಾಶಿ ಳಿದ ಇತಿ ೪೬೪ ಬತ ಕಾಪಾ 8೫೪734 


0೫೪7೬೬೪೫ 30 11195೬3110 
ಭೀತ 230ರ0ಟತಿ 71ಗಿ ಇರರ TS 
521೦೫೦೨3 3800 ONY 380i 10249೪ 
Wi ೫೫೦೫ 8/015831%3 31119೬34002 






3/1403468೬34 


ಡು 


೬ 


40 03144 
Sve vee 
- 





ಹೈನಾಗಾರ ದನಗಳ ವಸತಿ ವ್ಯವಸ್ಥೆ 295 


ಹಾಲುಕರೆಯಲು ವ್ಯವಸ್ಥೆಗಳು 

ಹಾಲು ಕರೆಯುವ ಸ್ಥಾವರಗಳು : ಪ್ರತಿಯೊಂದು ಹಸು ವಸತಿ ವ್ಯವಸ್ಥೆಯಲ್ಲೂ, 
ಹಾಲುಕರೆಯಲು ಅನುಕೂಲಕರವಾದ ಪ್ರತ್ಯೇಕವಾದ ಕೋಣೆ ಇರಬೇಕು. ಹಾಲು 
ಕರೆಯುವ ಸ್ಥಳವು ಸ್ವಚ್ಛವಾಗಿರಬೇಕು. ಆಳು ಕಾಳಿನ ಕಾರ್ಯ ಸಾಮರ್ಥಕತೆ ಮತ್ತು 
ಹಾಲು ಕರೆಯುವ ಸ್ಥಳದ ಪರಿಸರದ ಪರಿಸ್ಥಿತಿಗಳನ್ನು ಉತ್ತಮಗೊಳಿಸುವ ಪ್ರಯತ್ನದಲ್ಲಿ 
ಹಾಲು ಕರೆಯುವ ಕೋಣೆ ಅಥವಾ ಹಾಲು ಕರೆಯುವ ಸ್ಥಾವರ ಅಭಿವೃದ್ಧಿಗೊಂಡಿದೆ. 
ಹಾಲು ಕರೆಯುವ ಹಸುಗಳನ್ನೇ ಹಾಲು ಕರೆಯುವಾತನ ಬಳಿಗೆ ತರುವುದರಿಂದಲೂ 
ಮತ್ತು ಅವುಗಳನ್ನು ಹಾಲುಕರೆಯಲು ಅನುಕೂಲವೂ ಸುಲಭವೂ ಆಗುವಂತೆ ಸೂಕ್ತ 
ಎತ್ತರ ಸ್ಥ ಳಗಳಲ್ಲಿ ಸಾಲಾಗಿ ನಿಲ್ಲಿಸುವುದರಿಂದಲೂ, ಹಾಲು ಕರೆಯುವ ಕೆಲಸದಲ್ಲಿ 
ಹೆಚ್ಚಿ ನ ಓಡಾಟ ಮತ್ತು ಕರೆದ ಹಾಲನ್ನು ಹೊತ್ತು ಸಾಗಿಸುವ ಶ್ರಮ, ಬಗ್ಗಿ ಏಳುವಿಕೆ 
ಗಳಲ್ಲಿ ಆಯಾಸ ಮುಂತಾದುವುಗಳನ್ನು ನಿವಾರಿಸಬಹುದು. ಸ್ವಲ್ಪ ಜಾಗದಲ್ಲೆ ಹಾಲು 
ಕರೆಯುವ ಕಾರ್ಯವನ್ನು ಮುಗಿಸಬಹುದು. ಈ ಸ್ವಲ್ಪ ಜಾಗವನ್ನು ನೈರ್ಮಲ್ಯ 
ವಾಗಿಡಲು ಸಾಧ್ಯ. ಹಾಲು ಕರೆಯುವುದೂ ಸುಲಭವಾಗುವುದರ ಜೊತೆಗೆ ಹೆಚ್ಚು 
ಆರ್ಥಿಕವಾಗಿ ಲಾಭದಾಯಕವಾಗುತ್ತದೆ. ಕರೆದ ಹಾಲನ್ನು ಸಾಮಾನ್ಯವಾಗಿ ಹಾಲು 
ಕರೆಯುವ ಸಾಧನದಿಂದ, ಶೈತ್ಯಾಗಾರ ಟ್ಯಾಂಕಿಗೆ ಕೊಳವೆಸಾಲುಗಳ ಮೂಲಕ ನೇರ 
ವಾಗಿಯೇ ಸಾಗಿಸಲು ಅನುಕೂಲ. ಪ್ರತಿಯೊಂದು ಹಸುವಿನಿಂದ ಕರೆದಹಾಲನ್ನು 
ತೂಕಮಾಡುವಿಕೆ ಅಥವಾ ಅಳತೆಮಾಡುವಿಕೆಗಳಿಗೆ ಕೊಳವೆಸಾಲಿನಲ್ಲಿಯೇ ಹೊಂದಾಣಿಕೆ 
ಮಾಡಿದ ಹಲವು ಸಾಧನಗಳು ಇರುತ್ತವೆ. 

ಸ್ವೇಚ್ಛಾವಸತಿಗಳ ಸನ್ನಿವೇಶಗಳು ಹಾಲುಕರೆಯುವ ಯಂತ್ರಗಳ ಉಪಯೋಗಕ್ಕೆ 
ಅನುಕೂಲಕರವಾಗಿವೆ. ಚಿತ್ರ 11.8 ಮತ್ತು 11.9 ರ ಹಾಲುಕರೆಯುವ ಯಂತ್ರ 
ಗಳು ಎರಡು ಸಾಮಾನ್ಯ ವಿಧದ ವಿನ್ಯಾಸಗಳನ್ನು ನೀಡುತ್ತವೆ. ಬೇರೆ ಬೇರೆ ಗಾತ್ರದ 
ಹಿಂಡುಗಳಿಗಾಗಿ ಈ ಎರಡೂ ವಿನ್ಯಾಸಗಳು ವಿವಿಧ ಸಾಮರ್ಥ್ಯಗಳನ್ನು ಹೊಂದಿರುವಂತೆ 
ರಚಿಸಬಹುದು. ಚಿತ್ರ 11.8 ರಲ್ಲಿ ತೋರಿಸಿದಂತೆ “ಇನ್‌ಲೈನ್‌' ಯಂತ್ರವನ್ನು 
ಕೊಟ್ಟಿಗೆಗಳ ಸಂಖ್ಯೆ ಹೆಚ್ಚಿಸಿ ಅಥವಾ ತಗ್ಗಿನ ಎರಡೂ ಬದಿಗಳಲ್ಲಿ ಆ ಆಕಾರದ ಕೊಟ್ಟಿಗೆ 
ಗಳನ್ನು ರಚಿಸಿ ಮಾರ್ಪಡಿಸಬಹುದು. ಈ ವಿಧದ ವ್ಯವಸ್ಥೆಯಲ್ಲಿ ಒಬ್ಬನು ಮೂರು _ 
ಕೊಟ್ಟಿಗೆಗಳನ್ನು ಮತ್ತು ಹಾಲುಕರೆಯುವ ಯಂತ್ರಗಳನ್ನು ಸಮರ್ಥವಾಗಿ ನೋಡಿ 
ಕೊಳ್ಳಬಹುದು. ಮೂರಕ್ಕಿಂತ ಹೆಚ್ಚು ಯೂನಿಟ್‌ಗಳನ್ನು ನೋಡಿಕೊಳ್ಳುವುದಾದರೆ 
ಹಾಲುಕರೆಯುವ ಪದ್ಧತಿಗಳಲ್ಲಿ ಸಾಮಾನ್ಯವಾಗಿ ಅಹಿತಕರವಾದ ಸನ್ನಿವೇಶಗಳುಂಟಾ 
ಗುತ್ತವೆ. 

ಚಿತ್ರ 11.9 ರಲ್ಲಿ ತೋರಿಸಿರುವಂತೆ ಹಾಲುಕರೆಯುವ "ಹೆರ್ರಿಂಗ್‌ ಬೋನ್‌' 
ಯಂತ್ರವ್ಯವಸ್ಥೆಯು ಹಸುಗಳ ಕೆಚ್ಚಲುಗಳು ಒಂದರ ಪಕ್ಕದಲ್ಲಿ ಒಂದು ಇರುವಂತೆ 


296 ಆಧುನಿಕ ಹೈನಾಗಾರ ಡನಗಳ ನಿರ್ವಹಣೆ 


ಮತ್ತು ಕಾರ್ಯನಿರ್ವಾಹಕನ ಓಡಾಚವನ್ನು ಕಡಮೆಯಾಗುವಂತೆ ಮಾಡುತ್ತದೆ. ಈ 
ತರಹದ ಹಾಲುಕರೆಯುವ ಯಂತ್ರವ್ಯವಸ್ಥೆಯಲ್ಲಿ ಕಾರ್ಯನಿರ್ವಾಹಕಸಿಗೆ ಸ್ಥಳದ 
ಸಂಕೋಚತೆ ತೋರಿಬರುತ್ತದೆ. ಹಾಲುಕರೆಯುವ ಯೂನಿಟ್‌ಗಳನ್ನು ಮೊದಲು 
ಒಂದು ಕಡೆ: ಉಪಯೋಗಿಸಿ, ನಂತರ ಇನ್ನೊಂದು ಕಡೆ ಉಪಯೋಗಿಸಬೇಕಾಗುತ್ತದೆ. 
ಪ್ರತಿಯೊಬ್ಬ ಕಾರ್ಯನಿರ್ವಾಹಕನಿಗೂ "ಡಬಲ್‌ ಫೋರ್‌" ಯೂನಿಟ್‌ ಒದಗಿಸುವುದ 
ಠಲ್ಲಿ ಅತ್ಯಂತ ಸಮರ್ಥ ಗಾತ್ರದ ಹೆರ್ರಿಂಗ್‌ಬೋನ್‌ ಹಾಲ:ಕರೆಯುವ ಯಂತ್ರ 
ವ್ಯವಸ್ಥೆಯ ಒಂದಾಗಿರುವುದು ಸಂಶೋಧನೆಯಿಂದ ತಿಳಿದುಬಂದಿದೆ. ಅತ್ಯಂತ ಕುಶಲ 
ನಾದ ಕಾರ್ಯನಿರ್ವಾಹಕನು ಮಾತ್ರ ಹೆಚ್ಚು ಸಂಖ್ಯೆಯ ಯೂನಿಟ್‌ಗಳನ್ನು ನಿರ್ವಹಿ 
ಸುತ್ತಾನೆ. ಹೆರ್ರಿಂಗ್‌ಬೋನ್‌ ವ್ಯವಸ್ಥೆಯು ಅಮೇರಿಕಾ ಸಂಯುಕ್ತ ಸಂಸ್ಥಾನಗಳಲ್ಲಿ 
ಇತ್ತೀಚೆಗೆ ಅಭಿವೃದ್ಧಿ ಹೊಂದಿದೆ. ಪರಿಣಾಮವಾಗಿ, ದನಗಳ ಹಿಂಡುಗಳ ಬೇಗ 
ಹಾಲುಕರೆಯುವಿಕೆಯು ಸಾಧ್ಯವಾಗಿದೆ. ಇತರ ವ್ಯವಸ್ಥೆ ಗಳಿಗಿಂತ ಈ ವ್ಯವಸ್ಥೆಯಲ್ಲಿ 
ಪ್ರತಿ ಹಸುವಿಗೂ ಪ್ರತ್ಯೇಕ ಗಮನಕೊಡುವುದು ಸಾಧ್ಯವಿಲ್ಲ. ಆದ್ದರಿಂದ ದನಗಳ 
ಹಿಂಡನ್ನು ಸಮರ್ಥವಾಗಿ ನಿರ್ವಹಿಸುವುದಕ್ಕಾಗಿ ಹೆಚ್ಚಿನ ಗಮನ ಕೊಡಬೇಕಾಗುತ್ತದೆ, 
ಹಾಲುಕರೆಯುವ ಯಂತ್ರಗಳ ಉಪಯೋಗವು ಸ್ವೇಚ್ಛಾಪಸತಿಗೆ ಮಾತ್ರ 
ಸೀಮಿತಗೊಂಡಿಲ್ಲ. ಗೊಂತುಕೊಟ್ಟಿಗೆಯಲ್ಲಿನ ಕೂಡಿ ಹಾಕಿ ಮೇಯಿಸಲ್ಪಡುವ 
ಹಿಂಡುಗಳಲ್ಲಿಯೂ ಕೂಡ, ಹಾಲುಕರೆಯುಪ ಯಂತ್ರಗಳನ್ನು ಸಮರ್ಥವಾಗಿ ಬಳಸಿ 
ಕೊಳ್ಳಬಹುದು. 
ಹಾಲುಕರೆಯುವ ಕೋಣೆಗಳಲ್ಲಿ ತೀಶ್ಲಾ ಹಾರ (ತಿನಿಸು) ತಿನ್ನಿಸುವಿಕೆ: ಹಸು 
ಗಳಿಗೆ ಮೇವನ್ನು ದಿನದ ಯಾವುದೇ ಸಮಯದಲ್ಲಿ ನೀಡಬಹುದಾದರೂ ಅವುಗಳಿಗೆ 
ಶೀಕ್ಷಾಹಾರ (ತಿನಿಸು) ಗಳನ್ನು ನೀಡುವುದು ಕೆಲಪು ನಿರ್ದಿಷ್ಟ ಸಮಯಗಳಲ್ಲಿ ಮಾತ್ರ. 
ಹಾಲುಕರೆಯುವ ಸಮಯದಲ್ಲಿ ತೀಕ್ಷಾ ಹಾರಗಳನ್ನು 'ಹನಗಳ ಮುಂದಿಟ್ಟು ತಿನ್ನಿ ಸುವುದು 
ಸಾಮಾನ್ಯವಾಗಿ ರೂಢಿಯಲ್ಲಿರುವ ಪದ್ಧತಿ. ಸ್ವೇಜ್ಛಾವಸತಿ ವ್ಯವಸ್ಥೆಯಲ್ಲಂತೂ 
ಹಸುಗಳಲ್ಲಿ, ಪ್ರತಿ ದನಗಳಿಗೆ ಪ್ರತ್ಯೇಕವಾಗಿ ಶಿನಿಸುನೀಡುವುದು ಇದೊಂದೇ ಸಂದರ್ಭ 
ದಲ್ಲೇ. ಪ್ರತಿಯೊಂದು ಹಸುವಿಗೂ ನಿರ್ದಿಷ್ಟ ಪ್ರಮಾಣದಲ್ಲಿ ಕೊಡಬೇಕಾದ ತೀಕ್ಷಾ- 
ಹಾರಗಳನ್ನು ಅಳತೆಮಾಡ:ವಿಕೆ, ಒದಗಿಸುವಿಕೆ ಪಂತಾದ ಕಾರ್ಯಗಳಿಗಾಗಿ 
ಸರಿಯಾದ ರೀತಿಯಲ್ಲಿ ವಿನ್ಕಾಸಮಾಡಿರುವ ಯಾಂತ್ರಿಕ ಸಾಧನಗಳು ದೊರೆಯುತ್ತವೆ. 
ಆದರೆ ಈ ರೀತಿಯ ಕಾರ್ಯಕ್ರಮದಲ್ಲೂ ಕೆಲವು ಹಿಂಡು ನಿರ್ವಹಣೆಯ ಸಮಸ್ಯೆ 
ಗಳಿವೆ, ಹೆಚ್ಚು ಹಾಲುಕರೆಯುವ 'ಹಸುಗಳಿಗೆ ಅಪು ಕರೆಯುವ ಹಾಲಿನ ಪ್ರಮಾಣಕ್ಕೆ 
ತಕ್ಕಂತೆ ತೀಕ್ಷಾಹಾರ ಕೊಡಬೇಕು. ಹಸುಗಳು ಹಾಲುಕರೆದು ಮುಗಿಸುವಷ್ಟಶೊಳಗೆ 
ಬೇಕಾಗಿರುವ ಎಲ್ಲ ತಿನಿಸನ್ನು ಆ ಅಲ್ಬ ಸಮಯದಲ್ಲಿ ತಿಂದು ಮುಗಿಸಲು ಸಾಧ್ಯವಾಗು 
ವುದಿಲ್ಲ. ಇದೊಂದು ಅನಾನುಕೂಲ. ಇನ್ನು ಕೆಲಪು ರೀತಿಯ ಕಾರ್ಯಾಚರಣೆಗಳಲ್ಲಿ 


ಹೈನಾಗಾರ ಜನಗಳ ವಸತಿ ವ್ಯವಸ್ಥೆ 297 


ಮುಂದೆ ಇಡುತ್ತಾರೆ. ಈ ಪದ್ಧ 
ಮೊದಲೇ ಹಸುಗಳು ಆ ಅಲ್ಪ ಪ್ರ 
ತಿನಿಸಿಗಾಗಿ ತಡಕಾಡತೊಡಗುತ್ತವೆ. ಇದರಿಂದಾಗಿ ಪರಿಣಾಮಕಾರಿಯಾಗಿ ಹಾಲು 
ಕರೆಯಲು ಅಡ್ಡಿಯಾಗುತ್ತದೆ. ಇಂತಹ ಸಮಸ್ಯೆಗಳು ಸಾಮಾನ್ಮ. 

ಸುಲಭ ಹಾಗೂ ಲಾಭದಾಯ:ಕ ಪರಿಹಾರಗಳಿಲ್ಲ. ದೊಡ್ಡ ದೊಡ್ಡ ಹಿಂಡುಗಳಲ್ಲಿ ಪ್ರತಿ 
ಯೊಂದು ಹಸುವು ಬೇರೆ ಬೇರೆಯಾಗಿ, ತೀಕ್ಷಾಹಾರ ತಿನ್ನಲು, ಹಾಲುಕರೆಯುವ 
ಕೋಣೆಯ ಹೊರಗೆ ಸ್ವಲ್ಪ ಸ್ಥಳಾವಕಾಶದ ವ್ಯವಸ್ಥೆಯಿರುತ್ತದೆ. ಈ ಕಾರ್ಯಕ್ಕೆ 
ಅವಶ್ಯವಿರುವ ಆಳು ಕಾಳಿ (ಶ್ರಮ) ನ ಅಂಶವನ್ನು ಸಮರ್ಥವಾಗಿ ನಿರ್ವಹಿಸಿದರೆ, 
ತೃಪ್ತಿದಾಯಕ ವ್ಯವಸ್ಥೆ ಸಾಧ್ಯ. ಸ್ವಲ್ಪಕಾಲ ತರಬೇತಿ ಪಡೆ 
ಹಾಲುಕರೆಯುವ ಸಮಯದಲ್ಲಿ ತಿನಿಸು ಹಾಕದೆ ಇದ್ದರೂ ಹಾಗೆಯೇ ಹಾಲು 
ಕರೆಯುವ ಅಭ್ಯಾಸಕ್ಕೆ ಹೊಂದಿಕೊಳ್ಳುತ್ತವೆ. 


3 


ಗೊಂತುಕೊಟ್ಟಗೆಗಳಲ್ಲಿ ಕೊಳವೆಸಾಲಿನಿಂದ ಒಡಗೂಡಿದ ಹಾಲುಕರೆಯುವಿಕೆ 

/ ಶೊಳವೆಸಾಲಿನಿಂದ ಒಡಗೂಡಿದ ಹಾಲುಕರೆಯುವ ವ್ಯವಸ್ಥೆಗಳೂ ಸಾಮಾನ್ಯ 
ವಾಗಿ ಅಲ್ಲಲ್ಲಿ ಬಳಕೆಯಲ್ಲಿವೆ. ಈ ರೀತಿಯ ವ್ಯವಸ್ಥೆಯಲ್ಲಿ, ಗೊಂತುಕೊಟ್ಟಿಗೆಗಳಲ್ಲಿ 
ಕಟ್ಟಿರುವ ಹಸುಗಳ ಕೆಚ್ಚಲುಗಳಿಂದ ಹಾಲು ನೇರವಾಗಿ ಕೊಳವೆ ಸಾಲುಗಳ ಮೂಲಕ 
ಶೈತ್ಯಾಗಾರ ಮತ್ತು ಶೇಖರಣಾ ಸ್ಥಳಗಳಿಗೆ ಸಾಗುತ್ತದೆ. ಈ ವ್ಯವಕ್ಕೆಯಿಂದ ಗೊಂತು 
ಕೊಟ್ಟಿಗೆಗಳಿಂದ ಶೇಖರಣಾ ಸ್ಥಳಗಳಿಗೆ ಹಾಲುಸಾಗಿಸುವ ಶ್ರಮ ತಪ್ಪುತ್ತದೆ. ಹಸು 
ಗಳಿಂದ ಬಕೆಟ್ಟುಗಳಲ್ಲಿ ಹಾಲನ್ನು ಕರೆದು ಆ ಬಕೆಟ್ಟುಗಳನ್ನು ಶೇಖರಣಾಸ್ಥಳಗಳಿಗೆ 
ಒಯ್ಯುವುದು ಸಾಮಾನ್ಯ ಪರಿಪಾಠ. ಕೊಳವೆಸಾಲು ಹೊಂದಿಸಿದ ವ್ಯವಸ್ಥೆಯಲ್ಲಿ 
ಸಾಮಾನ್ಯವಾಗಿ ಹಾಲು ನಿರ್ವಾತ ಪರಿಸರದಲ್ಲಿ ಹರಿಯುತ್ತದೆ. ಕೊಳವೆಗಳಲ್ಲಿ ಹಾಲು 
ಸಾಗುತ್ತಿರುವಾಗ ಅದು ಆದಷ್ಟು ಸ್ವಲ್ಪಮಟ್ಟಿಗೆ ಮಾತ್ರ ಕುಲುಕುವಂತೆ ರೆಚಿಸಿರಬೇಕು. 
ಒಂದು ವೇಳೆ ಹೆಚ್ಚಿಗೆ ಕುಲುಕಿದ್ದೇ ಆದರೆ ಅದು “ಉತ್ಕರ್ಷಣೆ' ಗೊಂಡು, ಅಸಹ್ಯಕರ 
ವಾಸನೆ ಉಂಟಾಗುತ್ತದೆ. ಕೊಳವೆಸಾಲು_ ಉಪಕರಣವನ್ನು ಶುಚಿಮಾಡುವಿಕೆಯಲ್ಲಿ 
ಹೊಸ ಹೊಸ ತಂತ್ರ ವಿಧಾನಗಳು ಬೆಳವಣಿಗೆಹೊಂದಿವೆ. ಇದರಿಂದಾಗಿ ಕೊಳವೆ 
ಸಾಲುಗಳನ್ನು ತೊಳೆಯಬೇಕಾದಾಗ ಅವುಗಳನ್ನು ಬಿಡಿಬಿಡಿಯಾಗಿ ಬಿಡಿಸಬೇಕಾಗಿಲ್ಲ. 
ಅವುಗಳನ್ನು ಸ್ವಸ್ಥಾನದಲ್ಲಿರುವಂತೆಯೇ ಇರಿಸಿ, ತೊಳೆದು ಶುಚಿಮಾಡಬಹುದು. 
ಈ ಒಂದು ತಂತ್ರ ವಿಧಾನದ ಬೆಳವಣಿಗೆಯಿಂದಾಗಿ ಬಹಳಷ್ಟು ಹೈನಾಗಾರಗಳವರು ಈ 
ವ್ಯವಸ್ಥೆಯನ್ನು ' ಅಂಗೀಕರಿಸುವಂತಾಗಿದೆ. ಆರೋಗ್ಯಾಧಿಕಾರಿಗಳು ಒಪ್ಪಿಗೆನೀಡ 
ಬಹುದಾದ ಸ್ಥಳಗಳಲ್ಲಿ “ಡಂಪಿಂಗ್‌ ಸ್ಟೇಶನ್‌' ಪೈಪ್‌ಲೈನ್‌ ವ್ಯವಸ್ಥೆಯನ್ನು ಯಶಸ್ವಿ 
ಯಾಗಿ ಅನುಸರಿಸಬಹುದು. ಈ ವ್ಯವಸ್ಥೆಯಲ್ಲಿ ಒಂದು ಸ್ಥಳದಿಂದ ಇನ್ನೊಂದು 


ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


298 


5567 


೫೨೧೫೮೧ ನೋಟ ಉಲ 8/82 ೮ ೫೦% ಭಂಜ (೧೮೩ ಆಲ ಔನ em ೩9೬೮೪ 1811 Rn 


8೪76 ೬೦೦73 





1 3811158 5: 8 59 935965 1) | ಭಾಗಾ 
ಹಾ 2೪ 7:83 ೧೫೪-೬೬೪೪ 30 ೬./5೬3/ಗಿ 
ರಾ ಕಾನಾ * 0೬೪3381043 71 ೧೩7೧2/೪೨9೪ 30 19301೬9410 
5248೦೦೨3 3804 ONY 38೧17೧21891 
ಲ Wh SOM WOMBAT 39111634002. 





30eveins 


“oes 371998 


31110349834 





ಹೈನಾಗಾರ ದನೆಗಳ ವಸತಿ ವ್ಯವಸ್ಥೆ ಕ 299 


ಸ್ಥಳಕ್ಕೆ ಒಯ್ವಬಹುದಾದ “ಡಂಪಿಂಗ್‌ ಸ್ಟೇಶನ್‌" ಹಾಲನ್ನು ಬೇಕಾದತ್ತ ಬಾಗುವ 
ಪ್ಲಾಸ್ಟಿಕ್‌ ಕೊಳವೆಗಳ ಮೂಲಕ ಶೈತ್ಯಾಗಾರ ಮತ್ತು ಶೇಖರಣಾ ಟ್ಯಾಂಕುಗಳಿಗೆ 
ಸಾಗಿಸಬಹುದು. 


ಹಾಲಿನ ಮನೆಗಳು 

ಫಾರ್ಮ್‌ಗಳಲ್ಲಿ ಹಸುಗಳಿಂದ ಹಾಲನ್ನು ಕರೆದಾದ ಮೇಲೆ ಅದನ್ನು ಶೈತ್ಯ 
ವಾಗಿಸಲೂ, ಶೇಖರಿಸಿಡಲೂ ಪ್ರತ್ಯೇಕ ಸ್ವಳವಿರಬೇಕು. ಹಾಗೆಯೇ ಹಾಲನ್ನು 
ಕರೆಯುವ ಶೇಖರಿಸಿಡುವ ಮುಂತಾದ ಸಂಬಧಪಟ್ಟ ಉಪಕರಣಗಳನ್ನು ತೊಳೆಯಲೂ, 
ಅವುಗಳನ್ನು ಶೇಖರಿಸಿಡಲೂ ಸಾಕಷ್ಟು ಸ್ಥ ಳವಿರಬೇಕು. ಈ ಸ್ನ ಛವು ಹಾಲುಕರೆಯುವ 
ಸ್ವಳಕ್ಕೆ ಹೊಂದಿಕೊಂಡು ಬಹಳ ಹತ್ತಿರವಿರಬೇಕು. ಇದರಿಂದಾಗಿ ಹೆಚ್ಚಿನ ಪರಿಶ್ರಮ 
ಕಡಮೆಯಾಗುವುದಲ್ಲದೆ ಲಾಭದಾಯಕವೂ ಆಗುತ್ತದೆ. ಹಾಲುಕರೆಯುವ ಮನೆ 
ಗಳಿಗಾಗಿ ಸ್ಥ ಳಾಯ್ಕೆ, ರಚನೆ, ಚರಂಡಿವೃವಸ್ಥೆ , ಕಟ್ಟಡಕ್ಕೆ ಉಪಯೋಗಿಸುವ ವಸ್ತು 
ಗಳು ಮೊದಲಾದ ಇತರ ವಿವರಗಳು, ಆರೋಗ್ಯಾಧಿಕಾರಿಗಳು ಸೂಚಿಸಿರುವ ನಿಯಮ 
ಗಳಿಗೆ ತಕ್ಕಂತೆ ಇರಬೇಕು. ಹಾಲಿನ ಮನೆಗಳನ್ನು ಕಟ್ಟುವಾಗ ಇಲ್ಲವೇ ಇರುವ ಮನೆ 
ಗಳನ್ನೇ ಹಾಲಿನ ಮನೆಗಳಾಗಿ ಪರಿವರ್ತಿಸುವಾಗ ಈ ಎಲ್ಲ ವಿಷಯಗಳ ಬಗೆಗಿನ 
ನಿಯಮಪಾಲನೆಗಾಗಿ ಆರೋಗ್ಯ ಇಲಾಖೆಯ ಸೂಚನೆಗಳನ್ನು ಗಮನಿಸಬೇಕು. ಅವಶ್ಯ 
ವಿದ್ದ ಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಸಲಹೆ ಕೂಡ ಪಡೆಯಬೇಕು. ಚಿತ್ರ 11.8, 
11.9 ಮತ್ತು 11.10 ರಲ್ಲಿ ಹಾಲಿನ ಮನೆಗಳ ವಿನ್ಯಾಸಗಳ ಮಾದರಿಯನ್ನು 
ಕೊಟ್ಟಿದೆ. ಇವನ್ನು ಆಯಾಯ ಪ್ರದೇಶಗಳಲ್ಲಿ ಅನುಜ್ಮಾನದಲ್ಲಿರುವ ನಿಯಮಾವಳಿಗೆ 
ಅನುಸಾರವಾಗಿ ಬದಲಿಸಿಕೊಳ್ಳಬೇಕು. ಈ ವಿನ್ಯಾಸಗಳಲ್ಲಿ ಹಾಲನ್ನು ಶೈತ್ಯೀಕರಿಸಲೂ, 
ಶೇಖರಿಸಲೂ ಹೆಚ್ಚು ಹಾಲುಹಿಡಿಸುವ ದೊಡ್ಡ ದೊಡ್ಡ ತೊಟ್ಟಿಗಳನ್ನು ಇರಿಸಿದೆ. 
ಏಕೆಂದರೆ, ಇಂತಹ ಬ್ಯಾಂಕುಗಳನ್ನು ಉಪಯೋಗಿಸುವುದರ ಕಡೆಗೆ ಹೈನುಗಾರರ 
ಆಸಕ್ತಿ ಓಲುತ್ತಿದೆ. ಹಾಲನ್ನು ಶೈತ್ಯೀಕರಿಸಲೂ, ಶೇಖರಿಸಿಡಲೂ, ಕ್ಯಾನುಗಳನ್ನು 
ಬಳಸುವ ಫಾರ್ಮ್‌ಗಳಲ್ಲಿ ಕ್ಯಾನುಗಳನ್ನು ಒಂದು ಕಡೆ ಇಡಲೂ ಮತ್ತು ಅವುಗಳನ್ನು 
ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲೂ ಹಾಲಿನ ಮನೆಗಳನ್ನು ಕಟ್ಟುವಾಗಲೇ ಅವುಗಳ 
ವಿನ್ಮಾಸಗಳಲ್ಲಿ ಸೂಕ್ತ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು. 


ಹೈನಾಗಾರದನಗಳಿಗಾಗಿ ಮನೆಗಳನ್ನು ಕಟ್ಟಲು ಮತ್ತು ಅವುಗಳನ್ನು 
ಅಭಿವೃದ್ಧಿಗೊಳಿಸಲು ಅವಶ್ಯಕವಿರುವ ಕೆಲವು ಸಾಮಾನ್ಯ ಪರಿಗಣನೆಗಳು 


ಹೈನಾಗಾರದನಗಳ ಮನೆಗಳನ್ನು ಕಟ್ಟುವ ಅಥವಾ ಇರುವ ಮನೆಗಳನ್ನೇ 
ಹೈ ನಾಗಾರದನಗಳ 'ವಸತಿಗಳಾಗಿ ಪುನರ್ರಚನೆಯ ಕಾರ್ಯವನ್ನು ಕೈಗೊಳ್ಳುವ ಮುನ 
ಹಲವಾರು ಅಂಶಗಳನ್ನು ಪರಿಗಣಿಸಬೇಕಾಗುತ್ತದೆ. 


ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


300 


Ke Koen Poy ೧೧೫ ೮% PVR SPL cae oe Le ಜಾಲಣುಟಂಂಜ 611 Fe 
8೪74 ೬೦೦7೩ 
೫೦೦೬ 9818718 





20898183 (NOUS © NIG 0334 30 ೫83/4 $3/140349834. 82897 18ಗ438 ೪ 2089೪83 ACI 40 AFA 





ಹೈನಾಗಾರ ದೆನಗಳ ವಸತಿ ವ್ಯವಸ್ಥೆ 301 


x 


ಹೈನಾಗಾರದನಗಳ ಮನೆಗಳನ್ನು ಕಟ್ಟುವ ಸ್ಥಳದಲ್ಲಿ ಕೊಳಚೆನೀರು ಹರಿದು 
ಹೋಗೆ ಸೂಕ್ತ ರೀತಿಯ ಚರಂಡಿವ ಸ್ಥೆ 'ಇರಬೇಕು. ದನಗಳು ಕುಡಿಯಲು 
ಒಳ್ಳೆಯ ನೀರಿನ ಅನುಕೂಲತೆ ಇರರ IN ಹೈನಾಗಾರದನಗಳ ಮನೆಗಳನ್ನು 
ತೊಳೆಯಲು ಹೈನಾಗಾರದನಗಳ ಮನೆಗಳ ವ ಆದನಿಕ ಸಲಕರಣೆಗಳನ್ನು ತೊಳೆ 
ಯಲು ಸಾಕಷ್ಟು ನೀರಿನ ಲಭ್ಯತೆ ಇರಬೇಕು. ಚರಂಸಿಪ್ಯವಸ್ಥೆ ಹಾಗೂ ಕೊಳಚೆನೀರು 
ಹೋಗಲು ವ್ಯವಸ್ಥೆ ಇಲ್ಲದ ಕಡೆ "ಲಗೂನ್‌' (ಜಲಸಂಗ್ರಹ)ಗಳನ್ನು ಇಲ್ಲವೆ ಕುಂಟೆಗಳ 
'ವ್ಯವಸ್ಥೆ ಮಾಡಿಕೊಂಡಿರಬೇಕು, ಆಗ ಅವುಗಳಲ್ಲಿ ಹೈನಾಗಾರಗಳಿಂದ ಹೊರಬುದ 
ಕೊಳಚೆನೀರು ಶೇಖರಗೊಳ್ಳಲು ಅವಕಾಶ ಏರ್ಪಡುತ್ತದೆ. ಈ ಜಲಸಂಗ್ರಹಗಳಲ್ಲಿ 
ಸಾವಯವ ವಸ್ತುಗಳು ಏಕಾಣುಜಿ:ವಿಗಳಿಂದ ಹುದುಗು:ಗೊಂಡು yi ಚ 
ದನ್ನ ತಡೆಯಬೆ:ಕು. ಹೈನಾಗಾರಗಳು ಹೆದ್ದಾರಿಗೆ ಸಮೊಪವಿರಬೇ ಹಾಲನ್ನು 
ಒಯ್ಯುವ ದೊಡ್ಡ ಟ್ರಕ್‌ ಅಥವಾ ಇನ್ಯಾವುದೇ ಟ್ರಕ್‌ಗಳು ವರ್ಷದ ಎಲ್ಲ ಕಾಲಗಳಲ್ಲೂ 
ಕಲು ಮತ್ತಿನ್ಯಾವುದೇ ಕಾರ್ಯ ಸಗ ಓಡಾಡಲು ಸಾಧ್ಯವಾಗುವಂತೆ 
ರಸ್ತೆಗಳ ಅಸುಕೂಲತೆ ಇರಬೇಕು.  ಹೈನಾಗಾರದಲ್ಲಿ ದನಗಳ ವ.ನೆಗಳನ್ನು ಕಟ್ಟು 
. ವಾಗ ಇದು ಬಹು ಮುಖ್ಯವಾಗಿ ಗಮನಿಸಬೇಕಾದ ಅಂಶ. 


ಫ್ರಿ 
ಬ 


£ 


ಸ ಹೈನಾಗಾರದಲ್ಲಿ ದನಗಳ ವಸತಿಯ ಯಾವುದೇ ಕಟ್ಟಡ ವಿನಾ ಸವು ದನಗಳ 
ಹಿಂಡು ದೊಡ್ಡ ದಾದಾಗ (ಸ್ಥಳಾವಕಾಶನಿದ್ದರೆ) ವಿಸ್ತರಣೆ ಗೆ. ಅವಕಾಶವನ್ನು ಒಳ 
ಗೊಂಡಿರಬೇಕು. ಬಹು ಮಂದಿ ಹೈನಾಗಾರದನ ಸಾಕಣೆಗಾರರ ಒಲವು ವಿಸ್ತರಣೆಯ 
ಕಡೆಗಿರುತ್ತದೆ ಮತ್ತು ಈ ಒಲವು ಬಹುಶ ಃ ಮುದುವರಿಯುವುದಾಗಿರುತ್ತದೆ. ಒಂದು 
"ಸಮಯ ಹೈನಾಗಾರ ಮುಚ್ಚಿ ದಲ್ಲಿ ಈ ಕಟ್ಟಡಗಳನ್ನು ಅಲ್ಲ ವೆಚ್ಚದಲ್ಲಿ ಮಾರ್ಪಡಿಸಿ 
ದಲ್ಲಿ ಬೇರೆ ಉದ್ದಿಮೆಗಳಿಗೆ ಹೆೊಂದಿಸಿಕೊಳ್ಳುವಂತೆ ದನಗಳ ಮನೆಗಳನ್ನು ಕಟ್ಟುವುದು 
ಉತ್ತಮ ಯೋಜನೆ, ಕೃಷಿ ಉದ್ದಿಃ ಮೆಯ ಲ್ಲಿ ತೀವ್ರ ಗತಿಯಲ್ಲಿ ಬದಲಾಗುತ್ತಿರುವ 
ಪರಿಸ್ಥಿ ತಿಗಳಿನೆ ಮತ್ತು ಬೇರೆ ವ್ಯವಹಾರಗಳಿಗೆ ಬಳಸಿಕೊಳ್ಳಲು ಅನುಕೂಲವಾಗುವಂತೆ 
ಹೈನಾಗಾರಡ ದನಗಳ ಮನೆಗಳನ್ನು ಕಟ್ಟುವುದು ಒಳ್ಳೆ (ಯದು. 


ಹೈನಾಗಾರದನಗಳ ಮನೆಗಳಿಂದ ಗೊಬ್ಬರವನ್ನು ಪರಿಣಾಮಕಾರಿಯಾಗಿ ತೆಗೆ 
ಯಲೂ, ಸೂಕ್ತ ರೀತಿಯಲ್ಲಿ. ಅದರ ವಿತರಣೆಮಾಡಲೂ ಸಾಕಷ್ಟು ಅನುಕೂಲಗಳಿರ 
ಬೇಕು. ಇದು ಆರಂಭದಲ್ಲಿ ಅಷ್ಟೊಂದು ದೊಡ್ಡ ಸಮಸ್ಯೆಯೆನಿಸದಿದ್ದರೂ. ಹಿಂಡು 
ಹಿರಿದಾಗುತ್ತಿದ್ದಂತೆ ಗುರುತರ ಸಮಸ್ಯೆಯಾಗುತ್ತದೆ. ವರ್ಷಾಧ್ಯಂತ ದನದ ಕೊಟ್ಟಿಗೆ 
ಗಳಲ್ಲಿ ಉತ್ಪತ್ತಿಯಾಗುವ ಗೊಬ್ಬರವನ್ನು ಹರಡಲು ಸೂಕ್ತ `ಸ್ಥಳವು ದೊರೆಯದೇ 
ಹೋಗಬಹುದು. ಕೆಲವು ಸ್ಥಳಗಳಲ್ಲಿ ಗೊಬ್ಬರವನ್ನು ಚೆನ್ನಾಗಿ ಒಣಗಿಸಿ ಚೀಲಗಳಲ್ಲಿ 
ತುಂಬಿ, ಗೃಹತೋಟಗಳಿಗೆ ಬಳಸಲು ಮಾರುತ್ತಾರೆ. 


ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


EEO ಹ ೨೧ Hue 0 


08171೬೬೪ 30 S ISU3AINA 


Oe 33%/9%3 UNI NODDY 30 ೬3೫1 ಶ೯೮30 


5218೦೦೨3 3801 ONY 38013021೬೨1 
NI ೫೫೦೫ 8೦198343 3111183400) 


23% 04 ORIN NIH) 


180921- 103% 
೩೦% WNC 1) 62/92 NTE 19 
1%098)- LOR ೨೨೪೦ 03, YG 
1309211909) iv ಆಕಾ 7 
Aol) [೪೦21-2೫9೬ Me EH '॥ 

16098) (WOR) Oc Weel 

1808) 2೬೮ AON ಈ) Son) ;೪೨ 
19021೨50 2 - ಟೂರು 12 
LAOH) ee ೨೫೩ Y 





8716 ೫೦೦73 









$3/112349836 


ಪ್ರತ್ಯೇಕ ಘಟಕವಾಗಿ ನಿರ್ಮಿಸಿದ ಹಾಲು ಸಂಗ್ರಹಿಸುವ ಮನೆಯ ಹಂಚಿಕೆ 


ಚಿತ್ರ 11.10: 


ಹೈನಾಗಾರ ದನಗಳ ವಸತಿ ವ್ಯವಸ್ಥೆ 303 


ೌ 4 
ಹೈನಾಗಾರದನಗಳ ವಸತಿಗಳು ನೋಡಲು ಆಕರ್ಷಕವಾಗಿರಬೇಕು. ನೆಲ 
ಚೊಕ್ಕಟವಾಗಿರಬೇಕು. ಹಾಗಿದ್ದಾಗ ಸಾರ್ವಜನಿಕರಿಗೆ ಅಲ್ಲಿ ಉತ್ಪಾದಿತವಾಗುವ 
ಪದಾರ್ಥಗಳ ಬಗ್ಗೆ ಸದಭಿಪ್ರಾಯ ಮೂಡುತ್ತದೆ ಹಾಗೂ ಅವುಗಳನ್ನು ಕೊಳ್ಳ ಲು 
ಅವರಿಗೆ ತೃಪ್ತಿಯ ಜೊತೆಗೆ ಹೆಮ್ಮೆಯೂ ಮೂಡುತ್ತದೆ. 
ದನಗಳ ಆಹಾರ ಮತ್ತು ತಳಹಾಸು ವಸ್ತುಗಳ ಶೇಖರಣೆಗೆ ವ್ಯವಸ್ಥೆ 
ಬಹಳಷ್ಟು ಸ್ಥಳಗಳಲ್ಲಿ, ಕೊನೆಯಪಕ್ಷ ವರ್ಷದಲ್ಲಿ ಕೆಲವೊಂದು ಕಾಲದಲ್ಲಾ 
ದರೂ ದನಗಳ ಮೇವನ್ನು ಶೇಖರಿಸಿಡಬೇಕಾಗುತ್ತದೆ. ಇದಕ್ಕೆ ಉಚಿತ ಅನುಕೂಲತೆ 
ಇರಬೇಕು. ಇದು ಹಲವಾರ: ಅಂಶಗಳನ್ನು ಅವಲಂಬಿಸಿರುತ್ತದೆ. ಅವುಗಳೆಂದರೆ, 
ಆಯಾಯ ಸ್ಥಳದ ಹವಾಮಾನ, ಆಹಾರ ಶೇಖರಿಸಿ ಇಡಬೇಕಾಗಿರುವ ಕಾಲಾವಧಿ 
ಹಾಗೂ ಮೇವಿನ ಪ್ರಕಾರ, ದನಗಳಿಗೆ ಮೇವು ಕೊಡುವಿಕೆ ಹಾಗೂ ಆಹಾರ ಶೇಖರಣೆಗೆ 
ಸಂಬಂಧಿಸಿದಂತೆ. ಅಲ್ಲಿಯ ಸ್ಥಳೀಯ ಮಾರುಕಟ್ಟೆಯ ನಿಯಮಗಳು, ಶೇಖರಿಸಿ 
ಇಡಬೇಕಾದ ಮೇವು ಇಲ್ಲವೆ ತಿನಿಸಿನ ಪ್ರಮಾಣ ಮತ್ತು ದನಗಳಿಗೆ ಆಹಾರ ಕೊಡುವಲ್ಲಿ 
ಅನುಸರಿಸುತ್ತಿರುವ ಕ್ರಮಗಳು. ಒಂದು ದಿನಕ್ಕೆ 35 ಪೌಂಡುಗಳಷ್ಟು ಒಣಹುಲ್ಲನ್ನು 
ತಿನ್ನುವ ಹಸುಗಳಿಗೆ ಒಂದು ತಿಂಗಳಿಗೆ ಅರ್ಧ ಟನ್ನಿಗೂ ಹೆಚ್ಚು ಒಣಹುಲ್ಲು ಬೇಕಾಗು 
ತ್ತದೆ. ಒಂದು ಪೌಂಡು ಒಣಹುಲ್ಲಿಗೆ ಬದಲು 3 ಪೌಂಡುಗಳಷ್ಟು ಕಾಯ್ದಿಟ್ಟ ಹಸುರು 
ಮೇವು ಕೊಡಬಹುದು. ದನಗಳ ಕೆಲವು ಸಾಮಾನ್ಯವಾದ ಮೇವು ಮತ್ತು ತಳಹಾಸು 
ವಸ್ತುಗಳನ್ನು ಶೇಖರಿಸಿಡಲು ಬೇಕಾದ ಸ್ಥಳಾವಕಾಶ ಸಾಮಾನ್ಯವಾಗಿ ಈ ಕೆಳಗಿ 
ನಂತಿರುತ್ತದೆ : 


ಪೆಂಡಿಗಟ್ಟಿದ "ಒಣಹುಲ್ಲು, ಪ್ರತಿ ಟನ್ನಿಗೆ 200 ಘನ ಅಡಿ, ಕತ್ತರಿಸಿದ ಒಣ 
ಹುಲ್ಲು ಪ್ರತಿ ಟನ್ನಿಗೆ 250 ಘನ ಅಡಿ, ಕಾಯ್ದಿರಿಸಿದ ಹಸುರುಮೇವು (ಸಮಮಟ್ಟದ 
ಸಂಗ್ರಹಾಲಯಗಳಲ್ಲಿನದು) ಪ್ರತಿ ಟನ್ನಿಗೆ 50 ಘನ ಅಡಿ, ಕಾಯ್ದಿರಿಸಿದ ಹಸುರ 
ಮೇವು (ನಿಡು ನಿಲುವಿನ ಸಂಗ್ರಹಾಲಯಗಳಲ್ಲಿನದು) ಪ್ರತಿ ಟನ್ನಿಗೆ 40 ಘನ ಅಡಿ, 
ಪೆಂಡಿಕಟ್ಟಿದ : ಒಣಹುಲ್ಲು ಕಡ್ಡಿ ಪ್ರತಿ ಟನ್ನಿಗೆ 250 ಘನ ಅಡಿ, ಮರದ ಪುಡಿ ಮತ್ತು 
ಪೆಂಡಿಕೆಟ್ಟುಗಳಿಂದ ಕಳಚಿ ಬಿದ್ದಿರುವ 'ಹುಲ್ಲಿಗೂ ಪೆಂಡಿಕಟ್ಟಿದ ಒಣಹುಲ್ಲುಕಡ್ಡಿಗೆ 
ಬೇಕಾದಷ್ಟೇ ಸ್ಥಳ ಬೇಕು. ಪುಡಿ ಮತ್ತು ಪೆಂಡಿಕಟ್ಟಿದ ಹುಲ್ಲಿಗೆ ಸ್ವಲ್ಪ ಹೆಚ್ಚು 
ಸ್ಥಳ ಬೇಕು. 


ಸ್ವೇಚ್ಛಾವಸತಿಗಳು ಮೇವನ್ನು ಗೊಂದಲಿಗೆ ಆದಷ್ಟು ಹತ್ತಿರವಾಗಿ ಶೇಖರಣೆ 
ಮಾಡಿರಬೇಕು. ಯಶಸ್ವಿಯಾಗಿ ಮೇವಿನ ಶೇಖರಣೆಮಾಡಲು ಹಾಗೂ ತಿನಿಸಲು 
ಬೇಕಾದ ವ್ಯವಸ್ಥೆಗಳ ರೂಪರೇಷೆ ಚಿತ್ರ 11.4 ರಲ್ಲಿದೆ. ಕಾಯ್ದಿಟ್ಟ ಹಸುರುಮೇವನ್ನು 
ಸ್ವಯಂ ನಿರ್ವಹಣೆ ಅಥವಾ ದನಗಳು ತಮ್ಮಷ್ಟಕ್ಕೆ ತಾವೇ ತಿನ್ನಲು ಅವಕಾಶವಿರುವ 


304 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಅನೇಕ 'ವ್ಯವಸ್ಥೆಗಳ ರ. ಇಪರೇಷೆಗಳನ್ನು ಚಿತ್ರ 11.5 ರಲ್ಲಿ ತೋರಿಸಿದೆ. ' ಇವುಗಳಲ್ಲಿ 
ಯಾವುದೇ ' ಒಂದು ವ್ಯವಸ್ಥೆ ಬಳಸಿಕೊಂಡು ಹಸುಗಳ ದೊಡ್ಡ ಹಿಂಡಿಗೆ ಪ್ರತಿ ದಿನ 
ಕೆಲವೇ" ನಿಮಿಷಗಳಲ್ಲಿ ವೆ ವೆ ಕೊಡಬಹುದು. 

ಸ್ವೇಚ್ಛಾವಸತಿ ವ್ಯವಸ್ಥೆಯಲ್ಲಿ, ದನಗಳ: ತಳಹಾಸುವಸ್ತುವನ್ನು ದನಗಳು 
ವಿಶ್ರಾಂತಿ ಪಡೆಯುವ ಸ್ಥಳದ ಹತ್ತಿರದಲ್ಲಿಯೇ ಶೇಖರಿಸಿಡಬೇಕು. ದನಗಳ ತಳಹಾಸು 
ವಸ್ತುಹಾಕುವ ಸ್ಥಳದ ಒಂದು ತುದಿಯಲ್ಲಿ ಗೋಡೆಗೆ ಹೊಂದಿ ಶೇಖರಿಸಿಡುವುದು ಹೆಚ್ಚು 
ಉತ್ತಮ. ಅವಶ್ಯ ಬಿದ್ದಾಗೆಲ್ಲ ಇಲ್ಲಿಂದ ತಳಹಾಸುವಸ್ತು ತೆಗೆದುಕೊಳ್ಳಲು ಸುಲಭ 
ವಾಗುತ್ತದೆ. 

ಗೊಂದಲಿ ಕೊಟ್ಟಿಗೆಗಳಲ್ಲಿ ದನಗಳೆ ಮೇವು ಮತ್ತು ತಳಹಾಸುವಸ್ತುವನ್ನು 
ಶೇಖರಿಸುವ ವ್ಯವಸ್ಥೆಯು ಸ್ವಲ್ಪಮಟ್ಟಿಗೆ ಬೇರೆತೆರನಾಗಿರುತ್ತದೆ. ಸಾಧ್ಯವಿರುವೆಡೆ 
ಯಲ್ಲೆಲ್ಲ ಒಣಹಾಲ್ಲು ಮತ್ತು "ತಳಹಾಸುವಸ್ತುವನ್ನು ಹಸುಗಳ ಮೇಲೆ ಆಟ್ಟಗಳಲ್ಲಿ 
ಶೇಖರಿಸಿಡುವುದು ಉತ್ತಮ. ಈ ರೀತಿಯ ವ್ಯವಸ್ಥೆಯಲ್ಲಿ, ಮೇವುಸಾಗಿಸುವ ಹಾಗೂ 
ತಳಹಾಸುವಸ್ತುವನ್ನು ಹೊತ್ತುತರುವ ಮತ್ತು ಅದರ ನಿರ್ವಹಣೆಯ ಶ್ರಮವೂ ಕಡಮೆ : 
ಯಾಗುತ್ತದೆ. ಗೊಂದಲಿಕೊಟ್ಟಿಗೆಗಳಲ್ಲಿ ಈ ವ್ಯವಸ್ಥೆ ಸಾಧ್ಯವಿರದಿದ್ದಲ್ಲಿ ಒಣಹುಲ್ಲು 
ಮತ್ತು ತಳಹಾಸುವಸ್ತುವನ್ನು ಶೇಖರಿಸಿಡುವುದರ ಸಲುವಾಗಿ ಆದಷ್ಟು ಹತ್ತಿರದಲ್ಲಿ 
ಈ ವಸ್ತುಗಳ ಸಂಗ್ರಹಕ್ಕೆಂದೇ ಕಟ್ಟಡ ನಿರ್ಮಿಸಬೇಕು. ದನಗಳಿಗೆ ಒದಗಿಸಬೇಕಾದ 
ಎಲ್ಲ ವಸ್ತುಗಳನ್ನೂ ಗೊಂದಲಿಕೊಟ್ಟಿಗೆಯ ಮಧ್ಯದಲ್ಲಿ: ` ಶೇಖರಿಸಿಡುವುದು 
ಉತ್ತವಾ. ಇದರಿಂದ ಒಂದು ಮು.ಲೆಯಿಂದ ಮತ್ತೊಂದು ಮೂಲೆಯವರೆಗೆ ಈ 
, ವಸ್ತುಗಳನ್ನು ಒಯ್ಯುವ ಶ್ರಮ ಕಡಮೆಯಾಗ್ತುದೆ. ನೆಲದ ಮೇಲಿನ ನಿಡುನಿಲುವಿನ 
ಹಸುರುಹುಲ್ಲು ಕಾಯ್ದಿಡುವ ಸೈಲೊಗಳನ್ನು ಚಿತ್ರ 11.1ರಲ್ಲಿ ತೋರಿಸಿರ-ವಂತೆ ಸೂಕ್ತ 
ಸ್ಸ ಸ್ಥಳದಲ್ಲಿ ನಿರ್ಮಿಸಖೆ: ಖು. ದೊಡ್ಡದೊಡ್ಡ , ಹಿಂಡುಗಳಿಗಾಗಿ ಈ ಸೈಲೊಗಳಿಂದ 
ಮೇವು ಒದಗಿಸಲು ಮೇವು ಇಳಿಸುವ ಸಾಧನಗಳನ್ನು ಬಳಸಿಕೊಳ್ಳಬಹುದು. ಸೈಲೊ 
ಗಳಿಂದ ಹೊರತೆಗೆದ ಮೇವನ್ನು ಕೊಟ್ಟಿಗೆಗಳಿಗೆ ಸಾಗಿಸಲು ಕೈಗಾಡಿಗಳನ್ನು ಬಳಸ 
ಬಹುದು. ಸೈಲೇಜಿನ ನಿರ್ವಹಣೆಯಲ್ಲಿ ಯಂತ್ರಗಳನ್ನು ಬಳಸುವುದಾದರೆ ದನಗಳ” 
ಹಿಂಡು ಆದಷ್ಟು ಹಿರಿಪಾಗಿರಬೇಕಾಗುತ್ತದೆ' ಆಗ ಅದು ಲಾಭದಾಯಕ, ಸೈಲೇಜ್‌ 
ಮಾಡುವಿಕೆಯಲ್ಲಿ ಯಂತ್ರವನ್ನು ಬಳಸುವುದಾದರೆ ದನದ ಹಿಂಡಿನ ಗಾತ್ರ, ಯಂತ್ರದ 
ಬೆಲೆ, ಅದರ ಸವಕಳಿ, ಈ ಕೆಲವು ಅಂಶಗಳನ್ನು ಗಮನಿಸಬೇಕಾಗುತ್ತದೆ. ಇತ್ತೀಚಿನ 
ಒಂದು ಅಧ್ಯಯನವು ದನಗಳ ಹಿಂಡಿನಲ್ಲಿ ಕನಿಷ್ಠ | ಹಸುಗಳಿದ್ದರೆ, ಯಾಂತ್ರಿಕ 
ಸ್ಕೈ ಸೈಲೊ ಹೊಂದಬಹುವೆಂಡು ಸೂಚಿಸುತ್ತದೆ. 


ತೀತ್ಷಾಹಾರ (ತಿನಿಸು) ಶೇಖರಣೆ , ಷಿ 
-ಮೊಡ್ಡ ದೊಡ್ಡ ಫಾರ್ಕ್‌ಗಳಲ್ಲಿ ಕಾಳುಗಳ ನಿರ್ವಹಣೆಗೆ ಆಧುನಿಕ ಜನಿತ 


`ಹೈನಾಗಾರ ದನಗಳ ವಸತಿ ವ್ಯವಸ್ಥೆ 305 
ಛಾ 


ಸಲಕರಣೆಗಳನ್ನು ಉಪಯೋಗಿಸಲಾಗುತ್ತದೆ. ಅನೇಕ ಡೈರಿ ಫಾರ್ಮ್‌ಗಳಲ್ಲಿ ಇವು 
ಉಪಯುಕ್ತ ಸಾಧನಗಳಿವೆ. ಅನೇಕ ಹಾಲುಕರೆಯುವ ಕೋಣೆಗಳ ಮಹಡಿಯ 
ಮೇಲೆ ತಿನಿಸುಗಳನ್ನು ಶೇಖರಿಸಿಡುವ ಸಲುವಾಗಿ ತೊಟ್ಟಿಗಳನ್ನು ನಿರ್ಮಿಸಿರುತ್ತಾರೆ. 
ಹಾಲುಕರೆಯುವ ಸಮಯದಲ್ಲಿ ಈ ತೊಟ್ಟಿಗಳಿಂದ ತಿನಸುಗಳನ್ನು ತೆಗೆದು ಹಸುಗಳಿಗೆ 
ತಿನ್ನಿಸುತ್ತಾರೆ. ಕೆಲವೆಡೆ ತಿನಸುಗಳನ್ನು ಶೇಖರಿಸಿಡಲು ಹಾಲುಕರೆಯುವ ಕೋಣೆಯ 
ಹೊರಗೆ ಒಂದು ಲೋಹದ ತೊಟ್ಟಿಯ ವ್ಯವಸ್ಥೆ ಇರುತ್ತದೆ. ಅಂತಹ ಒಂದು 
ವ್ಯವಸ್ಥೆಯನ್ನು ಚಿತ್ರ 11.8 ಮತ್ತು 11.9ಗಳಲ್ಲಿ ಕೊಟ್ಟಿದೆ. ಲೋಹದೆ ತೊಟ್ಟಿ 
ಯಿಂದ ಕಾಳುಗಳೇ ಸರಾಗವಾಗಿ ಹರಿದು ಹೊರಬರುವಂತೆ ನಿಯಂತ್ರಣವಿರುತ್ತದೆ. 
ಮಹಡಿ ಮೇಲಿನ ತೊಟ್ಟಿಗಳಿಗಿಂತಲೂ ಇವು ಹೆಚ್ಚು ಅನುಕೂಲಕರ. ಗೊಂದಲಿ 
ಕೊಟ್ಟಿಗೆಗಳಲ್ಲಿ, ಮಹಡಿ ಮೇಲೆ ನಿರ್ಮಿಸಿದ ಮರದ ತೊಟ್ಟಿಗಳು ತೃಪ್ತಿದಾಯಕ 
ವಾಗಿದ್ದರೂ, ಲೋಹದ ತೊಟ್ಟಿಗಳು ಹೆಚ್ಚು ಅನುಕೂಲಕರವಾಗಿವೆ. ಲೋಹ 
ತೊಟ್ಟೆಯಲ್ಲಿನ ದೊಡ್ಡ ರಂಧ್ರದ ಮೂಲಕ ಒಳಗಿನ ಧಾನ್ಯವನ್ನು ಹೊರತೆಗೆಯುವ 
ವ್ಯವಸ್ಥೆ ಇರುತ್ತದೆ. ತೊಟ್ಟಿಯಿಂದ ಕಾಳುಗಳನ್ನು ಸರಾಗವಾಗಿ ಹೊರಗೆ ಹರಿದು 
ಬರುವಂತೆ ನಿಯಂತ್ರಿಸುವುದು ಅಷ್ಟೇನೂ ದೊಡ್ಡ ಸಮಸ್ಯೆಯಲ್ಲ. 
ಡನಗಳಿಗೆ ಉಪಯೋಗಿಸುವ ಹಾಸು 

ಹೈನಾಗಾರದ ದನಗಳನ್ನಿಟ್ಟಿರುವ ಸ್ಥಳದ ತಳವು ಚೊಕ್ಕಟವಿರಬೇಕು. ಅಲ್ಲಿ 
ನಿರ್ಮಲೀಕರಣವನ್ನು ಯಾವಾಗಲೂ ಅನುಸರಿಸಬೇಕು. ಇದಕ್ಕಾಗಿ ದನಗಳು 
ಮಲಗುವ ಜಾಗದಲ್ಲಿ ಒಳ್ಳೆಯ ತಳಹಾಸನ್ನು ಹರಡಿರುವುದು ಅವಶ್ಯಕ. ಡೈರಿ 
ಉದ್ದಿಮೆಗಳಲ್ಲಿ ಹಸುಗಳ ಕೆಳಗೆ ಹಾಸಿಗಾಗಿ ಸಾಕಷ್ಟು ಒಳ್ಳೆಯ ವಸ್ತುವನ್ನು ಒದ 
ಗಿಸುವುದೂ ಒಂದು ದೊಡ್ಡ ಸಮಸ್ಯೆಯೇ ಆಗಿದೆ. ಸಾಮಾನ್ಯವಾಗಿ ದನಗಳ ಕೆಳಗೆ 
ಹಾಸನ್ನು ಕೀಳ್ಮಟ್ಟದ ಅಥವಾ ಕಸವೆನಿಸಿದ ವಸ್ತುವನ್ನು ಉಪಯೋಗಿಸುತ್ತಾರೆ. 
ಒಣ ಹುಲ್ಲು, ಮರದ ಪುಡಿ, ಹತ್ತರಿ ಪುಡಿ, ನೆಲಗಡಲೆ ಹೊಟ್ಟು, ಇವು ಸಾಮಾನ್ಯ 
ವಾಗಿ ಉಪಯೋಗದಲ್ಲಿರುವ ಹಾಸುವಸ್ತುಗಳು. ಆಯಾಯ ಸ್ಥಳಗಳಲ್ಲಿ ಸುಲಭವಾಗಿ 
ಹಾಗೂ ಅಗ್ರವಾಗಿ ದೊರೆಯುವ ವಸ್ತುಗಳನ್ನೇ ದನಗಳ ತಳಕ್ಕೆ ಹಾಕಲು ಉಪ 
ಯೋಗಿಸಿಕೊಳ್ಳಬಹುದು. ಗೊಂದಲಿಕೊಟ್ಟಿಗೆಗಳಲ್ಲಿ ಹಸುಗಳು ನಿಲ್ಲುವ ಸ್ಥಳ ಹಾಗೂ 
ಗಂಜಲಹರಿಯುವ ಕಾಲುವೆಗಳಲ್ಲಿ ಸರಿಯಾಗಿ ಹಾಸುವಸ್ತು ತುಂಬಬೇಕು. ದಿನದಿನವೂ 
ಸ್ವಲ್ಪ ಸ್ವಲ್ಪ ಹಾಸುವಸ್ತು ಹಾಕುತ್ತಲೇ ಇರಬೇಕು. ಮುಂಭಾಗದಲ್ಲಿ ಹೊಸ ಹಾಸು 
ವಸ್ತುವನ್ನು ಹಾಕುತ್ತಿರಬೇಕು. ಕೆಟ್ಟುಹೋದ ಹೊಲಸಾದ ಹಾಸುವಸ್ತುವನ್ನು 
ಕಾಲುವೆಗೆ ತಳ್ಳುತ್ತಿರಬೇಕು. ಹೈನಾಗಾರದನಗಳ ಸಾಕಣೆಯಲ್ಲಿ ಅನುಸರಿಸುವ ಬೇರೆ 
ಬೇರೆ ರೀತಿಯ ನಿರ್ವಹಣೆಗಳಲ್ಲಿ ಹಾಸುಪದ್ಧತಿಗಳು ಬೇರೆಬೇರೆಯಾಗಿರುತ್ತವೆ. ಇವು 
ಮುಖ್ಯವಾಗಿ, ಹಸುಗಳು ಎಷ್ಟು ಹೊತ್ತಿನವರೆಗೆ ಕೊಟ್ಟಿಗೆಗಳಲ್ಲಿ ತಂಗಿರುತ್ತವೆಂಬುದನ್ನು 


306 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಅವಲಂಬಿಸಿರುತ್ತವೆ. ಸಾಮಾನ್ಯವಾಗಿ ವರ್ಷವೊಂದಕ್ಕೆ ಹಸುವೊಂದಕ್ಕೆ ಒಂದು 
ಟನ್ನಿನಷ್ಟು ತಳವಸ್ತು ಬೇಕಾಗಿರುತ್ತದೆ. ಸ್ವೇಚ್ಛುವಸತಿ ವ್ಯವಸ್ಥೆಗಳಲ್ಲಿ, ಗೊಂತು 
ಕೊಟ್ಟಿಗೆಗಳಲ್ಲಿ ಬೇಕಾಗಿರುವುದಕ್ಕಿಂತಲೂ ಶೇಕಡಾ 50ರಷ್ಟು ಹೆಚ್ಚು ಹಾಸುವಸ್ತುವಿನ 
ಅವಶ್ಯಕತೆ ಇರುತ್ತದೆ. ಕರು ಮತ್ತು ಕಡಸುಗಳಿಗೂ ಕೂಡ ತಳಹಾಸಿನ ವ್ಯವಸ್ಥೆ 
ಮಾಡಬೇಕು. ಕೊಟ್ಟಿಗೆಗಳನ್ನು ಚೊಕ್ಕಟವಾಗಿ ಒಣಗಿಸಿದಂತೆ ಇಡಲು ಸಾಕಷ್ಟು 
ಹಾಸುವಸ್ತು ಉಪಯೋಗಿಸುವುದು ಅವಶ್ಯಕ. ಪ್ರತಿಯೊಂದು ದನಕ್ಕೂ ಹಾಕ 
ಬೇಕಾಗಿರುವ ಹಾಸಿನ ಅವಶ್ಯಕತೆಯೂ ಆಯಾಯ ದನದ ಗಾತ್ರವನ್ನು ಅವಲಂಬಿ 
ಸಿರುತ್ತದೆ. 


ಹೈನಾಗಾರದನಗಳಿಗೆ ವ್ಯಾಯಾಮ 

ಹೈನಾಗಾರದನಗಳಿಗೆ ವ್ಯಾಯಾಮ ಅವಶ್ಯಕ, ಆದರೆ, ಈ ವ್ಯಾಯಾಮ ಎಷ್ಟರ 
ಮಟ್ಟಿಗೆ ಬೇಕು, ಎಷ್ಟರ ಮಟ್ಟಿಗೆ ಅದು ಅವುಗಳಿಗೆ ಮುಖ್ಯ ಎಂಬುದು ತಿಳಿಯದು. 
ಅನೇಕ ಸಂದರ್ಭಗಳಲ್ಲಿ ಯಾವ ತೊಂದರೆಯೂ ಇಲ್ಲದೆ ಬಹುಕಾಲದವರೆಗೆ ಒಂದೇ 
ಕಡೆ ನಿರ್ಬಂಧನದಲ್ಲಿ ದನಗಳನ್ನು ಇಟ್ಟಿರುತ್ತಾರೆ. ದನಗಳಿಗೆ ಸ್ವಲ್ಪಮಟ್ಟಿಗೆ ದಿನನಿತ್ಯ 
ವ್ಯಾಯಾಮ ಕೊಡುವುದು ಹೆಚ್ಚು ಉಪಯೋಗಕರೆ. ಇದರಿಂದ ತೊಂದರೆಯಂತೂ 
ಖಂಡಿತ ಇಲ್ಲ. ಹಸುಗಳನ್ನು ಮನೆಗಳಿಂದ ಹೊರಗೆ ಬಿಟ್ಟು, ಸೂರ್ಯನ ಬೆಳಕಿನನ್ಲಿ 
ಓಡಾಟ; ವ್ಯಾಯಾಮಗಳಿಗೆ ಅನುಕೂಲಮಾಡಿಕೊಡಬೇಕು. ದನಗಳು ಸೂಂರ೯ನ 
ಬೆಳಕಿಗೆ ಮೈಯೊಡ್ಡಿ ದಾಗ ಸುಲಭವಾಗಿ ರ ಜೀವಸತ್ವವನ್ನು ಪಡೆಯುತ್ತವೆ. 


ಸ್ವೇಚ್ಛಾವಸತಿ ವ್ಯವಸ್ಥೆಯಲ್ಲಿ ವ್ಯಾಯಾಮ ಒಂದು ಸಮಸ್ಯೆ ಅಲ್ಲ. ಗೊಂದಲ 
ಕೊಟ್ಟಿಗೆಗಳಲ್ಲಿ ಹಸುಗಳನ್ನು ಕಟ್ಟೆರುವಲ್ಲಿ ಮಾತ್ರ, ಅವುಗಳನ್ನು ಪ್ರತಿದಿನ ಕೊನೆಯಪಕ್ಷ 
ಒಂದು ಬಾರಿಯಾದರೂ ಬಯಲಿಗೆ ಬಿಡಬೇಕು. ಸಾಧ್ಯವಾದರೆ, ದಿನಕ್ಕೆ ಎರತು 
ಬಾರಿ ಹೊರಗೆ ಬಿಡುವುದೂ ಒಳ್ಳೆಯದು. ಈ ರೀತಿಯ ಕ್ರಮದಲ್ಲಿ ಹಸುಗಳು 
ಬೆದೆಗೆ ಬಂದಿರುವುದನ್ನು ಸುಲಭವಾಗಿ ಪತ್ತೆಹಚ್ಚಬಹುದು. ಹಸುಗಳನ್ನು ಇದ್ದಕಡೆ 
ಇದ್ದಹಾಗೆ ಬಹಳಕಾಲ ಇಡುವುದರಿಂದ ಕುಂಟುವಿಕೆ, ಕಾಲುಸೆಟೆದುಕೊಳ್ಳುವಿಕೆ ಮೊದ 
ಲಾದ ತೊಂದರೆಗಳು ತಲೆದೋರುತ್ತವೆ. ಆದ್ದರಿಂದ, ಅವಶ್ಶವಾಗಿ ಪ್ರಾಣಿಗಳನ್ನು 
ದಿನದಲ್ಲಿ ಸ್ವಲ್ಪ ಹೊತ್ತಿನವರೆಗಾದರೂ ತಿರುಗಾಡಲ್ಲು ಬಿಡಬೇಕು. ಹಸುಗಳನ್ನು 
ಕೊಟ್ಟಿಗೆಗಳ ಹೊರಗೆ ಬಿಟ್ಟಾಗ, ಕೊಟ್ಟಿಗೆಗಳನ್ನು ಶುಚಿ ಮಾಡಬಹುದು ಹಾಗೂ 
ಹಾಸುಹಾಕಬಹುದು. ದನಗಳನ್ನು ಓಡಾಡಲು ಬಿಡುವ ಬಯಲುಗಳಲ್ಲಿ ನೀರು ನಿಂತಿರ 
ಬಾರದು. ಹಸುಗಳ ಕಾಲುಗಳಿಗೆ ಚುಚ್ಚಿ ಗಾಯಗೊಳಿಸುವಂತಹ ಯಾವುದೇ 
ಮುಳ್ಳುಕಲ್ಲು ವಸ್ತುಗಳು ಆ ಸ್ಥಳದಲ್ಲಿರಬಾರದು. ಕೊಚ್ಚೆ ಮತ್ತು ಕೆಸರುಗುಂಡಿಗಳು 
ಇರಬಾರದು. ಇವು ಇದ್ದ ಪಕ್ಷದಲ್ಲಿ ಕಾಲುಕೊಳೆರೋಗದ ಬಗೆಗೆ. ಜಾಗ್ರತೆವಹಿಸ ` 
ಬೇಕು. ಕಾಲು ಹೂತುಹೋಗವಂತಿರುವ ಸ್ಥಿತಿಯಲ್ಲಿ ಕೆಚ್ಚಲುಬೇನೆಬರುವ ಸಂಭವ 


ಹೈನಾಗಾರ ದೆನಗಳ ವಸತಿ ವೈವಸೆ 307 
ಕಿ ಛು 


ವಿರುತ್ತದೆ. ಕೆಲವೆಡೆ ಕೊಚ್ಚಿಗುಂಡಿಗಳಿದ್ದರೆ ಅವುಗಳ ಸುತ್ತಲೂ ಬೇಲಿಹಾಕಬೇಕು. 


ಹಸುಗಳು ತಿರುಗಾಡುವ ಇಲ್ಲವೆ ನಡೆಯುವ ದಾರಿಗಳಿಗೆ ಗರಸು ಇಲ್ಲವೆ ಇನ್ನಾವುದೊ 
ವಸ್ತು ಉಪಯೋಗಿಸಿ ಅವುಗಳನ್ನು ಕೆಸರಾಗದಂತೆ ಮಾಡುವುದು ಅವಶ್ಯ. ಷ್ಟ 


‘ Further Reading 


Clever. Thayer, H.}. Thompson, and R.C. Yeck, Stall Barns 
101 Dairy Cattle, U.S, D.A. Agriculture Information Bulle- 
tin 123, 1954. 


Clever. Thayer, and R. C. Yeck, Loose Housing for Dairy Cattle, 
U.S.D.A. Agriculture Information Bulletin 98, 1953. 


Heizer, E. E., “A Summary of Studies Comparing Stanchion and 


Loos Housing 88[75,'' Journal of Dairy Science, 36:281, 1953 
Murley, W. R.f and ಔ. W. Culvahouse, ‘Open Shed and Portable 


Pens Versus Conventional Housing for Young Dairy Calves," 
Journal of Dairy Science, 41:977, 1948. 


12: ಶುದ ತಳಿವದಿ ಉದ್ಯಮ 
ಐ ೪ ಕ್ರಿ 


ಹಾಲುತ್ಬಾದನಾ ಉದ್ದಿಮೆಗೆ ಅತಿ ನಿಕಟವಾಗಿ ಸಂಬಂಧಿಸಿದ ಉದ್ದಿಮೆ ತಳಿ 
ವೃದ್ಧಿ. ಇದೂ ಕೂಡ ಒಂದು ಒಳ್ಳೆಯ ಆಕರ್ಷಕ ಹಾಗೂ ಲಾಭದಾಯಕ ಉದ್ದಿ ಮೆ. 
ಇದರಲ್ಲೂ ಒಳ್ಳೆಯ ಪ್ರತಿಫಲ ಸಿಕ್ಕುವ ಸದವಕಾಶಗಳೂ ಇವೆ. ಕೆಲವೇ ಲಾಭದಾ 
ಯಕ ಮತ್ತು ಆಕರ್ಷಕ ಉದ್ದಿಮೆಗಳಲ್ಲಿ ಇದೂ ಒಂದು. ಬಹುಮಟ್ಟಿಗೆ ಶುದ್ಧ ತಳಿ 
ವೃದ್ಧಿಗಾರರಲ್ಲಿ ಹೈನಾಗಾರದ ಉತ್ಪಾದನೆ ಮತ್ತು ಶ'ದ್ದ ತಳಿವೃದ್ಧಿ ಕಾರ್ಯಗಳಲ್ಲಿ 
ಸ್ಪರ್ಧಾಮನೋಭಾವ ಹಾಗೂ ಮುಂದಾಳತ್ವ ಕಂಡುಬರುತ್ತದೆ. 

ಯಾವುದೊಂದು ತಳಿಯ ಶ:ದೃತೆಯನ್ನು ತಿಳಿಯಲು ಒಂದು ಪ್ರಾಣಿಯಿಂದ 
ಪ್ರಾರಂಭಿಸಿ ಮೂಲ ಪೀಳಿಗೆಯವರೆಗೆ ಎಲ್ಲ ತಳಿಗಳ ವಿವರ ಅವಶ್ಯವಿದೆ. ಒಂದು ದನ 
ವನ್ನು ಶುದ್ಧ ತಳಿ ಎಂದು ಹೇಳಬೇಕಾದರೆ, ಅದರ ವಂಶಾವಳಿಗೆ ಸಂಬಂಧಿಸಿದ, ಅದರ 
ಪೂರ್ವಚರಿತ್ರೆಯನ್ನೊಳಗೊಂಡು ಎಲ್ಲ ವಿಷಯಗಳೂ ಲಿಖಿಶರೂಪದಲ್ಲಿ ದೊರೆಯು 
ವಂತಿರಬೇಕು. ಅಂದರೆ ಶುದ್ಧ ತಳಿಯ ದನಗಳ ಮಾತಾಪಿತೃಗಳ ವಿವರ ತಿಳಿದಿರ 
ಬೇಕು. 'ಆಗ ಅವು ನೊಂಬಾಯಿಸುವುದಕ್ಕೆ ಸಂಪೂರ್ಣ ಅರ್ಹವೆನಿಸುತ್ತದೆ. ಮೈ 
ಬಣ್ಣದ ಮಟ್ಟ ಹಾಗೂ ಶುದ್ಧ ತಳಿವೃದ್ಧಿ ಸಂಘಗಳು ನಿಗದಿಪಡಿಸಿರುವ ಕೆಲವು 
ನಿಯಮಗಳೇ ಮೊದಲಾದ ಕೆಲವು ವಿಷಯಗಳಲ್ಲಿನ ಕೊರತೆ ಕೆಲವು ದನಗಳು ಶುದ್ಧ 
ತಳಿಯವೆಂದು ಸ್ವೀಕರಿಸಲು ಅಡ್ಡಬರಲಾರವು. 


ಶುದ ತಳಿಉದಿ ಮೆಯ ಉದೆ ೀಶಗಳು 
ಛು € = 


ದನಗಳಲ್ಲಿ ಗುಣಮಟ್ಟವನ್ನು ಹೆಚ್ಚಿಸುವುದು ಶ್ರೇಷ್ಠಮಟ್ಟದ ಶುದ್ಧ ತಳಿದನಗ 
ಳನ್ನು ತಳಿವೃದ್ಧಿಕಾರ್ಯದಲ್ಲಿ ಸಂತಾನೋತ್ಪಾದನೆಗಾಗಿ ಇತರ ಹಿಂಡುಗಳಿಗೆ ಒದಗಿಸು 
ವುದು ಲಾಭಗಳಿಸುವುದ್ದು ಮೊದಲಾದ ಈ ಕೆಲವು ಶುದ್ಧ ತಳಿವೃದ್ಧಿಗಾರರ ಉದ್ದೇಶ 
ಗಳಾಗಿರುತ್ತವೆ. ಕೆಲವರಿಗೆ ಶುದ್ಧ ತಳಿಸಾಕುವಿಕೆಯಲ್ಲಿ ಆತ್ಮತ್ಥಪ್ತಿಯೂ, ಸಂತೋಷವೂ 
ಇನ್ನಿತರ ಧ್ಯೇಯಗಳಾಗಿವೆ. 


ಶುದ್ಧ ತಳಿದನಗಳೆ ದಾಖಲೆಗಳು 


ಶುದ್ಧ ತಳಿ ಅಭಿವೃದ್ಧಿಯಲ್ಲಿ ಮೇಲಿನ ಎಲ್ಲ ಉದ್ದೇಶಗಳ ಈಡೇರಿಕೆಯ್ಕು ಅದಕ್ಕೆ 
ಸಂಬಂಧಿಸದ ಪೂರ್ಣ ಹಾಗೂ ಸಪ್ರಮಾಣಯುಕ್ತ ರೆಕಾರ್ಡುಗಳ ಇಡುವಿಕೆಯನ್ನು 
ಅವಲಂಬಿಸಿದೆ. ಶುದ್ಧ ತಳಿದನಗಳ ದಾಖಲೆಗಳನ್ನು ಮುಖ್ಯವಾಗಿ ಮೂರು ಬಗೆಗ 


ಶುದ್ಧ ತಳಿನೃದ್ಧಿ ಉದ್ಯಮ 309 


ಳಾಗಿ ವಿಂಗಡಿಸಬಹ-ದು : (1) ಗುರ:ತಿಸುವಿಕೆಯ ನಂಬಲರ್ಹ ದಾಖಲೆಗಳು 
(2) ಹಾಲುತ್ಬಾದನೆಯ ದಾಖಲೆಗಳು ಹಾಗೂ (3 ) ತಳಿ ನಮೂನೆ (ಜಾತಿ) ಗಳ 
ವರ್ಗೀಕರಣ ದಾಖಲೆಗಳು. 


ಗುರುತಿಸುವಿಕೆ ಮತ್ತು ನೋಂದಾಯಿಸುವಿಕೆ: ದನ ಮತ್ತು ಅದರ 
ವಂಶಾವಳಿಯ ಗುರುತು ಮಾಡಿಕೆ ಇಳ್ಳುವುದು ತಳಿವೃದ್ಧಿ ಸಂಘಗಳ ಮುಖ್ಯ ನೋಂದಾ 
ಯಿಸುವಿಕೆಯ ಕಾರ್ಯವಾಗಿರುತ್ತದೆ. ಚಿಕ್ಕ ದನವು ತಳಿ ವೃದ್ದಿ ಸಂಘಕ್ಕೆ ನೋಂದಾ 
ಯಿಸುವುದಕ್ಕೆ ಬಂದಾಗಲೇ ಅದರ ಮಾಲೀಕರಿಂದ ವಿವರಗಳನ್ನೆಲ್ಲ ಕೇಳಿ ಬರೆದಿಡಬೇಕು 
ಮತ್ತು ತದನಂತರದ ವಿವರಗಳ ಬರೆದಿಡುವಿಕೆಯನ್ನು ಮುಂದುವರೆಸಬೇಕು. ದನಗಳ 
ಮಾತಾಪಿತೃಗಳ ಹೆಸರು ಮತ್ತು ಸಂಖ್ಯೆ ಕಟ್ಟಿಸಿದ ತಾರೀಖು, ಕರುಹುಟ್ಟಿದ ತಾರೀಖು 
ಕರುವಿನ ಗ ರುತು ಈ ಸಗಗತಿಗಳನ್ನೆ ಅವನ್ನೂ ನೋಂದಣಿ ಪುಸ್ತಕಗಳಲ್ಲಿ ಬರೆದಿಡಬೇಕು. 
ಒಂದು ವೇಳೆ ಕೃತಕ ಗರ್ಭಧಾರಣಾ ಕೇಂದ್ರಗಳಲ್ಲಿ ಹಸುಗಳನ್ನು ಫಲೀಕರಿಸಿದ್ದರೆ, 
ಕೃತಕ ಗರ್ಭಧಾರಣಾಕೇಂದ್ರಗಳಿಂದ ಉಪಯೋಗಿಸಿದ ವೀರ್ಯಗಳೇ ಮುಂತಾದ 
ಅಂಶಗಳನ್ನೊಳಗೊಂಡ ಅದರ ಅಧಿಕಾರಿಯು ಸಹಿಮಾಡಿದ ಸರ್ಟಿಫಿಕೇಟಿನ ಒಂದು 
ಪ್ರತಿಯನ್ನು ಕರುವನ್ನು ನೋಂದಣಿಕೋರಿ ಸಲ್ಲಿಸಿರುವ ಅರ್ಜಿಯೊಂದಿಗೆ ಲಗತ್ತಿಸಿರ 
ಬೇಕು. ಅರ್ಜಿಕೊಡ:ವಾತ ಅರ್ಜಿಯಲ್ಲಿ ತನ್ನ ಕರುವಿಗೆ ಯಾವ ಹೆಸರು ಕೊಡ 
ಬೇಕೆಂಬುದನ್ನು ಸೂಚಿಸಬಹುದು, 


ತಳಿಯ ಮಾಲೀಕ ಅಥವಾ ತಳಿವೃದ್ಧಿಗಾರ ತಾನು ಸಲ್ಲಿಸಿರುವ ದಾಖಲೆಯಲ್ಲಿ 
ಕೊಟ್ಟಿರುವ ಎಲ್ಲ ವಿಷಯಗಳು ಸರಿ ಇವೆ ಎಂದು ಪ್ರಮಾಣಮಾಡಿರಬೇಕು. ತಳಿ 
ವೃದ್ಧಿ ಸಂಘಗಳಲ್ಲಿ ನೋಂದಣಿಯಾಗಿರುವ ದನಗಳ ವಿವರಗಳೆಲ್ಲವೂ ವಿಶ್ವಾಸಾರ್ಹ 
ವೆಂದು ಪರಿಗಣಿಸಲ್ಪಡುತ್ತವಾದ ಕಾರಣ, ದನದ ಮಾಲೀಕ ಅಥವಾ ತಳಿವೃದ್ಧಿಗಾರ 
ತನ್ನ ಅರ್ಜಿಯಲ್ಲಿ ದನದ ಬಗೆಗೆ ಕೊಟ್ಟಿರುವ ಮಾಹಿತಿ ನಿಖರವಾಗಿರಬೇಕು. ನೋಂದಾ 
ಯಿಸಿದ ವಿವರಗಳನ್ನು ಸರಿಯಾಗಿ ಕೊಡದೆ ನೋಂದಣಿ ನಿಯಮಗಳನ್ನು ಉಲ್ಲಂಘಿಸು 
ವವರ ಮೇಲೆ ತೀವ್ರ ಕ್ರಮ ತೆಗೆದುಕೊಳ್ಳಲಾಗುತ್ತದೆ. 


ತಳಿವೃದ್ಧಿ ಸಂಘಗಳಲ್ಲಿ ದನದ ಮಾಲೀಕನು ನೋಂದಣಿಗಾಗಿ ಸಲ್ಲಿಸಿದ ಅರ್ಜಿಗ 
ಳನ್ಚು ಪಡೆದು, ಪರಿಶೀಲಿಸಿ, ಅವುಗಳನ್ನು ನೋಂದಣಿ ಪುಸ್ತಕದಲ್ಲಿ ಬರೆದುಕೊಂಡು 
ಆ ದನಕ್ಕೆ ಒಂದು ಸಂಖ್ಯೆಯನ್ನು ಕೊಡಲಾಗುತ್ತದೆ. ಒಂದು ವೇಳೆ ದನದ ಮಾಲೀ 
ಕನೇ ತನ್ನ ದನಕ್ಕೆ ಸೂಚಿಸಿರುವ ಹೆಸರು ತಳಿವೃದ್ಧಿ ಸಂಘಕ್ಕೆ ಒಪ್ಪಿತವಾದರೆ ಅದನ್ನೇ 
ಉಳಿಸಿಕೊಳ್ಳುತ್ತದೆ. ಆ ನಂತರ ತಳಿವೃದ್ಧಿ ಸಂಘವು ನೋಂದಾಯಿಸಿವ ದನದ ಗುರುತು 
ಹೆಸರು ಹಾಗೂ ಸಂಖ್ಯೆಗಳ ವಿವರಗಳ ಸಂಪೂರ್ಣ ಮಾಹಿತಿಯನ್ನೊಳಗೊಂಡ ದಾಖಲೆ 
ಯ ಸರ್ಟಿಫಿಕೇಟೊಂದನ್ನು ದನದ ಮಾಲೀಕನಿಗೆ ನೀಡುತ್ತದೆ. 


310 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಹಾಲು ಮತ್ತು ಮೇದಸ್ಸಿನ ಉತ್ಪಾದನೆಯ ದಾಖಲೆಗಳು(ರೆಕಾರ್ಡು): 
ಹೈನಾಗಾರ ತಳಿವೃದ್ಧಿ ಸಂಘಗಳು ತಮ್ಮಲ್ಲಿ ನೊಂದಣಿಯಾಗಿರುವ ಹಸುಗಳು ಉತ್ಪಾದನೆ 
ಮಾಡುವ ಹಾಲು ಮತ್ತು ಹಾಲಿನಲ್ಲಿರುವ ಮೇದಸ್ಸನ್ನು ಅಳತೆಮಾಡಿ ಬರೆದಿಟ್ಟು 
ಅವುಗಳ ಉತ್ಪಾದನಾ ಸಾಮರ್ಥ್ಯವನ್ನು ತಿಳಿಯುವ ಸೌಲಭ್ಯವನ್ನು ಪಶುಪಾಲಕರಿಗೆ 
ಒದಗಿಸಿಕೊಡುತ್ತವೆ. ಹೈನಾಗಾರ ವೃದ್ಧಿಕಾರ್ಯಕ್ರಮಗಳಲ್ಲಿ ನೋಂದಣಿಯಾದ 
ಆಂಕಿಅಂಶಗಳು “ಅಫಿಶಿಯಲ್‌ ಎಂದು ಪ್ರಮಾಣೀಕೃತವಾಗಿರುತ್ತದೆ. ಇದು ಹೈನಾ 
ಗಾರ ವೃದ್ಧಿಗೂ. ಹೈನಾಗಾರ ವಶ್ತುಗಳ ಉತ್ಪಾದನೆಗಳ ಸುಲಭ ಮಾರಾಟಕ್ಕೂ ಒಳ್ಳೆಯ 
ಪ್ರಚಾರಕ್ಕೂ ಉಪಯುಕ್ತವಾಗುತ್ತದೆ. ಈ ದಾಖಲೆಗಳ ಮೌಲ್ಯವು ಪಶುಪಾಲಕನು 
ಅಧಿಕ ಉತ್ಪಾದನಾ ಸಾಮಥಣ್ಯವುಳ್ಳೆ ಹಸುಗಳನ್ನು ಆಯ್ಕೆ ಮಾಡುವಿಕೆಯಲ್ಲಿ ಅಡಗಿದೆ. 
ಈ ದಾಖಲೆಗಳನ್ನು ಆಧರಿಸಿಆಯ್ಕೆಮಾಡಿಕೊಳ್ಳುವ ಹಸುಗಳು ಅಧಿಕ ಉತ್ಪಾದನಾ 
ಸಾಮರ್ಥ್ಯವನ್ನು ಹೊಂದಿರುವುದರ ಜೊತೆಗೆ ಈ ಗುಣಗಳನ್ನು ಹುಟ್ಟುವ ಕರುಗಳಿಗೂ 
ಪ್ರಸಾರಮಾಡುವ ಸಾಮಥ್ಥವನ್ನು ಪಡೆದಿರುತ್ತವೆ. 


ದನಗಳ ಉತ್ಪಾದನೆಗೆ ಸಂಬಂಧಿಸಿದ ವಿಷಯಗಳನ್ನು ಸಂಗ್ರಹಿಸುವ ರೀತಿಯನ್ನು 
ಅಧ್ಯಾಯ 7 ರಲ್ಲಿ ವಿಶದವಾಗಿ ತಿಳಿಸಿದೆ. ಅಧ್ಯಾಯ 9 ರಲ್ಲಿ ಉತ್ತಮ ದರ್ಜೆಯ 
ಹಸುಗಳನ್ನು ಹಿಂಡಿನಿಂದ ಬೇರ್ಪಡಿಸುವುದರಲ್ಲಿ ಈ ದಾಖಲೆಗಳನ್ನು ಬಳಸುವುದರ ಬಗ್ಗೆ 
ವಿವರಿಸಿದೆ. ದಾಖಖೆಗಳನ್ನು ನಿರ್ಮಿಸುವಿಕೆಯಲ್ಲಿನ ಖಚಿತತೆಯು ಗುರುತಿಸುವಿಕೆ 
ಹಾಗೂ ನೋಂದಣಿಗಳ ಬೇಡಿಕೆಗಳಿಗೆ ಸಮನಾಗಿರುತ್ತದೆ. 


ಹಿಂಡಿನ ಅಭಿವೃದ್ಧಿ ಬಗೆಗಿನ ವಿವರಗಳ ನೋಂದಣಿ ಮಾಡಿಕೊಳ್ಳುವುದು ಎಲ್ಲ 
ತಳಿವೃದ್ಧಿ ಸಂಘಗಳ ಬಹು ಮುಖ್ಯವಾದ ಚಟುವಟಿಕೆ. ಹೈನಾಗಾರದ ಹಿಂದಿನ 
ಅಭಿವೃದ್ಧಿ ದಾಖಲೆಗಳ ಉಪಯುಕ್ತತೆ ದಿನದಿನಕ್ಕೆ ಹೆಚ್ಚಾಗುತ್ತದೆ. ಮುಂದೆಯೂ 
ಇದು ಹೈನಾಗಾರದ ತಳಿಸಂಘಗಳ ಬಹು ಮುಖ್ಯವಾದ ಕಾರ್ಯಕ್ರಮವಾಗಿ ಮುಂದು 
ವರೆಯುವ ಸಾಧ್ಯತೆ ಇದೆ. ಮುಂದಾಗಿ ನೋಂದಣಿಪರೀಕ್ಷೆಯು ಎಲ್ಲ ತಳಿವೃದ್ಧಿ ಗಾರರಿಗೆ-. 
ಅಪ್ರಾಮುಖ್ಯ ವಿಷಯ. 


ದಾಖಲೆ ತಳಿ ನಮೂನೆಯ(ಜಾತಿಯ) ವರ್ಗೀಕರಣಕ್ಕೆ ಸಂಬಂಧಿಸಿದ 
ಹಬಬ ಪ್ರತಿಯೊಂದು ತಳಿವೃದ್ಧಿ ಸಂಘವು ಒಂದು ಹಂಗೆ ನಮೂನೆ 
ಜಾತಿ)ಯ ದನಗಳ ದೇಹರಚನೆಗಳ ಬಗೆಗೆ ಕೆಲವು ನಿಗದಿಗಳನ್ನು ಸ್ಥಾಪಿಸಿರುತ್ತದೆ. 
i ನಿಗದಿಗಳ ಬಗೆಗಿನ ಹಾಗೂ" ಪ್ರತಿಯೊಂದು ದನಕ್ಕೆ ಸಂಬಂಧಿಸಿದ ವಿಷಯಗಳನ್ನು 
ಸಂಗ್ರಹಿಸುವ ವಿಧಾನವನ್ನು ಅಧ್ಯಾಯ 8ರಲ್ಲಿ ಕೊಟ್ಟಿದೆ. ಪ್ರತಿಯೊಂದು ಸಂಘವೂ 
ಪಶುಪಾಲಕರ ಅನುಕೂಲಕ್ಕಾಗಿ ಅವರ ಹಿಂಡಿನ ದನಗಳನ್ನು ವರ್ಗೀಕರಿಸಿ, ಅವುಗಳ 
ವಿವರಗಳನ್ನು ದಾಖಲೆಮಾಡುವ ಕೆಲಸವನ್ನು ಮಾಡುತ್ತದೆ. ಪ್ರಾಣಿಗಳನ್ನು ಪರೀಕ್ಷಿಸಿ,.. 


ಶುಡೆ ತಳಿವೃದಿ ಉದ್ಕವಂ 311 
ಈ ೪ ಕಿ 


ವರ್ಗೀಕರಿಸಿದ ವೇಲೆ ಅದು ಯಾವ. ನಮೂನೆ(ಜಾತಿ) ದನವೆಂಬುದನ್ನ ಆ ದಿನವೇ 
ತಾರೀಖಿನೊಂವಿಗೆ ದಾಖಲೆಮಾಡಲಾಗುತ್ತದೆ. ಏಕೆಂದರೆ. ಅಪಘಾತಗಳಿಂದ ಇಲ್ಲವೇ 
ವಯಸ್ಸಾದಂತೆ ಅವುಗಳ ಗುಣಗಳೂ ಗುರುತುಗಳೂ ವ್ಯತ್ಯಾಸಗೊಳ್ಳಬಹುದು. 
ಆದ್ದ ರಿಂದ ದಾಖಲೆಯಾದ ವಿಷಯಗಳು ಅನುಮಾನಾಸ್ಪದವಾಗುವುದನ್ನು ತಗ್ಗಿ ಸಲು 
ದನವನ್ನು ಪರೀಕ್ಷೆಮಾಡಿದ ದಿನದ ತಾರೀಖನ್ನು ಗುರುತಿಸುವುದು ಅವಶ್ಯಕ. ತಳಿವೃದ್ಧಿ ' 
ಗೈಯಲು ಬೇಕಾಗಿರುವ ದನಗಳನ್ನು ಆಯ್ಕೆಮಾಡಿಕೊಳ್ಳಲು ಹಾಗೂ ಹಿಂಡಿನ 
ಅಭಿವೃದ್ಧಿ ಅಥವಾ ಹಿಂಡಿನಲ್ಲಿನ ಯಾವುದೇ ಒಂದು ದನವನ್ನು ಶ್ರೇಷ್ಠ ಮಟ್ಟದ 
ದನವೆಂದು ಪರಿಗಣಿಸಲು ಈ ತಳಿನಮೂನೆಯ ವರ್ಗೀಕರಣ ದಾಖಲೆಗಳು ಬಹಳ 
ಉಪಯುಕ್ತ. 


ಶುದ್ಧ ತಳಿದನಗಳಲ್ಲಿ ಉತ್ಪಾದನಾ ಸಾಮರ್ಥವನ್ನು ಹೆಚ್ಚಿ ಸುವಿಕೆ 

ದನಗಳಲ್ಲಿ ಸಂತಾನೋತ್ಪತ್ತಿಯನ್ನು ಹೆಚ್ಚಿಸಿ, ಹಿಂಡನ್ನು ಹಿರಿದುಮಾಡುವು 
ದೊಂದೇ ನಿಜವಾದ ನ್ಯಾಯಬದ್ಧ ಶುದ್ಧ ತಳಿಸಾಕಣೆಗಾರರ ಮುಖ್ಯ ಕಾರ್ಯದ 
ಉದ್ದೇಶವಲ್ಲ. ದನಗಳ ಪ್ರತಿಯೊಂದು ಮುಂದಿನ ಸಂತತಿಯಲ್ಲೂ ಹುಟ್ಟುವ 
ಪೀಳಿಗೆಯ ಉತ್ಪಾದನಾ ಗುಣಸಾಮರ್ಥ್ಯವನ್ನು ಉತ್ತಮಗೊಳಿಸಲು ದೃಢ ಪ್ರಯತ್ನ 
ಮಾಡಬೇಕು. ಶುದ್ಧ ತಳಿವೃದ್ಧಿಯ ಮುಖ್ಯ ಉದ್ದೇಶಗಳನ್ನು ರೂಪಿಸಿಕೊಳ್ಳಬೇಕು. 
ಅದಕ್ಕೆ ಸಂಬಂಧಿಸಿದ, ಲಭ್ಯವಿರುವ ಎಲ್ಲ ದಾಖಲೆಗಳನ್ನು ತಿರುವಿಹಾಕಿ. ಬುದ್ಧಿ ವಂತಿಕೆ 
ಯಿಂದ ಉಪಯೋಗಿಸಿಕೊಳ್ಳಬೇಕು. ದನಗಳಲ್ಲಿ ಮೇಲ್ಮೆಯನ್ನು ಸಾಧಿಸಬೇಕಾದರೆ 
ಇದು ಅವಶ್ಯಕ. ಹಿಂಡಿನಲ್ಲಿ ಅತ್ಯುತ್ತಮವಾದ ದನಗಳನ್ನು ಗುರುತಿಸಿ, ಅವುಗಳ ತಳಿ 
ವೃದ್ಧಿ ಗೊಳಿಸಲು ಉಪಯೋಗಿಸಿಕೊಳ್ಳುವುದಷ್ಟೇ ಅಲ್ಲ, ಸಾಧ್ಯವಾದ ಬಗ್ಗೆ ಕೀಳ್ಮಟ್ಟದ 
ಪ್ರಾಣಿಗಳನ್ನು ಕಟ್ಟುನಿಟ್ಟಾಗಿ ಹಿಂಡಿನಿಂದ ಬೇರ್ಪಡಿಸಬೇಕು. 


ಇತರ ಹಿಂಡುಗಳಿಗೆ ತಳಿವೃದ್ಧಿ ಗೋಸುಗ ದನಗಳನ್ನು ಒದಗಿಸುವಿಕೆ : 
ಒಮ್ಮೆ "ದನಗಳು ಶ್ರೇಷ್ಠಮಟ್ಟದವು ಎನಿಸಿಕೊಂಡರೆ, ಅವುಗಳನ್ನು ಬಳಸಿ, ತಳಿ 
ವೃದ್ಧಿಗೊಳಿಸಬಹುದು. ಇವು ಇತರ ದನಗಳ ಸಂತಾನೋತ್ಪಾದನೆಯಲ್ಲಿ ಮೂಲ 
ದನಗಳಾಗಿ ಉಪಯುಕ್ತವಾಗುತ್ತವೆ. ಅನೇಕ ಶುದ್ಧ ತಳಿಗಳು, ಒಳ್ಳೆಯ ತಳಿ 
ತಳಿವೃದ್ಧಿಗೆ ಹೆಸರುಗಳಿಸಿದವುಗಳಾಗಿರುತ್ತವೆ. ಉತ್ತಮ ಪಶುಪಾಲನಾ ಕ್ರಮ ಹಾಗೂ 
ತಳಿವೃದ್ಧಿಯ ಕಾರ್ಯಕ್ರಮಗಳ ಅನುಸರಣೆಯಿಂದ ಶುದ್ಧ ತಳಿಗಳು ಪ್ರಸಿದ್ಧಿಗೆ 
ಬರುತ್ತವೆ. ವ್ಯಾಪಾರದೃಷ್ಟಿಯಿಂದ ದನಹಿಂಡಿನ ನಿರ್ವಹಣೆಮಾಡುವವರು ತಮ್ಮ 
ಹಿಂಡಿನಲ್ಲಿರುವ ದನಗಳಲ್ಲಿ ಶ್ರೇಷ್ಠಮಟ್ಟದ ಗುಣಗಳನ್ನು ಅಳವಡಿಸಲು ಹಾಗೂ 
ಅವುಗಳ ಉತ್ಪಾದನಾ ಸಾಮರ್ಥವನ್ನು ಹೆಚ್ಚಿಸಲು ಅಧಿಕ ಉತ್ಪಾದನಾ ಅನು 
ವಂಶೀಯ ಗುಣಗಳ ಮೂಲವಾಗಿ, ಇಂತಹ ಹಿಂಡಿನಿಂದಲೇ ದನಗಳನ್ನು ಆಯ್ಕೆ 
ಮಾಡುತ್ತಾರೆ. 


312 ಆಧುನಿಕ ಹೈನಾಗಾರ ಡನಗಳ ನಿರ್ವಹಣೆ 


ಶುದ್ಧ ತಳಿಗಳ ಚರಿತ್ರೆ ಮತ್ತು ಚೆಳವಣಿಗೆ 


ಅಮೇರಿಕೆಯ ಸಂಯುಕ್ತ ಸಂಸ್ಥಾನಗಳಲ್ಲಿ ಎಲ್ಲ ಮುಖ್ಯ ಹೈನಾಗಾರ ತಳಿ 
ಪೀಳಿಗೆಗಳಿಗೆ ಬಹು ಪುರಾತನದ ಚರಿತ್ರೆಯಿದೆ.” ಇವುಗಳ ವಂಶಪರಂಪರೆಯು 
ಯೂರೋಪ್‌, ಬ್ರಿಟಿಷ್‌ ದ್ವೀಪಗಳು ಮತ್ತು ಇವೆಂಡರ ನಡುವಿರುವ ದ್ವೀಪಗಳಲ್ಲಿಯ 
ದನಗಳ ತಲೆಮಾರಿಗೆ ಸಂಬಂಧಹೊಂದಿದೆ. ಈ ದನಗಳು ಆ ಪ್ರದೇಶಗಳಲ್ಲಿನ ಕಾಡು 
ದನಗಳನ್ನು ಪಳಗಿಸಿ ಕ್ರಮೇಣ ಈ ದನಗಳನ್ನು ಅಭಿವೃದ್ಧಿಗೊಳಿಸಿದುದು ಕಂಡು 
ಬರುತ್ತದೆ. ಬೇರೆಬೇರೆ ಜನಾಂಗದವರು, ಬೇರೆಬೇರೆ ಸ್ಥಳಗಳಿಗೆ ಈ ದನಗಳನ್ನು 
ಸಾಗಿಸಿ ಅಲ್ಲಲ್ಲಿ ನೆಲೆಗೊಳಿಸಿದಾಗ ಇವುಗಳಲ್ಲಿ ಅದೆಷ್ಟೋ ಕಲಬೆರಕೆಯಾಗಿ, ಬಹು 
ಬದಲಾವಣೆಗಳಾಗಿ ವೃದ್ಧಿ ಗೊಂಡಿರಲೂ ಸಾಧ್ಯವಿದೆ. 


ಆಧುನಿಕ ಯೂರೋಪ್‌ ತಳಿಗಳಿಗೆ ಮೂಲ ಪೀಳಿಗೆಯನ್ನೊ ದಗಿಸಿದ ಕೀರ್ತಿ 
ಮುಖ್ಯವಾಗಿ ಎರಡು ಕಾಡುಜಾತಿ ದನಗಳಿಗೆ ಸಲ್ಲುತ್ತದೆ. ಬಾಸ್‌ ಪ್ರೈಮಿಜೀನಿಯಸ್‌ 
ಮತ್ತು ಬಾಸ್‌ ಉಂಗಿಫ್ರಾನ್ಸ್‌ ಇವೇ ಆ ಎರಡು ಕಾಡುಜಾತಿಯ ದನಗಳು. ಬಾಸ್‌ 
ಪ್ರೈನಿಜೀನಿಯಸ್‌ ಜಾತಿಯವು ಯೂರೋಪ್‌ ಏಷಿಯಾದಲ್ಲಿ ಕೆಲವೆಡೆ ಮತ್ತು 
ಉತ್ತರ ಆಫ್ರಿಕಾದಲ್ಲಿ ಸಾಮಾನ್ಯವಾಗಿದ್ದಂತೆ ಕಂಡುಬರುತ್ತದೆ. ಇವು ದೊಡ್ಡ 
ಗಾತ್ರದ ದನಗಳು : ಎತ್ತರ 6 ಅಡಿ ಅಥವಾ ಅದಕ್ಕಿಂತಲೂ ಹೆಚ್ಚು. ಈ ಗುಂಪಿನ 
ಕಾಡುಜ; ತಿಯ ಕೆಲವು ದನಗಳು 17ನೇ ಶತಮಾನದ ಈಚಿನವರೆಗೆ “ಯೂರೋಪಿನಲ್ಲಿ 
ಜೀವಿಸಿದ್ದಿರಬಹುದು. ಅಾಸ್‌ ಬಾಂಗಿಫ್ರಾನ್ಸ್‌ ದನಗಳು ಗಾತ್ರದಲ್ಲಿ ಸಣ್ಣವು. ಇವುಗಳ 
ಕೊಂಬುಗಳು ಮೋಟು. ಜಾಸ್‌ ಲಾಂಗಿಫ್ರಾನ್ಸ್‌ ದನಗಳು ಯೂರೋಪಿನಲ್ಲಿ ವ್ಯಾಪಕ 
ವಾಗಿ ಹರಡಿಕೊಂಡಿದ್ದಂತೆ ಕಂಡುಬರುತ್ತದೆ. ರೋಮನ್ನರ ಕಾಲದಲ್ಲಿ ಬ್ರಿಟಿಷ್‌ 
ದ್ವೀಪಗಳಲ್ಲೂ ಇವುಗಳು ಇದ್ದುದಾಗಿ ತಿಳಿದುಬರುತ್ತದೆ. ಈ ಎರಡು ಕಾಡುಜಾತಿಯ 
ದನಗಳಲ್ಲದೆ ಪುರಾತನ ಯೂರೋಪಿನಲ್ಲಿ ಜಾಸ್‌ ಫಾಂಟೋಸಸ್‌ ಮತ್ತು ಬಾಸ್‌ 
ಬ್ರೇಕಿಸಿಫ್ಕಾಲಸ್‌ ಎಂಬ ಎರಡು ಬೇರೆ ಕಾಡುಜಾತಿಯ ದನಗಳನ್ನು ಗುರುತಿಸಲಾಗಿದೆ. 
ಆಧುನಿಕ ದನಗಳ ಪ್ರಾರಂಭಿಕ ಪೀಳಿಗೆಯಲ್ಲಿ ಇವೂ ಕೂಡ ಪಾತ್ರವಹಿಸಿರಬಹುದು. 


ಇಂದಿನ ಎಲ್ಲ ಯೂರೋಪ್‌ ತಳಿಗಳು ಬಾಸ್‌ಟಪಿಕಸ್‌ ಜಾತಿ ವರ್ಗದಲ್ಲೇ 
ಬರುತ್ತವೆ. ಇವು ಬಾಸ್‌ ಇಂಡಿಕಸ್‌ ಜಾತಿವರ್ಗದಿಂದ ಬೇರೆಯಾಗಿವೆ. ಬಾಸ್‌ಇಂಡಿಕಸ್‌ 
ಜಾತಿವರ್ಗದಲ್ಲಿ ಭಾರತ ದೇಶದ ಇಂದಿನ ಹಿಣಿಯ ದನಗಳು ಸೇರಿವೆ. 

ಸಣ್ಣ ಸಣ್ಣ ಜಾಗಗಳಲ್ಲಿ ಜನರು ಪ್ರತ್ಯೇಕ ಪ್ರತ್ಯೇಕವಾಗಿ ಗುಂಪು ಕಟ್ಟಿಕೊಂಡು 
ವಾಸಿಸತೊಡಗಿದಂತೆ ಅವರ ಬಳಿಯಿದ್ದ ದನಗಳಲ್ಲೇ ನಿಕಟಿಸಂಕರ (ಕ್ಲೋಸ್‌ ಬ್ರೀಡಿಂಗ್‌) 
ಪ್ರಾರಂಭವಾಯಿತು, ಪರಿಣಾಮವಾಗಿ ಅವುಗಳಲ್ಲಿ ವಿವಿಧ ಮಟ್ಟದಲ್ಲಿ ಹಲವಾರು 
ಗುಣಗಳ ಸಂಕರಣ ನಡೆಯಿತು. ಇಂದು ನಾವು ಕಾಣುವ ದನಗಳ ವಿಭಿನ್ನ ರೀತಿಯ 


ಶುದ್ಧ ತಳಿವೃದ್ಧಿ ಉದ್ಯಮ 313 


ಗುಣಗಳಿಗೆ ಇದೆಃ ಕಾರಣ. ಹವಾಗುಣ ಪುಸ್ಥಿತಿ, ಲಭ್ಯ ಆಹಾರ ಹಾಗೂ ಅವುಗ 
ಳನ್ನು ಸಾಕಿರುವ ಜನರು ನಿಗದಿಪಡಿಸಿರುವ ಮ ಟ್ವಿಗಳಿಂದ ವಿವಿಧ ನಿರ್ಧಾರ ಸಾಧ್ಯ. 
ಇಂದಿನ ತಳಿಗಳ ಚಾರಿತ್ರಿಕ ಹಿನ್ನೆಲೆ ಶತಮಾನಗಳ ಹಿಂದಿನದಾದರೂ ಕೇವಲ ಕಳೆದ 
ಕೆಲವು ಶತಮಾನಗಳಿಂದ ಮಾತ್ರ ಅವುಗಳ ಚರಿತ್ರೆ ಗುರುತಿಸಬಹುದಾಗಿದೆ. 


ವಿವಿಧ ತಳಿಗಳು 
ಕೆಲವು ಪ್ರಮುಖ ಹೈನಾಗಾರತಳಿಗಳ ಮುಖ್ಯ ದೈಹಿಕ ಗುಣಲಕ್ಷಣಗಳನ್ನು 
ಅಧ್ಯಾಯ 6 ರಲ್ಲಿ ಕೊಟ್ಟಿದೆ. ಅವುಗಳ ಬಗೆಗಿನ ಇತರ ವಿವರಗಳು ಈ ಮುಂದಿನಂತಿವೆ. 


ಐರ್‌ಶೈರ್‌ ತಳಿ: ಈ ತಳಿಯ ಉಗಮಸ್ಕಳ ಐರ್‌ ದೇಶ. ಆದ್ದರಿಂದಲೇ 
ಇದಕ್ಕೆ ಆ ಹೆಸರು. ಐರ್‌ದೇಶವು ಸ್ಕಾಟ ಕ್‌ಲೆಂಡಿನ” ನೈರುತ್ಯಕ್ಕಿದೆ. ಇದರ ಪೀಳಿಗೆ 
ಬಾಸ್‌ ಪ್ರೈಮಿಜೀನಿಯನ್‌ ಮತ್ತು ಬಾಸ್‌ ಉಂಗಿಫ್ರಾಸ್ಸ್‌, ಗಳಿರಡರಿಂದಲೂ ಬಂದಿದೆ 
ಎಂದು ನಂಬಿಕೆ. ಇದು ತೋರಿಕೆಯಲ್ಲಿ ಯೂರೋಪಿನ 'ಬ್ರೀಸಿ ಸಿಯನ್‌ ದನ ಚಾನೆಶ್‌ 
ದ್ವೀಪಗಳ ದನ ಮತ್ತು ಸ್ಕಾಟ್‌ಲೆಂಡಿನ ಟೀಸ್‌ವಾಟರ್‌, ಈ ಮೂರು ಜಾತಿಯ ದನ 
ಗಳ ಸಂಕರಣದ ಫಲವಾಗಿ ಉಗಮವಾದ ತಳಿಯಂತೆ ಕಂಡುಬರುತ್ತದೆ. ಐರ್‌ ಶೈರ್‌ 
ತಳಿಯು ಸ್ವಲ್ಪಮಟ್ಟಿಗೆ ಆಗಾಗ ನಿಶ್ಚೇತನಗೊಳ್ಳುವ ಪ್ರಾಣಿ. ಆದರೂ ಕಷ್ಟಸಹಿಷ್ಣು. 
ಇವು ಚೆನ್ನಾ ಗಿ leis ಸಾಮರ್ಥ್ಯ ಪಡೆದಿವೆ. ಈ ತಳಿಯು ಸ್ಕಾಟ್‌ಲೆಂಡಿನ 
ಒರಟು ಹಾಗೂ ಹಳ್ಳಕೊಳ್ಳ ಪ್ರದೇಶ ಮತ್ತು ತೀಕ್ಷ್ಣ ಹವಾಮಾನದಲ್ಲಿ ಬೆಳೆದು 
ಬಂದಿದೆ. 

ಯೂನಿಫೈ ಡ್‌ ಸ್ಕೋರ್‌ ಕಾರ್ಡಿನಲ್ಲಿರುವ ಐರ್‌ಶೈರ್‌ ತಳಿಯ ಗುಣಲಕ್ಷಣಗಳು 
ಈ ರೀತಿ ಇವೆ. 

« ಇದು ಒಳ್ಳೆ ಗಟ್ಟಿ ಮುಟ್ಟ ಯಾದ ಹಾಗೂ ದೃಢಕಾಯದ ಪ್ರಾಣಿ, ಒಳ್ಳೆಯ ಮ್ಳ 
ರಚನೆ, ಲವಲವಿಕೆ, ಸಮರೂಪತೆ, ಸೊಗಸು, ಸ್ಥಿರತೆಯ ಗುಣಗಳನ್ನು ಹೊಂದಿರುತ್ತದೆ. ಬಿಗಿ 
ಯಾಗಿ ಅಂಟಿಕೊಂಡಿರುವ ಹಾಗೂ ಸಮತೋಲಿತ ಚೆನ್ನಾಗಿ ಆಕಾರಗೊಂಡ ಕೆಚ್ಚಲನ್ನು 
ಹೊಂದಿರುತ್ತದೆ.' 

ಬಣ್ಣ : ಮೈಬಣ್ಣ ತೆಳು ಕೆಂಪಿನಿಂದ ದಟ್ಟಿ ಚಿರಿಯ ಇಲ್ಲವೇ ಮಹಾಗನಿಯ (ಕೆಂಪು 
ಛಾಯೆಯ ಕಂದು) ಬಣ್ಣ, ಕಂದು ಅಥವಾ ಮೇಲಿನವುಗಳಲ್ಲಿ ಯಾವುದೇ ಒಂದು ಮತ್ತು 
ಬಿಳಿಜೊತೆಗೆ ಸೇರಿದ ಸಮ್ಮಿಶ್ರ ಅಥವಾ ಅಚ್ಚ ಬಿಳಿಯ ಬಣ್ಣದ ದನಗಳೂ ಇರುವುದುಂಟು. 

ಸ್ಪಷ್ಟವಾಗಿ ಬೇರೆ ಬೇರೆಯಾಗಿ ಗುರುತಿಸಲ್ಪಡುವ ಕೆಂಪು ಮೆತ್ತು ಬಿಳಿ ಬಣ್ಣದ ಗುರುತುಗಳು 
ಇದ್ದ ರೆ ಒಳ್ಳೆಯದು, ಕಪ್ಪು ಅಥವಾ ಕಂದು ಪಿಶಂಗ ಬಣ್ಣಗಳ ಗೀರುಗೀರುಗಳು, ಚುಕ್ಕೆ 
ಚುಕ್ಕೆ ಗಳೂ ಅಕ್ಬೇಪಣೀಯ್ಮ 

ಗಾತ್ರ: ಹಾಲುಕರೆಯುತ್ತಿರುವ ಪ್ರಾಯದ ಹಸುವು ಕೊನೆಯಪಕ್ಷ 1,200 ಪಾಂಡು 
ಗಳಷ್ಟು ತೂಕವಿರಬೇಕು. 


314: ಅಧುನಿಕ ಹೈನಾಗಾರೆ ದನಗಳ ನಿರ್ವಹಣೆ 


ಕೋಡುಗಳು: ' ಕೋಡುಗಳು ಮೇಲಕ್ಕೆ ತಿರುಪಿಕೊಂಡಿರುತ್ತವೆ. ಸ್ಪಷ್ಟ ಲಿಖಿತ 
ಬಿಂಬದಂತಹ ರಚನೆ, ಮಧ್ಯ ವಂ ಅಳತೆಯ ಉದ್ದ. ಬುಡದಿಂದ ತುದಿಯವರೆಗೆ ಕ ಕ್ರಮೇಣ 
ಚೂಪಾಗೂತ್ತ ಹೋಗುತ್ತವೆ, ಕೆಲವು ದನಗಳಿಗೆ ೋಡುಗಳು ಇಲ್ಲದೆಯೂ lias. 
ಈ ಎರಡೂ ಬಗೆಯ ದನಗಳಲ್ಲಿ ಯಾವ ತಾರತಮ್ಮವೂ ಇರುವುದಿಲ್ಲ." 


ಐರ್‌ಶೈರ್‌ ತಳಿಹಸುವಿನ ಹಾಲಿನಲ್ಲಿ ಸರಾಸರಿ ಶೇಕಡಾ 4.0 ರಷ್ಟು ಮೇದಸ್ಸು, 
ಶೇಕಡಾ 12.7 ರಷ್ಟು ಒಟ್ಟು ಘನವನ್ತುಗಳೂ ಇರುತ್ತವೆ. ಐರ್‌ಶೈರ್‌ತಳಿಹಸುವಿನ 
ಹಾಲು ಹೆಚ್ಚು ಬೆಳ್ಳಗಿರುತ್ತದೆ. ಇದರಲ್ಲಿರುವ ಮೇದಸ್ಸಿನ ಕಣಗಳೂ ತುಲನಾತ್ಮಕ 
ವಾಗಿ ಕಡಮೆ. ಕ್ರಿ. ಶ. 1960 ರಲ್ಲಿ ನಡೆಸಿದ ಹಿಂಡಿನ ಒಟ್ಟು ಉತ್ಪಾದನಾ ಪರೀ 
ಕ್ಷೆಯ ಪ್ರಕಾರ ಈ ತಳಿಯ ಹಸುವಿನ ಸರಾಸರಿ ಒಟ್ಟು: ಉತ್ಪಾದನೆ ಹಾಲು 10,808 
ಪೌಂಡುಗಳು, ಮೇದಸ್ಸು 446 ಪೌಂಡುಗಳು, 3054 2% 11£. ಅಧಿಕ ಹಾಲು 
ಕರೆಯುವ ಐರ್‌ಶೈರ್‌ಹಸುವಿನ ಒಂದು ಮಾದರಿ ಚತ್ರವನ್ನು ಚಿತ್ರ 12.1 ರಲ್ಲಿ 


ಕೊಟ್ಟಿದೆ. 





ಇ 


ಚಿತ್ರ 12.1: ಅತ್ಕುತ್ತವ ಐರ್‌ಶೈರ್‌ ತಳಿಯ ಹಸು, ಪಾರ್ಕ ಆಗ್ರಿ ಫಾರ್ಚಾನ್‌ 
540781() ಮೂರೂ ಸೂಲಿಗಳೆ ಸರಾಸರಿ ಹಾಲು 15,393 ಪೌಂಡುಗಳು; ಮೇದಸ್ಸು 
597 ಪೌಂಡುಗಳು 2% 3056 11.5. ಆತಿ ಶ್ರೇಷ್ಠ ವರ್ಗೀಕರಣ, ಐಲ್‌ಶೈರ್‌ 
ಬ್ರೀಡರ್‌ ಅಸೋಸಿಯೇಶನ್‌ 


ಶುದ್ಧ ತಳಿವೈದ್ಧಿ ಉದ್ಯಮ 315 


ಅಮೇರಿಕೆಯ ಸಂಯುಕ್ತ ಸಂಸ್ಥಾನಗಳಲ್ಲಿ ಐರ್‌ಶೈರ್‌ತಳಿಗೆ ಸಂಬಂಧಿಸಿದ ದಾಖಲಿ 
ಗಳನ್ನು ಐರ್‌ಶೈರ್‌ತಳಿ ಸಾಕಣೆಗಾರರ ಸಂಘವು ಇರಿಸಿದೆ. ಈ ಸುಘವು ಕ್ರಿ. ಶ. 
1875ರಲ್ಲಿ ಸಂಘಟಣೆಗೊಂಡಿತು. ಬ್ರಾನ್‌ಡನ್‌ ವೆರ”ಮಾಂಟ್‌ನಲ್ಲಿ ಇದರ ಪ್ರಧಾನ 
ಕಾರ್ಯಾಲಯ. ಹಿಂಡಿನ ಉತ್ಪಾದನಾ ಸಾಮ್ಯತೆಯನ್ನು ಅಳೆಯುವಿಕೆ, ಹಿಂಡಿನ 
ವಿಂಗಡಣೆಮಾಡುವಿಕೆ, ಐರ್‌ಶೈರ್‌ತಳಿವೃದ್ಧಿಗೊಳಿಸುವಿಕೆ. ಉತ್ಪಾದನೆಯನ್ನು ಹೆಚ್ಚಿ 
ಸಲು ಸೂಕ್ತಕಾರ್ಯಕ್ರಮ ಕೈಗೊಳ್ಳುವಿಕೆ ಹಾಗೂ ಅತ್ಯುತ್ತಮವೆನಿಸಿದವುಗಳಿಗೆ ಬಹು 
ಮಾನ ವಿತರಣೆ ಮಾಡುವಿಕೆ ಮುಂತಾದ ಕಾರ್ಯಕ್ರಮಗಳನ್ನು ಈ ಸಂಘವು ನೆರವೇರಿ 
ಸುತ್ತದೆ. ಖರ್‌ಶೈರ್‌ ತಳಿಸಾಕಣೆಗಾರರ ಸಂಘವು ಐರ್‌ಶೈರ್‌ ಡೈಜೆಸ್ಟ್‌ ಎಂಬ ಮಾಸಿಕ 
ಪತ್ರಿಕೆಯನ್ನು ಹೊರಡಿಸುತ್ತದೆ. ವಿಶೇಷ ಕಾರ್ಯಕ್ರಮಗಳ ಬಗೆಗಿನ ವಿವರಗಳು 
ಸಂಘದಲ್ಲಿ ದೊರೆಯುತ್ತವೆ. * ಕ್ರಿ. ಶ. 1960ರಲ್ಲಿ ನೋಂದಣಿಯಾದ ಒಟ್ಟು ದನಗಳ 
ಸಂಖ್ಯೆ 16,831. ಆ ವರ್ಷ ಒಟ್ಟು 4.034 ಪ್ರಾಣಿಗಳ ವರ್ಗೀಕರಣ ಮಾಡಲಾಯಿತು. 


ಬ್ರೌನ್‌ಸ್ಟಿಸ್‌ತಳಿ : ಇದು ಇಂದು ಕಂಡುಬರುವ ತಳಿಗಳಲ್ಲೆಲ್ಲ ಅತಿ ಪುರಾ 
ತನದ್ದು. ಈ ತಳಿಗೆ ಸಂಬಂಧಿಸಿದ, ಅಳಿದುಳಿದ ದಾಖಲೆ ಮತ್ತು ಪ್ರುಚೀನಾವಶೇಷ 
ಗಳು ಸ್ವಿಸ್‌ ಲೇಕ್‌ ಬಳಿಯಲ್ಲಿ ಮಸಿಸುವ ಜನಾಂಗದವರಲ್ಲಿ ಲಭ್ಯವಿದೆ, ಇಂದು ಲಭ್ಯ 
ವಿರುವ ಈ ತಳಿಯ ಕಾಲಕ್ಕಿಂತಲೂ ಮುಂಚೆಯೇ ಈ ತಳಿಯು ಅಸ್ತಿತ್ವದಲ್ಲಿರಬೇಕೆಂದು 
ಈ ಅಳಿದುಳಿದ ದಾಖಲೆ ಹಾಗೂ ಅವಶೇಷಗಳಿಂದ ಅನುಮಾನ ಪಡಬಹುದಾಗಿದೆ. 
ಚಾಸ್‌ ಲಾಂಗಿಫ್ರಾನ್ಸ್ಸ್‌ ಬ್ರೌನ್‌ಸ್ವಿಸ್‌ತಳಿಯ ಮುಖ್ಯ ಪೀಳಿಗೆ ಮೂಲವಿದ್ದಂತೆ ಕಂಡು 
ಬರುತ್ತದೆ. ಇದರೆ ತವರು ಸ್ವಿತ್ಸರ್ಲಂಡ್‌. ಅಲ್ಲಿ ಇವು ಜನರಿಗೆ ಹಾಲು ಮತ್ತು 
ಮಾಂಸವನ್ನು ಒದಗಿಸುವುದರ ಜೊತೆಗೆ ಅವರ ಕೆಲಸಕಾರ್ಯಗಳಲ್ಲಿ ಎಳೆತದ ಶಕ್ತಿಯ 
ಮೂಲವಾಗಿ ಸಹಾಯಕವಾಗುತ್ತಿದ್ದಂತೆ ತೋರಿಬರುತ್ತದೆ. ಇವು ಕಷ್ಟಸಹಿಷ್ಣು ಪ್ರಾಣಿ 
ಗಳು: ಹಳ್ಳಕೊಳ್ಳಗಳಿಂದ ಕೂಡಿದ ಕಗ್ಗಾಡು ಪರ್ವತಪ್ರದೇಶದಲ್ಲಿ ಬೆಳೆದುಬಂದ ಪ್ರಾಣಿ 
ಗಳಿವು. ಆದ್ದರಿಂದ ಇವು ಹೆಚ್ಚು ಬಲಶಾಲಿ ಮತ್ತು ದೃಢಕಾಯದ ಪ್ರಾಣಿಗಳಾಗಿವೆ. 


ಯೂನಿಫೈಡ್‌ ಸ್ಕೋರ್‌ಕಾರ್ಡಿನಲ್ಲಿರುವ ಬ್ರೌನ್‌ಸ್ವಿಸ್‌ತಳಿಯ ಗುಣಲಕ್ಷಣಗಳನ್ನು 
ಈ ಕೆಳಗೆ ಕೊಟ್ಟಿದೆ: 

ಬ್ರೌನ್‌ಸ್ವಿಸ್‌ ಬಲಶಾಲಿಯಾದ, ದೃಢಕಾಯದ ಪ್ರಾಣಿಗಳು; ಆದರೆ ಸ್ಥೂಲಕಾಯದ 
ಪ್ರಾಚಿಗಳಲ್ಲ, ಬಹುಗಾತ್ರದ ರೋಗರುಜಿನಗಳಿಗೆ ಈಡಾಗುವ ಅತಿ ಹೆಚ್ಚು ನಯನಾಜೂಕಿನ 
ಅಥವಾ ಅತಿ ಸೂಕ್ಷ್ಮ ಶರೀರದೆ ರಚನೆ, ಆಕ್ಸೇಪಣೀಯ, 

ಬಣ್ಣ : ಸಂಪೂರ್ಣ ಕಂದು, ತಿಳಿ ಕಂದಿನಿಂದ ಅತಿ ಗಾಢ ಕಂದಿನವರೆಗೆ ವಿವಿಧ 
ಶೀತಿಯ ಬಣ್ಣದ ದನಗಳು ಇರುತ್ತವೆ, ಬಿಳಿ ಅಥವಾ ವಿನಿಧ ವರ್ಣಗಳ ಚುಕ್ಕೆಗಳಿರುವುದೂ 
ಅದರಲ್ಲಿಯೂ ಹಸುಗಳಲ್ಲಿ ಹೊಟ್ಟಿಯ ಕೆಳಗೆ ಸ್ವಲ್ಪ ಮೇಲುಭಾಗಕ್ಕೆ ಬಿಳಿ ಅಥವಾ ವಿವಿಧ 
ವರ್ಣಗಳ ಚುಕ್ಕೆ ಗಳಿರುವುದೂ, ಎಲ್ಲ ದನಗಳಲ್ಲಿ ಬಾಲದಲ್ಲಿ ಬಿಳಿ ಬಣ್ಣ ವಿರುವುದೂ ಅಪೇಸ್ಷ 


316 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಜೀಯ, ಈ ಬಣ್ಣಗಳು ಇರಲೇಬೇಕೆಂಬ ನಿಯಮವಿಲ್ಲ, ಅನೇಕ ದನಗಳಿಗೆ ನೋಂದಣಿ 
ಶಾಲಡಲ್ಲಿ ಈ ಬಣ್ಣಗಳಲ್ಲಿ ವ್ಯತ್ಕಾಸವಿದ್ದುದೂ ತೋರಿಬಂದಿಡೆ, ಕಡುಗೆಂಪು ಮೂಗು, 
ಮುಖದ ಪಕ್ಕಗಳಲ್ಲಿ ಬಿಳಿಯ ಅಥವಾ ತಿಳಿ ಬಣ್ಣದ ಪಟ್ಟಿ ಗಳಿರುವುದು ಅಪೇಕ್ಷಣೀಯ, 

ಗಾತ್ರ : ಪ್ರಾಯದ ಹಸುಗಳ ಕನಿಷ್ಟ ತೂಕ ಸಮಾರು |,400 ಪೌಂಡುಗಳು, 

ಕೋಡುಗಳು: ಕೋಡುಗಳು ಸ್ವಲ್ಪ ತಿರುಗಿ ಮೇಲಕ್ಕೆ ಬಾಗಿರುತ್ತವೆ, ಇವು 
ಮಧ್ಯಮ ಆಳತೆಯ ಉದ್ದವಾಗಿದ್ದು, ಬುಡದಿಂದ ತುದಿಯವರೆಗೆ ಕ್ರಮೇಣ ಚೂಪಾಗುತ್ತ 
ಹೋಗಿರುತ್ತವೆ ಕೋಡುಗಳಿಲ್ಲದೀಂವ ದನಗಳೂ ಕಂಡ.ಬರುತ್ತನೆ, ಇವೆರಡರ ನಡುವೆ 
ಹೆಚ್ಚಿನ ತಾರತಮ್ಯ ಕಂಡುಬರಂವುದಿಲ್ಲ. 

ಕರುಗಳು ಸಾಮಾನ್ಯವಾಗಿ ಹಟ್ಟುವಾಗಲೇ ಸುಮಾರು ಬಿಳಿಯಾಗಿರುತ್ತವೆ: 
ವಯಸ್ಸಾದಂತೆ ಪಟ್ಟಬಣ್ಣಕ್ಕೆ ತಿರುಗುತ್ತವೆ, ಕರುಗಳು ಗಾಸ್ರದಲ್ಲಿ ದೊಡ್ಡವು. ಅವು 
ಹುಟ್ಟುವಾಗಲೆ 90 ಪೌಃ ಡುಗಳು ಅಥವಾ ಆದಕ್ಕಿ ಂತಲೊ ಹೆಚ್ಚು ತೂಕವಿರುತ್ತವೆ. 
ಇವು ಕರುಮಾಂಸ ಉತ್ಪಾದನೆಗೆ ಅತ್ಯುತ್ತಮ ತಳಿಗಳು. ಉತ್ತಮ ಹೈನಾಗಾರ ತಳಿಗ 
೪ಲ್ಲೆಲ್ಲ ak, ಸ್‌ ತಳಿಗಳು ಅತಿ ಶ್ರೇಷ್ಠ ಮಟ್ಟದವುಗಳಾಗಿರುತ್ತವೆ. ಅಧಿಕ ಹಾಲು 


ಕೊಡುವ ಅತ್ಯುತ್ತಮ ಬ್ರೌನ್‌ಸ್ವಿಸ್‌ ಹಸುವಿನ ಚಿತ್ರವನ್ನು ಚಿತ್ರ 12.2 ರಲ್ಲಿ ಕೊಟ್ಟಿದೆ. 





ಚಿತ್ರ 12.2: ಅತ್ಯು ತ್ತಮ ಬ್ರಾನ್‌ಸ್ವಿಸ್‌ ಹಸು- ಲೀಸ್‌ ಹಿಲ್‌ ಕೀಪರ್‌ ರನೆನ್‌ 
171673, ಒಂದು ಕಾಲದಲ್ಲಿ ವಿಶ್ವ ದಲ್ಲಿ ಯೋ ಹೆಚ್ಚಿನ ಬೆಣ್ಣೆ ನೇೀಡದಸ್ಸು ಉತ್ಪಾದಕವೆಂದು 
ದಾಖಲೆ ಸ್ಥಾಪಿಸಿತ್ತು. ಉತ್ಪಾ ನಿದೆ: “ಹಾಲು-34,830 ಪೌರಡುಗಳು, ಸೀಡಸು. 1579.3 


ಪೌಂಡುಗಳ್ಳು 3856, 3% ವರ್ಗೀಕರಣ-ಅತಿ ಶ್ರೇಷ್ಠ, ಬ್ರೌನ್‌ಸ್ವಿ ಸ್‌". ಕ್ಯಾ. id 
"ಬ್ರೀಡರ್‌ ಅಸೋಸಿಯೆಶನ್‌ ಕೃಪೆ- ತ 


ತುದ್ಧ ತಳಿವೃದ್ಧಿ ಉದ್ಯಮೆ 4 317 


ಅಮೇರಿಕೆಯ ಸಂಯುಕ್ತ ಸಂ ಸಂಸ್ಥಾನಗಳಲ್ಲಿ ಈ ತಳಿಯನ್ನು ಮೂಲ ಸ್ವಲ್ಪೇ ಸ್ವಲ್ಪ 
ದನಗಳಿಂದ ವೃದ್ಧಿ ಪಡಿಸಲಾಗಿದೆ. ಆಮದು ಮಾಡಿಕೊಂಡವು ಒಟ್ಟು 200 "ದನ 
ಗಳು ಮಾತ್ರ. ಆಯ್ಯೆವಿಧಾನದಿಂದ ಸ್ಮಿ ಓತ್ಸರ್ಲಂಡ್‌ದಲ್ಲಿನ ಬ್ರೌನ್‌ಸ್ವಿಸ್‌ ದನಗಳಿಗಿಂತ 
ಶ್ರೇಷ್ಠ ಹೈನಾಗಾರದನಗಳ ಗುಣಗಳನ್ನು. ಇವುಗಳಲ್ಲಿ ಇಂದು ಪಡೆಯಲಾಗಿದೆ. 


ಬ್ರೌನ್‌ಸ್ವಿಸ್‌ತಳಿಹಸುಗಳ ಹಾಲಿನಲ್ಲಿ ಸರಾಸರಿ ಶೇಕಡಾ 4.0 ರಷ್ಟು ಮೇದಸ್ಸು 
ಶೇಕಡಾ 13.0 ಯಷ್ಟು ಒಟ್ಟು ಘನವಸ್ತುಗಳೂ ಇರುತ್ತವೆ. 


ಬ್ರೌನ್‌ಸ್ವಿಸೌತಳಿಯ ಬಗೆಗಿನ ಸಂಪೂರ್ಣ ದಾಖಲೆಗಳನ್ನು ವಿಸ್ಕಾನ್‌ಸಿನ್‌ ಬೆಲೊ 
ಯಿಟ್‌ದಲ್ಲಿನ ಬ್ರೌನ್‌ಸ್ವಿಸ್‌ ಬ್ರೀಡರ್ಸ್‌ ಅಸೋಸಿಯೇಶನ್‌ ಹಃ ಈ ಸಂಘವು 


ದಿ ಬ್ರೌನ್‌ಸ್ವಿಸ್‌ ಬುಲೆಟಿನ್‌ ಎಂಬ ಮಾಸಿಕಪತ್ರಿಕೆಯನ್ನು ಹೊರಡಿಸುತ್ತದೆ. ಈ ತಳಿಯ 
ಉತ್ಪಾದನೆ ದಾಖಲೆ (ಎ ಆರ್‌) ಹೀಡುವ ದಿನೋಂಡಣಿ. pe ಅಭಿವೃದ್ಧಿ 
ನೋಂದಾಯಿಸುವಿಕೆಗಳು ಈ ಸಂಘದ ಕೆಲವು ಮುಖ್ಯ ಕಾರ್ಯಕ್ರಮಗಳು ಕ್ರಿ. ಶ. 
1900 ರಲ್ಲಿ ನಡೆಸಿದ ಹಿಂಡಿನ ಉತ್ಸಾದನಾ ಸಾಮರ್ಥ್ಯ ಪರೀಕ್ಷೆಯ ಪ್ರಕಾರ ಹಸುಗಳ 
ಸರಾಸರಿ ಉತ್ಪಾದನೆ ಹಾಲು-10,854 ಪೌಂಡುಗಳು. ಮೇದಸ್ಸು-438 ಪೌಂಡು 
ಗಲು 2೬. 

ಕ್ರಿ. ಶ. 1960 ರಲ್ಲಿ ಹೊಸದಾಗಿ ಒಟ್ಟು 23.949 ಪ್ರಾಣಿಗಳ ನೋಂದಣಿ 
ಸರ್ಟಿಫಿಕೇಟುಗಳನ್ನು ಈ ಸಂಘವು ಕೊಟ್ಟಿತು. ಅದೇ ವರ್ಷ 1,717 ಪ್ರಾಣಿಗಳ 
ವರ್ಗೀಕರಣವನ್ನೂ ಮಾಡಲಾಯಿತು. 


ಕೆಲಸಮಯದೆವರೆಗೆ 4ನೆಯ ತಳಿಯವರೆಗಿನ ಈ ಪೀಳಿಗೆಯೆ ಉಚ್ಚ ಮಾದರಿ 
ಹಾಗೂ ಉತ್ಪಾದನಾ ಮಟ್ಟಗಳೇ ಮೊದಲಾದ ವಿಶಿಷ್ಟ ಗುಣಗಳನ್ನೊಳಗೊಂಡ 
ಬ್ರೌನ್‌ಸ್ವಿಸ್‌ ಹರ್ಡ್‌ಬುಕ್‌ ಕೆಲಸಮಯದವರೆಗೆ ಇಡಲಾಗಿತ್ತು. ಈ ಕಾರ್ಯಕ್ರಮ 
ದಲ್ಲಿ ಕೆಲವೇ ದನಗಳ ನೋಂದಣಿ ಯಾಗಿತ್ತು. 

ಗೆರ್ಸ್‌ ಸಿತಳಿ : ಗರ್ನಸಿ ತಳಿಯ ಉಗಮಸ್ಥಳ ಗರ್ನಸಿ ದ್ವೀಪ. ಆದ್ದರಿಂದಲೇ 
ಈ ತಳಿಗೆ ಗರ್ನ್‌ಸಿ ಎಂದು ಹೆಸರು. ಗರ್ನ್‌ಸಿ ಒಂದು ಸಣ್ಣ ದ್ವೀಪ. ಇದು ಇಂಗ್ಲಿಷ್‌ 
ಚಾನೆಲ್‌ನಲ್ಲಿನ ಫ್ರಾನ್ಸ್‌ ಮತ್ತು ಇಂಗ್ಲೆಂಡ್‌ ನಡುವಿನ ದ್ವೀಪಗಳ ಸಮೂಹದಲ್ಲಿ ಒಂದು 
ದೊಡ್ಡ ಪ್ರಮಾಣದಲ್ಲಿ ತರಕಾರಿ (ಕಾಯಿಪಲ್ಲೆ) ಬೆಳೆಯಿಸು ವುದು ಮತ್ತು ಗಾಜಿನ 
ಮನೆಗಳಲ್ಲಿ ಬೆಳೆ ಬೆಳೆಸುವುದು ಇಲ್ಲಿಯ ಜನರ ಮುಖ್ಯ ಉದ್ಯಮ. ದನಗಳನ್ನು 
ಫ್ರಾನ್ಸ್‌ನಲ್ಲಿನ ನಾರ್ಮಂಡಿ ಮತ್ತು ಬ್ರಿಟ್ಟನಿ ಪ್ರದೇಶಗಳಿಂದ ಇಲ್ಲಿಗೆ ತರಲಾಗಿದೆ ಎಂದು 
ತಿಳಿಯಲಾಗಿದೆ. ಈ ದ್ವೀಪದಲ್ಲಿ ಮೊಟ್ಟಮೊದಲಿಗೆ ಕ್ರಿ. ಶ. 1879ರಲ್ಲಿ ದನಗಳ 
ಹಿಂಡು ದಾಖಲೆ ತೆರೆಯಲಾಯಿತು. ಹೊರಗಿನಿಂದ ಈ ದ್ವೀಪಕ್ಕೆ ದನಗಳನ್ನು ತರೈ 
'ಪುದನ್ನು ನಿಷೇಧಿಸಿ ಕ್ರಿ. ಶ, 1824 ರಲ್ಲಿ ಕಾನೂನನ್ನು ಜಾರಿಗೆ ತರಲಾಯಿತು. ವಧೆ 


318 ಆಧುನಿಕ ಹೈನಾಗಾರ ದನಗಳ ನಿರ್ವಹಜಿ 


ಮಾಡುವುದಕ್ಕೆ ಆಮದು ಮಾಡಿಕೊಳ್ಳುವ ದನಗಳಿಗೆ ಈ ಕಾನೂನಿನ ಅನ್ವಯವಾಗುತಿ 
ರಲಿಲ್ಲ. ಯೂನಿಫೈಡ್‌ ಸ್ಕೋರ್‌ ಕಾರ್ಡಿನಲ್ಲಿ ಗರ್ನ್‌ಸಿ ತಳಿಗೆ ಸಂಬಂಧಿಸಿದ ಈ ಕೆಳ್ಹ 
ಗಿನ ಗುಣವಿಶೇಷಣಗಳನ್ನು ಕೊಟ್ಟಿದೆ. 

“ಸಾಕಷ್ಟು ಗಾತ್ರ, ಸಾಮರ್ಥ್ಯ R ಯೋಗ್ಯ ತೆ ಮತ್ತು ಗುಣಗಳನ್ನು ಹೊಂದಿರುತ್ತವೆ? 

ಬಣ್ಣ : ಮೈಮೇಲೆ ಬಣ್ಣದ ಛಾಯೆ, ಅಬ್ಲಲ್ಲಿ ಸ್ವ ಷ್ಟವಾಗಿ ಗುರುತಿಸಿದಂತೆ ಬಿಳಿಯ 
ಬಣ್ಣದ ಗುರುತು ಳು ಚರ್ಮವು ಬಂಗಾರ ಹಳದಿ. ಬಣ್ಣವನ್ನು ತೋರಿಸಬೇಕು, ಹೊಗೆ 
ಅಥವಾ ಕಪ್ಪು ಬಣ್ಣಿದ ಮುಸುಡಿಗಿಂತ ತಿಳಿ (ಮಾಸಲು ಬಣ್ಣದ ಮುಸುಡಿ ಇಷ್ಟ). 

ಗಾತ್ರ: ಹಾಲು ಕರೆಯುತ್ತಿರುವ ಪ್ರಾಯದ ಹಸುವು ಕೊನೆಯ ಪಕ್ಷ 1,100 
ಪಾಂಡುಗಳಷ್ಟಾ ದರೂ ತೂಕವಿರಬೇಕು, *ಹಾಲುಕರೆಯುತ್ತಿರುವ' ಅಂದರೆ 3 ರಿಂದ6 
ತಿಂಗಳವರೆಗೆ ಹಾಲುಕರೆಯುತ್ತಿ ದ್ಧ » ಒಳ್ಳೆಯ ಸ್ಥಿತಿಯಲ್ಲಿ ರುವ ಎಂದರ್ಥ. 


ಕೋಡುಗಳು : ಕೋಡುಗಳಿರುವ ಮತ್ತು ಇಲ್ಲದಿರುವ ಹಸುಗಳ ನಡುನೆ ಯಾವ 
ತಾರತಮ್ಯವೂ : ಇರುವುದಿಲ್ಲ. 


ಗರ್ನ್‌ಸಿ ಹಸುಗಳ ಹಾಲು ಅಧಿಕ ಮೇದಸ್ಸಿನಾಂಶವನ್ನು ಒಳಗೊಂಡಿರುತ್ತದೆ. 
ಲಿನಲ್ಲಿರುವ ಮೇದಸ್ಸಿನ ಕಣಗಳು ದೊಡ್ಡ ಗಾತ್ರದವು. ಹಾಲಿನ ಬಣ್ಣ ಹಳದಿ. 
ಆಳ ಸರಾಸರಿ ಶೇಕಡಾ pr ರಷ್ಟು ಮೇದಸ್ಸು, ಶೇಕಡಾ 14.5 ರಷ್ಟು ಒಟ್ಟು 
ಘನವಸ್ತುಗಳೂ ಇರುತ್ತವೆ. ಕ್ರಿ. ಶ. 1960 ರಲ್ಲಿ ನಡೆಸಿದ ಹಿಂಡಿನ ಒಟ್ಟು ಉತ್ಪಾ 
ದನಾ ಸಾಮರ್ಥ್ಯದ ಪರೀಕ್ಷೆಂ `.. ಸರಾಸರಿ ಹಾಲಿನ ಉತ್ಪಾದನೆ 9,246 ಪೌಂಡುಗಳೂ 
ಮೇದಸ್ಸಿನ 28 ಕ್ಕ ಉತ್ಪಾದನೆ 449 ಪೌಂಡುಗಳೂ 2701೯ ಆಗಿದ್ದವು. 


ಬಾಸ್‌ ಬಾಂಗಿ ಫ್ರಾನ್ಸ್‌ ಗರ್‌ ಸಿ ತಳಿಯ ಪ್ರಧಾನ ಪೀಳಿಗೆ ಮೂಲ. 
ಅಮೇರಿಕೆಯ ಸಂಯುಕ್ತ ಸಂಸ್ಥಾನಗಳಿಗೆ ಅನೇಕ ಈ ದನಗಳನ್ನು ಗರ್ನ್‌ಸಿ ದ್ವೀಪದಿಂದ 


ಅಮದು ಮಾಡಿಕೊಂಡಿದೆ. ಗರ್ನ್‌ಸಿ ದ್ವೀಪದಲ್ಲಿ ರೋಗ ಪರಿಸ್ಥಿತಿಗಳಿಲ್ಲದಿರುವು 
ದರಿಂದ ಈ ದ್ವೀಪದಿಂದ ಈ ದನಗಳನ್ನು ಆಮದು ಮಾಡಿಕೊಳ್ಳಲಿಕ್ಕೆ ನಿರ್ಬಂಧನೆ ಇಲ್ಲ. 


ಗರ್ಫ್‌ಸಿ ತಳಿಯ ಕರುಗಳು ಹುಟ್ಟಿನಿಂದಾಗಲೇ 75 ಪೌಂಡುಗಳಷ್ಟು ತೂಕವಿರು 
ತ್ತವೆ. ಇವುಗಳಿಗೆ, ಹುಟ್ಟಿದ ಮೇಲೆ ಕೆಲಕಾಲದವಕೆಗೆ ಒಳ್ಳೆಯ ಆರೈಕೆ ಅವಶ್ಯಕ, 
ಹಸು ಮತ್ತು ಕರುಗಳು ಸಾಕಷ್ಟು ಮಟ್ಟಿಗೆ ಒಳ್ಳೆಯ ದನಮಾಂಸ ಮತ್ತು ಕರುಮಾಂಸ 
ಉತ್ಪಾದಕಗಳಾಗಿವೆ. 


ಈ ದೇಶದಲ್ಲಿ ಈ ತಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಅಮೇರಿಕನ್‌ ಗರ್ನ್‌ಸಿ 


ಕ್ಕಾಟಲ್‌ ಕ್ಲಬ್‌ ಇರಿಸಿದೆ. ನ್ಯೂ ಹಾಂಪ್‌ಶೈರಿನಲ್ಲಿನ PRN ರಾನಾ 
ಕ್ಲಬ್ಬಿನ ಪ್ರಥಾನ ಕಾರ್ಯಾಲಯವಿರುತ್ತದೆ. ಇದು ಕ್ರಿ. ಶ 1877ರಲ್ಲಿ ಸಂಘಟಣೆ 


ಶುದ್ಧ ತಳಿವೃದ್ಧಿ ಉದ್ಯಮ 319 


ಗೊಂಡಿತು. ಕ್ರಿ. ಶ. 1960ರಲ್ಲಿ ಈ ಕ್ಲಬ್ಬಿಗೆ ದಾಖಲೆಯಾದ ದನಗಳಲ್ಲಿ 4382 
ಗಂಡು, 58,509 ಹೆಣ್ಣುಗಳಿದ್ದವು. ಇದೇ ವರ್ಷ ಒಟ್ಟು 16,139 ಪ್ರಾಣಿಗಳ 
ವರ್ಗೀಕರಣ ನಡೆಯಿತು. 

ಈ ಸಂಘವು ಕೆಲವು ಬಹುಮಾನ ವಿನಿಯೋಗ ಕಾರ್ಯಕ್ರಮಗಳನ್ನು ಒಳ 
ಗೊಂಡಿದೆ. ಗೋಲ್ಡ್‌ ಸ್ಟಾರ್‌ ಗರ್ನ್‌ಸಿ ಸೈರ್‌ ಗೋಲ್ಡ್‌, ಸ್ಟಾರ್ನ್‌ಸಿ, ಡ್ಯಾಮ್‌ ಮತ್ತು 
ಗೋಲ್ಡ್‌ ಸ್ಟಾರ್‌ ಬ್ರೀಡರ್‌, ಈ ಮೂರು ಬಹುಮಾನಗಳನ್ನು ಕ್ರಮವಾಗಿ ಅತ್ಯುತ್ತಮ 
ಹಸುವಿಗೆ, ಅತ್ಯುತ್ತಮ ಗೂಳಿಗೆ ಹಾಗೂ ಶ್ರೇಷ್ಠ ತಳಿವೃದ್ಧಿಗಾರನಿಗೆ ನೀಡಲಾಗುತ್ತದೆ, 
ವಿವಿಧ ವಯಸ್ಸು ಗುಂಪಿಗೆ ಸೇರಿದ ಪ್ರಾಣಿಗಳಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡುವ 
ಹತ್ತು ಹಸುಗಳನ್ನು ಆಯ್ದು , ಅವುಗಳನ್ನು ` ಶ್ರೇಷ್ಠ ದರ್ಜೆಯವು ' ಎಂದು 
ಪ್ರೇಟಿನಲಾಗುತ್ತದೆ. 





ಚಿತ್ರ: 12.3: ಅತ್ಯುತ್ತಮನಾದೆ ಗರ್ಮ್‌ಸಿ ಹೆಸು-ಲಸ್‌ ಏಕರ್ಸ್‌ ಹರ್ಮ್‌ಸ್‌ ಕ್ರೈಸ್ಟ್‌ 
1431732. ಇದೆರೆ' ಮೊದಲ ನಾಲ್ಕು ಸೂಲಿಗಳ ಸರಾಸರಿ ಉತ್ಪತ್ತಿ: ಹಾಲು-15,205 
ಹಾಗೂ ಮೇದಸ್ಸು-919 ಪೌಂಡೆಗಳು ಗಳ್‌ ಸಿ ತಳಿಯಲ್ಲಿ ಉತ್ಕೃಷ್ಟ ವರ್ಗೀಕೃತ್ಕ 
ಆತ ಶ್ರೇಷ್ಠ (95) ಅಮೇರಿಕನ್‌ ಗರ್‌ಸಿ ಕ್ಕಾಟಲ್‌ ಕ್ಲಬ್‌ ಕೃಪೆ, 
ಗಡ್ನ್‌ಸಿ ತಳಿ ಸಾಕಣಿಗರ ಸಂಘವು ಅಂಗೀಕರಿಸಿರುವ ಉತ್ಪಾದನಾಸಾಮರ್ಥ 
ಪರೀಕ್ಷೆ ಕಾರ್ಯಕ್ರಮಗಳಲ್ಲಿ ಎ. ಆರ್‌., ಎಚ್‌. ಐ. ಆರ್‌., ಡಿ. ಎಚ್‌. ಐ. ಜರ್‌. 


320 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಮುಖ್ಯವಾದವು. ಉತ್ಪಾದನೆ ಮತ್ತು ಕಾರ್ಯಾಚರಣೆ ದಾಖಲೆಯಲ್ಲಿ ಹಸ:ಗಳ 
ಉತ್ಪಾದನೆ, ವಿಂಗಡಣೆ ಮತ್ತು ಪ್ರದರ್ಶನಗಳಲ್ಲಿ ಗೆದ್ದ ಹಸುಗಳ ವಿವರಗಳನ್ನು 
ಪ್ರಕಟಿಸಲಾಗುತ್ತದೆ. ಪೀಟರ್‌ ಬರೋಹ್‌ನಲ್ಲಿ ಈ ಸಂಘವು ಗರ್ನ್‌ಸಿ ಬ್ರೀಡರ್ಸ್‌ ಜೆರ್ನಲ* 
ಪತ್ರಿಕೆಯನ್ನು ಹದಿನೈದು ದಿನಗಳಿಗೊಮ್ಮೆ ಪ್ರಕಟಿಸುತ್ತದೆ. ಅತ್ಯುತ್ತಮ ಗರ್ನ್‌ಸಿ ಹಸು 
ವಿನ ಚಿತ್ರವನ್ನು ಚಿತ್ರ 12.3ರಲ್ಲಿ ಕೊಟ್ಟಿದೆ. 


ಗರ್ನ್‌ಸಿ ಹಸುಗಳ ಹಾಲಿನಲ್ಲಿ ಅಧಿಕ ಮೇದಸ್ಸು ಮತ್ತು ಒಟ್ಟು ಘನವಸ್ತುಗಳು 
ಇರುತ್ತವೆ. ಅಲ್ಲದೆ ಹಾಲಿನ ಬಣ್ಣ ಹಳದಿ. ಇದನ್ನೆಲ್ಲ ಗುರುತಿಸಿ, ಗರ್ನ್‌ಸಿ ತಳಿ ಸಾಗ 
ಣಿಗರ ಸಂಘವು ಗರ್ನ್‌ಸಿ ಹಾಲಿಗೆ "ಗೋಲ್ಡನ್‌ ಗರ್ನ್‌ಸಿ ಎಂಬ ಹೆಸರಿನ ಹಕ್ಕು ಪಡೆದಿದೆ. 
ಆ ಹೆಸರಿನಿಂದ ಹಾಲನ್ನು ಉತ್ಪತ್ತಿ ಮಾಡಿ ಮಾರುತ್ತದೆ ಹಾಗೂ ಆ ಹೆಸರಿನಲ್ಲಿ ವಿಶಿಷ್ಟ 
ಉಪಯೋಗಗಳಿಗಾಗಿ ಸಂಸ್ಕರಣೆ ಮಾಡುತ್ತದೆ. “ಗರ್ನ್‌ಸಿ ಗೋಲ್ಡ್‌” ಮತ್ತು “ಗರ್ಗ್‌ ಸಿ 
ರಾಯಲ್‌” ಇವೂ ಕೂಡ ಈ ಸಂಘದ ವ್ಯಾಪಾರದ ಗುರುತುಗಳು. ಈ ಸಂಘವು ಅತ್ಕು 
ತ್ತಮ ರೀತಿಯಲ್ಲಿ ಹಾಲಿನ ಆಭಿವೃದ್ಧಿ ಕಾರ್ಯವನ್ನು ಕೈ ಗೊಂಡಿದೆ. ಕೆಲವು ಸ್ಥಳಗಳಲ್ಲಿ 
ಹಾಲು ಉತ್ಪಾದಕರಿಗೆ ಲಾಭದಾಯಕ ಮಾರುಕಟ್ಟೆಗಳನ್ನು ಕಲ್ಪಿಸಿಕೊಟ್ಟಂತಾಗಿದೆ. 


ಹೋಲ್‌ ಸ್ಟೀನ್‌-ಫ್ರಿಸಿಯನ್‌ ತಳಿ: ಹೋಲ್‌ ಸ್ಟೀನ್‌-ಫ್ರಿಸಿಯನ್‌ 
ತಳಿಯ ಉಗಮಸ್ಥಾನ ಹಾಲಂಡ್‌ ; ಅದರಲ್ಲೂ ವಿಶೇಷವಾಗಿ ಉತ್ತರ ಹಾಲಂಡ್‌ 
ಮತ್ತು ಪಶ್ಚಿಮ ಫ್ರೀಸ್‌ಲಂಡ್‌ ಪ್ರಾಂತಗಳು ಈ ತಳಿಯ ಮುಖ್ಯ ಮೂಲ ಸ್ಥಾನಗಳು. 
ಚಾಸ್‌ ಫ್ರೈಮಿಜೀನಿಯಸ್‌ ಇದರ ಪ್ರಮುಖ ಮೂಲವಂಶಜ ದನಗಳು ಎಂದು ತಿಳಿಯ 
ಲಾಗಿದೆ. ಹಾಲೆಂಡಿನಲ್ಲಿ ಹುಲ್ಲು ಸಮೃದ್ಧವಾಗಿ ದೊರೆಯುತ್ತದೆ. ಇದರ ಮೇಲೆಯೇ 
ಹೋಲ್‌ಸ್ಟೀನ್‌- ಫ್ರಿಸಿಯನ್‌ ತಳಿದನಗಳು ಬೆಳೆದಿವೆ. ವಿಶಿಷ್ಟವಾಗಿ ಸಮಾನ ಗುಣದ 
ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಸ್ವಭಾವದ ತಳಿ ಇದು. ಯೂನಿಫೈಡ್‌ ಸ್ಕೋರ್‌ ಕಾರ್ಡಿನ 
ಲ್ಲಿರುವ ಹೋಲ್‌ ಸ್ಟೀನ್‌ ಫ್ರಿಸಿಯನ್‌ ತಳಿಯ ಗುಣಲಕ್ಷಗಳು ಈ ಕೆಳಗಿನಂತಿವೆ. 
`` «ಏರುಪೇರಿನ ಮೈಕಟ್ಟು, ಸಾಕಷ್ಟು ಗಾತ್ರ, ಚುರುಕಾದ ಚಟುವಟಿಕೆಯಿಂದ ಕೂಡಿದ 
ದೇಹಶಕ್ತಿ ಹಾಗೂ ಸ್ತ್ರೀಲಕ್ಷಣ ಹೊಂದಿರುವ ಡನಗಳಿವು,'' 
ಬಣ್ಣ: ಮೈಮೇಲೆ ಕಪ್ಪು ಮತ್ತು ಬಿಳಿಯ ಬಣ್ಣದ ಗುರುತುಗಳು ಸ್ಪಷ್ಟವಾಗಿ 
ಗುರುತಿಸಲ್ಪಟ್ಟ ರುತ್ತ ಷೆ ಸಂಪೂರ್ಣ ಕಪ್ಪು, ಸಂಪೂರ್ಣ ಬಿಳಿ, ಬಾಲದಲ್ಲಿ ಕಪ್ಪು, 
ಹೊಟ್ಟಿ ಯಮೇಲೆ ಬಿಳ್ಳಿ ಕಾಲನ್ನು. ಸುತ್ತುವರೆದು ಕೊಳಗೆದವರೆಗೆ ಕಪ್ಪು, ಕೊಳಗದಿಂದ 


ಮೊಣಕಾಲು ಅಥಪಾ ಹಿಮ್ಮಡಿಯವರಿಗೆ ಕಪ್ಪು, ಕಪ್ಪು ಮತ್ತು ಬಿಳಿ ಮಿಶ್ರಿ ತವಾಗಿ ಬಿಳಿ 
ಮತ್ತು ಕಪ್ಪು ಬಣ್ಣಗಳಿಂದ ಬೇರೆಯದೇ ಆದ ಬಣ್ಣದ ದನಗೆಳು ನೊಂದಣಿಗೆ ಅನರ್ಹಗಳು, 


ಗಾತ್ರ : - ಹಾಲುಕರೆಯುತ್ತಿ ರುವ ಪ್ರಾಯದ ಹಸುವು ಕೊನೆಯಪಕ್ಷ 1500 ಪಾಂಡಾ 
ಗೆಳಷ್ಟು ತೂಕವಿರಬೇಕು. 


ಶುದ್ಧ ತಳಿವೃದ್ಧಿ ಉದ್ಯಮ 321 


ಕೋಡುಗಳು: 'ಕೋಡುಗಳಿರುವ ಮತ್ತು ಇಲ್ಲದಿರುವ ಹಸುಗಳ ನಡುವೆ ಯಾವ 
ತಾರತಮ್ಯವೂ ಇರುವುದಿಲ್ಲ,' 


ಹೋಲ್‌ ಸ್ಥಿ ಸೀನ್‌-ವ್ರಿಸಿಯನ್‌ ತಳಿಯ ಕರ:ಗಳು ಗಾತ್ರದ ದೊಡ ವು ಮತ 
ve 


ಗಡುಸು. ಹುಟ್ಟಿದಾಗಲೇ ಇವುಗಳ ಸರಾಸರಿ ತೂಕ 90 ಪೌಂಡು 'ಳಪ್ಟಿರುತ್ತದೆ. 
ಒಳ್ಳೆಯ ಮಾಂಸದ ವೆ ಮೃ ಕಟ್ಟು. ಕೆ ಕಃ ಇಬ್ಬಿನ ಬಿಳಿ ಬ ಬಣ್ಣ ಗ:0ದಾಗಿ ಈ ತಳಿಯು ಶ್ರೇಷ್ಠ 
ದರ್ಜೆಯ ದನಮಾಂಸ ಮತ್ತು ಕರ:ಮಾಂಸದ ಉತ್ಪಾದನೆಗೆ ಪ್ರ ಸಿದ್ಧಿ ಪಡೆದಿದೆ. 





ಚಿತ್ರ 17.4: ಹೋಲ್‌ಸ್ಟೀನ್‌-ಫ್ರಿಸಿಯನ್‌ ತಳಿಯ ಒಂದು ಅತ್ಕುತ್ತ ಮ ಹಸು, 
ಪ್ರಿನ್‌ಸೆಸ್ಸ್‌ ಬ್ರೀಜ್‌ವುಡ್‌ ಆರ್‌,ಎ, ಪ್ಯಾಟ್‌ ಸೆ 382 6059. ಬೆಣ್ಣೆ ಮೇದಸ್ಸು ಉತ್ಪಾದನೆಗೆ 
ಚಾಗಂತ ಜಾರೆ ಸ್ಥಾ ಪಿಸಿದ ಹಸು, ತೃನ 82| ಪಾಂಡುಗಳ್ಳು ವೆ €ದಸು -1,866 
ಪೌಂಡುಗಳು, 365 6:26, ವರ್ಗೀಕರಣ ಒಳ್ಳೆ ಯದಕ್ಕಿಂತ ಅಧಿಕ, ಆಹೀರಿಕೆಯ 
ಹೋಲ್‌ಸ್ಟಿ «ನ್‌-ಫ್ರಿ ಸಿಯನ್‌ ued ಕ್ಸ ಫೆ, 


ಹೋಲ್‌ ಸ್ಟೀನ್‌-ಫ್ರಿಸಿಯನ್‌ ತಳಿಯ ಹಸುಗಳ ಹಾಲಿನಲ್ಲಿ ಸರಾಸರಿ 
ಸುಮಾರು ಶೇಕಡಾ 3.6 ರಷ್ಟು ಮೇದಸ್ಸು, ಶೇಕಡಾ 12.5 ರಷ್ಟು ಒಟ್ಟು ಘನವಸ್ತು 
ಗಳೂ ಇರುತ್ತವೆ. ಕ್ರಿ.ಶ.1960 ನೇ ವರ್ಷದಲ್ಲಿನ ಹಿಂಡಿನ ಸರಾಸರಿ ಒಟ್ಟು 
ಉತ್ಪಾದನೆ : ಹಾಲು-13,613 ಪೌಂಡುಗಳು. ಮೇದಸ್ಸು (23, 305 148) ದಿನಗಳ . 
503 ಪೌಂಡುಗಳು. ಈ ತಳಿಯ ಅತ್ಯುತ್ತಮ ಹಸುವಿನ ಚಿತ್ರವನ್ನು ಚಿತ್ರ 12.4 


322 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಅಮೇರಿಕೆಯ ಹೋಲ್‌ಸ್ಟೀನ್‌-ಫ್ರಿಸಿಯನ್‌ ತಳಿವೃದ್ಧಿ ಸಂಘವು ಈ ತಳಿಯ 
ದನಗಳನ್ನು ನೋಂದಾಯಿಸಿಕೊಳ್ಳುವ ಸಂಸ್ಥೆ. ಇದರ ಪ್ರಧಾನ ಕಾರ್ಯಾಲಯ 
ಬ್ರಾಟಲ್‌ಬೊರೊ ವೆರ್‌ಮಾಂಟ್‌ನಲ್ಲಿರುತ್ತದೆ. ಮೊದಲು ಎರಡು ಹಳೆಯ ಸಂಘಗಳಿ 
ದ್ವವು. ಕ್ರಿ.ಶ.1885ರಲ್ಲಿ ಈ ಹೊಸ ಸಂಘದ ಸಂಘಟನೆಯಾಯಿತು. 


ಈ ಸಂಘವೇ ಮಾಮೂಲಾಗಿ ಹಿಂಡಿನ ಉತ್ಪಾದನಾ ಸಾಮರ್ಥವನ್ನು ಪರಿಕ್ಷೇ 
ಸಲು ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತದೆ. ಅಧಿಕೃತ ಉತ್ಪಾದನೆಗಳಿಗೆ ಸಂಬಂಧಿಸಿದ 
_ ದಾಖಲೆಗಳನ್ನೂ, ಹಿಂಡಿನ ಸರಾಸರಿ ಹಾಲಿನ ಉತ್ಪಾದನೆಯನ್ನೂ ಟೈಪ್‌ ಅಂಡ್‌ 
ಪ್ರೊಡಕ್ಷನ್‌ ಇಯರ್‌ ಬುಕ್‌ ಪ್ರಕಟಿಸುತ್ತದೆ. 


ಕ್ರಿ.ಶ. 1960 ರಲ್ಲಿ ಒಟ್ಟು 55,906 ದನಗಳನ್ನು ಪರೀಕ್ಷಿಸಿ ವರ್ಗೀಕರಿಸ 
ಲಾಯಿತು. 


ಹೊಲ್‌ಸ್ಟೀನ್‌-ಫ್ರಿಸಿಯನ್‌ ಸಂಘದ ಕೆಲವು ಅಂಗೀಕೃತ 'ಕಾರ್ಯಕ್ರಮಗಳು 
ಇಂತಿವೆ: ಪ್ರಗತಿ ಪರ ಹೋಲ್‌ಸ್ಟೀನ್‌-ಫ್ರಿಸಿಯನ್‌ ತಳಿಸಾಕಣೆಗಾರರನ್ನು ನೋಂದಾ 
ಯಿಸಿ ಕೊಳ್ಳುವುದು ಒಳ್ಳೆಯ ಹಸುಗಳಿಗೆ ಚಿನ್ನದ ಪದಕ. ಒಳ್ಳೆಯ ಹೋರಿಗಳಿಗೆ 
ಚಿನ್ನದ ಹಾಗೂ ರಜತ ಪದಕ ನೀಡಿ ಬಹುಮಾನ ವಿನಿಯೋಗ ಮಾಡುವುದು ಇವೇ 
ಮುಂತಾದವು. ಈ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳು ಸಂಘ 
ದಲ್ಲಿ ದೊರೆಯುತ್ತವೆ. 

ಕ್ರಿ.ಶ. 1960 ರಲ್ಲಿ ಒಟ್ಟು 23,983 ಹೋರಿಗಳನ್ನು, 2,41,878 ಹಸು 
ಗಳನ್ನು ಈ ಸಂಘದಲ್ಲಿ ನೋಂದಾಯಿಸಲಾಗಿತ್ತು. 


ಈ ತಳಿಗೆ ಸಂಬಂಧಿಸಿದ ವಿವರಗಳನ್ನೊಳಗೊಂಡ ಹೋಲ್‌ ಸ್ಟ್ರೀನ್‌-ಫ್ರಿಸಿಯನ್‌ 
ವರ್ಲ್ಡ್‌ ವಾರ್ತಾ ಪತ್ರಿಕೆ ಇದೆ. ಆದರೆ ಇದು ದಿ ಹೋಲ್‌ಸ್ಟೀನ್‌-ಫ್ರಿಸಿಯನ್‌ 
ವರ್ಲ್ಡ್‌, ಐಎನ್‌ಸಿ, ನ್ಯೂಯಾರ್ಕ್‌ ಸ್ವತಂತ್ರ ಸಂಸ್ಥೆಯಿಂದ ಪ್ರಕಟಗೊಳುತ್ತದೆ. 


ಜೆರ್ಸಿತಳಿ: ಜಿರ್ಸ್ನಿತಳಿಯು ಗರ್ನ್‌ಸಿ ತಳಿಯನ್ನು ಹೆಚ್ಚು ನಿಕಟವಾಗಿ ಹೋಲು 
ತ್ತದೆ. ಇದರ ಚರಿತ್ರೆಯು ಗರ್ನ್‌ಸಿ ತಳಿಯ ಚರಿತ್ರೆಯಂತೆಯೇ ಇರುತ್ತದೆ. ಇದರ 
` ತವರು ಜೆರ್ಸಿ ದ್ವೀಪ ಆದ್ದರಿಂದಲೇ ಇದಕ್ಕೆ ಆ ಹೆಸರು ಬಂದಿದೆ. ಜೆರ್ಸಿದ್ವೀಪ ಗರ್ನ್‌ಸಿ 
ದ್ವೀಪದ ಆಗ್ನೇಯ ದಿಕ್ಕಿಗೆ 22 ಮೈಲಿ ದೂರದಲ್ಲಿದೆ. ಜೆರ್ಸಿತಳಿಯ ಉಗಮಕ್ಕೆ 
ಕಾರಣವಾದ ದನಗಳೂ ಬ್ರಿಟನ್‌ ಮತ್ತು ನಾರ್‌ಮ್ಯಾಂಡ್‌ ಪ್ರಾಂತಗಳಿಂದ ಬಂದವುಗ 
ಳೆಂದು ತಿಳಿದು ಬಂದಿದೆ. ಇದರ ಮೂಲವಂಶಜ ದನಗಳು ಜಾಸ್‌ ಲಾಂಗಿಫ್ರಾನ್ಸ್‌ 
ವರ್ಗಕ್ಕೆ ಸೇರಿವೆ. ಕ್ರಿ.ಶ.1789ರಲ್ಲಿಯೇ ಇಲ್ಲಿಗೆ ದನಗಳನ್ನು ಆಮದು ಮಾಡಿ ಕೊಳ್ಳು 
ವುದರ ಬಗ್ಗೆ ಒಂದು ಕಾನೂನು ಜಾರಿಗೆ ಬಂದಿತ್ತು. ಇದರ ಮೇರೆಗೆ ಹೊರಗಿನಿಂದ 


ಶುದ್ಧ ತಳಿವೃದ್ಧಿ ಉದ್ಯಮ 323 


ದನಗಳನ್ನು ಆಮದು ಮಾಡಿ ಕೊಳ್ಳು ವುದನ್ನು ನಿಷೇಧಿಸಲಾಗಿತ್ತು. ಆದರೆ ತಂದ 
ಕೂಡಲೇ ವಧೆ ಮಾಡುವುವುಗಳನ್ನು ಕಾನೂನಿನಿಂದ ಹೊರತು ಪಡಿಸಲಾಗಿತ್ತು. ಇದ 
ರಿಂದಾಗಿ ಆ ಪ್ರದೇಶದಲ್ಲೆಲ್ಲ ಒಂದೇ ಬಗೆಯ ತಳಿ ಅಭಿವೃದ್ಧಿ ನಡೆಯಲು ಸಾಧ್ಯ 
ವಾಯಿತು. 


ಯೂನಿಫೈಡ್‌ ಸ್ಕೋರ್‌ ಕಾರ್ಡಿನಲ್ಲಿ ಕೊಟ್ಟಿರುವ ಜೆರ್ಸಿತಳಿಯ ಗುಣಲಕ್ಷಣಗಳು 
ಈ ಕೆಳಗಿನಂತಿವೆ : 


"ಉತ್ಪಾದನಾ ಸಾಮರ್ಥ್ಯ ಸೂಚಿಸುವ ಬಲವನ್ನೊಳಗೊಂಡ ಚುರುಕುತನ". 

ಬಣ್ಣ : ಕಂದು ಬಣ್ಣದ ಛಾಯೆ. ಅದರ ಮೇಲೆ ಅಲ್ಲಲ್ಲಿ ಬಳಿ ಬಣ್ಣದ ಗುರುತುಗಳು 
ಇರಬಹುದು; ಇಲ್ಲದಿರಬಹುದು. 

ಗಾತ್ರ : ಹಾಲುಕರೆಯುತ್ತಿರು ಪ್ರಾಯದ ಹಸುವಿನ ತೂಕ ಸುಮಾರು |,000 
ಪೌಂಡುಗಳಷ್ಟಿ ರಬೇಕು, 


ಕೋಡುಗಳು: ಒಳಗಡೆಬಾಗಿದ್ದ ನಯವಾದ, ಮಧ್ಯಮ ಅಳತೆಯ ಕೋಡುಗಳು, 
ಬುಡದಿಂದ ತುದಿಯವರೆಗೆ ಕ್ರಮೇಣ ಚೂಪಾಗುತ್ತ ಹೋಗುತ್ತವೆ, ಕೋಡುಗಳಿರುವ 
ಮೆತ್ತು ಇಲ್ಲದಿರುವೆ ದನಗಳ ನಡುನೆ ಯಾವ ತಾರತಮ್ಯವಿರುವುದಿಲ್ಲ. 


ಇತರ ಯಾವುದೇ ತಳಿ ಹಸುಗಳ ಹಾಲಿಗಿಂತಲೂ ಜೆರ್ಸಿ ತಳಿ ಹಸುಗಳ ಹಾಲು 
ಅತ್ಯಂತ ಹೆಚ್ಚು ಶೇಕಡಾ ಮೇದಸ್ಸನ್ನು ಒಳಗೊಂಡಿರುತ್ತದೆ. ಈ ತಳಿಯ ಹಾಲಿನ 
ಕ್ರಿಯ ಸರಾಸರಿ ಮೇದಸ್ಸು ಶೇಕಡಾ 5.3 ಒಟ್ಟು ಘನ ವಸ್ತುಗಳು ಶೇಕಡಾ 14.9 
ಹಾಲಿನ ಬಣ್ಣ ಹಳದಿ ಕ್ರಿ.ಶ. 1960 ರಲ್ಲಿ ನಡೆಸಿದ ಒಟ್ಟು ಹಿಂಡಿನ ಉತ್ಪಾದನಾ 
ಪರೀಕ್ಷೆಯ ಪ್ರಕಾರ, ಹಿಂಡಿನ ಒಟ್ಟು ಹಾಲಿನ ಸರಾಸರಿ ಉತ್ಪಾದನಾ 8889 ಪೌಂಡು 
ಗಳು. ಒಟ್ಟು ಮೇದಸ್ಸಿನ (2 2:11.) ಸರಾಸರಿ ಉತ್ಪಾದನೆ 471 ಪೌಂಡುಗಳು. 


ಕರುಗಳು ಹುಟ್ಟಿದಾಗಲೇ ಸರಾಸರಿ 55 ರಿಂದ 60 ಪೌಂಡುಗಳಷ್ಟು ತೂಕವಿ 
ರುತ್ತವ. ಅವು ಹುಟ್ಟಿದ ಕೆಲವು ಕಾಲದವರೆಗೆ ಅವುಗಳಿಗೆ ಒಳ್ಳೆಯ ಆರೈಕೆ ಅವಶ್ಯಕ. 
ಹೈನಾಗಾರ ಗುಣಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟು ಪ್ರಾಣಿಗಳನ್ನು ಆಯ್ಕೆ ಮಾಡಿದ 
ಪ್ರಯುಕ್ತ ಇವುಗಳ ದನಮಾಂಸ ಮತ್ತು ಕರುಮಾಂಸಗಳ ಉತ್ಪತ್ತಿ ಕನಿಷ್ಠ ಪರಿ 
ಮಾಣದಲ್ಲಿರುತ್ತದೆ. ಅತ್ಯುತ್ತಮ ಜೆರ್ಸಿ ಹಸುವಿನ ಚಿತ್ರವನ್ನು ಚಿತ್ರ 12.5 ರಲ್ಲಿ 
ಕೊಟ್ಟಿದೆ. 

ಜರ್ಸಿ ತಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಅಮೇರಿಕನ್‌ ಜೆರ್ಸಿ ಕ್ಯಾಟಲ್‌ 
ಕ್ಲಬ್‌ ಇರಿಸಿದೆ. ಇದರ ವಿಳಾಸ: ಅಮೇರಿಕನ್‌ ಜೆರ್ಸಿ ಕ್ಯಾಟಲ್‌ ಕ್ಲಬ್‌, 1521 ಇ, 
ಬ್ರಾಡ್‌ ಸ್ಟ್ರೀಟ್‌ ಕೊಲಂಬಸ್‌ 5, ಓಹೈಯೊ. 


324 ಆಧುನಿಕ ಕೈನಾಗಾರ ದನಗಳ ನಿರ್ವಹಣೆ 


ಕ್ರಿ.ಶ 1960ರಲ್ಲಿ ನಡೆಸಿದ ಹಿಂಡಿನ ವಿಂಗಡಣೆ ಕಾರ್ಯಕ್ರಮದಲ್ಲಿ ಒಟ್ಟು 48, 

435 ದನಗಳನ್ನು ಪರೀಕ್ಷಿಸಲಾಯಿತು. ಹೊಸ ನೋಂದಣಿಗಳೂ ಸೇರಿ ಕ್ಲಬ್ಬಿನ ದಾಖ 
ಲೆಯನ್ಲಿನ್ದ ಒಟ್ಟು ದನಗಳು 55.997. ಜೆರಿ ತಳಿ ಸಾಕಣೆಗಾರತ ದನ ಹಿಂಡುಗಳ 
ಪರೀಕ್ಷೆಯನ್ನು ಈ ಕ್ಲಬ್‌ ಕೈಗೊಳ್ಳುತ್ತದೆ. ಎಆರ್‌, ಎಚ್‌ ಐ ಆರ್‌, ಡಿ ಎಚ್‌ಐಆರ್‌. 
ಇವು ಈ ಕ್ಲಬ್ಬಿನ ಕಾರ್ಯಕ್ರಮಗಳು. ಅಲ್ಲದೆ ಅತ್ಯುತ್ತಮ. ದನಗಳಿಗೆ ಅರ್ಹತಾ- 

ಪತ್ರಗಳನ್ನು ನೀಡುವುದೂ ಈ ಕ್ಲಬ್ಬಿನ ಕಾರ್ಯಕ್ರಮಗಳಲ್ಲೊಂದು ಹೋರಿಗಳಿಗೆ 
ಮತ್ತು ಹಸುಗಳಿಗೆ ಉತಾ ಫದನಾಸಾಮರ್ಥ್ಯ ಕ್ಕನುಗುಣವಾಗಿ ವಿಶೇಷ ಬಿರುದುಗಳನ್ನು 





ಚಿತ್ರ 12.5; ಅತ್ಯುತ್ತ ವು ಜೆರ್ನಿಹೆಸು, ನನಾರ್ಲು ಖುಕ್ಲೇಡಿ, ಎಂಟು ಸೂಲಿಗಳ 
ಸರಾಸರಿ 18,826 ಪೌಂಡು ಹಾಲು ಮತ್ತು 873 'ಪೌಂಡು ಮೇದಸ್ಸು. 
ವರ್ಗೀಕರಣ ಅತಿ ಶ್ರೀಸ್ಕ, ಅಮೇರಿಕನ್‌ ಜೆರ್ಸಿ ಸ್ಯಾಟಲ್‌ ಕ್ಲಬ್‌ ಕೃ ತ 


ನೀಡಲಾಗುತ್ತದೆ." ಯೋಗ್ಯ ಬ] ಸಾಮರ್ಥ್ಯವನ್ನು ಪರೀಕ್ಷಿಸದೆಯೂ ಪೀಳಿಗೆಯನ್ನಾ. 
ಭರಿಸಿ ಒಳ್ಳೆಯ" ಎಳೆಯ ಸಸ ಗೌಡುಕರುಗಳಿಗೊ ' ಬಹುಮಾನಗಳನ್ನು ನೀಡಲಾ 

ಗುತ್ತದೆ. ಕ್ಲಬ್‌ ನಿಗದಿ ಪಡಿಸಿದ ನಿರ್ದಿಷ್ಟ ಗುಣ ಲಕ್ಷಣಗಳನ್ನು, ಉತ್ಪಾದನಾ ಸಾಮ 
ರ್ಥ್ಯಗಳನ್ನು ಹೊಂದಿರುವ ಹಿಂಡುಗಳ ಮಾಲೀಕರಿಗೂ ಪ್ರಶ್ಯೇಕ ವಿಶೇಷ ಬಹುಮಾನ 
ಪತ್ರಗಳನ್ನು ಕ್ಲಬ್‌ ನೀಡುತ್ತದೆ. ಈ ಕ್ಲಬ್‌ ಪ್ರತಿ. ವರ್ಷ ಎರಡು ವಿಶೇಷ ರೀತಿಯ 
ಬಹುಮಾನಗಳನ್ನು ನೀಡುತ್ತದೆ. ಅವು ಯಾವುವೆಂದರೆ ಒಂದು: ಮಾಸ್ಟರ್‌ ಬ್ರೀಡರ್‌ - 


ಶುದ್ಧ ತಳಿವೈದ್ಧಿ ಉದ್ಯಮ 325 


ಅವಾರ್ಡ್‌, ಮೆತ್ತೊಂದು ಹಸುಗಳ ಡಿಸ್ಬಿಂಗ್ಹಿಶ್‌ ಸರ್ವಿಸ್‌ ಅವಾರ್ಡ್‌. ಹಸುಗಳ 
ಉತ್ಸಾದನೆ ಹಾಗೂ ವಿಂಗಡಣೆಗೆ ಸಂಬಂಧಿಸಿದ. ದಿವರೆಗಳು ಜೆರ್ಸಿ ಪರ್‌ಫಾರ್ಮೆನ್ಸ್‌ 
ರಿಜಿಸ್ಟರಿನಲ್ಲಿ ಪ್ರಕಟಣೆಯಾಗುತ್ತವೆ. 

ಆಲ್‌ ಜೆರ್ಸಿ. ಐಎನ್‌ಸಿ, ಪ್ರಸ್ಥೇಕ ಸು 
ಕ್ರಮ ನಡೆಸುತ್ತದೆ. ಜೆರ್ಸಿ ಹಾಲಿನಲ್ಲಿರುವ ಅಧಿ ಪ ಕಾಂಶಗಳ ಆಧಾರದ ಮೇಲೆ 
ಜೆರ್ಸಿ ಹಾಲು ಮತ್ತು ಹಾಲಿನ ಪದಾರ್ಥಗಳ ುಲಭ ಹಾಗೂ ವ್ಯಾಪಕ ಮಾರಾಟಕ್ಕೆ 
ಇದು ವಿಶೇಷ ರೀತಿಯ ಪ್ರೋತ್ಸಾಹ ನೀಡುತ್ತದೆ. ತೆರಪು; ಸ್ಥಳಗಳಲ್ಲಿ ಈ i, 
ನೆಯು ಹೆಚ್ಚು ರ್ಜೀ ಹಾಲಿನ ಉತ್ಪಾದನೆಗೆ ಪ್ರೋತ್ಸಾಹ ನೀಡುವುದರ ಜೊತೆಗೆ ಜೆರ್ಸಿ 
ಹಾಲಿಗೆ ಬೇಡಿಕೆ ಹೆಚ್ಚಿಸುವುದರಲ್ಲಿಯೂ ಯಶಸ; ಪಡೆದಿದೆ. . 

ಇದೇ ಸಂಘವು ದಿ ಜೆರ್ಸಿ ಜರ್ನಲ್‌ ದ್ವಿ ಮಾಸಿಕ ಪ 

ಶುದ್ಧತಳಿ ಹೈನಾಗಾರ ದನಗಳ ಸಂಘ (ದಿ ಸಭ ಬ್ರಿಡ್‌, ಡೇರಿ 
ಕ್ಯಾಟಲ್‌, ಅಸೋಸಿಯೇಶನ್‌..ಪಿ.ಡಿ.ಸಿ.ಎ) 

ಈ ಸಂಸ್ಥೆ ಯಲ್ಲಿ ವಿವಿಧ ಐದು ಪ್ರಮುಖ ತಳಿಗಳ ಟಾ ನಿಧಿತ್ವವಿರುತ್ತದೆ. ಇದರ 
ಅಂಗಗಳಾದ ಸಸ್ಜಿಸಣ್ಣ ಪ್ರತಿಯೊಂದು ಸಂಘಗಳ ಕಾಯ ಟುವಟಿಕೆಗಳಲ್ಲಿ ಏಕರೂಪ 
ತೆಯನ್ನು ತರುವುದರಲ್ಲಿ ಈ ಸಂಸ್ಥೆಯು ಅನೇಕ ಉಪಯುಕ್ತ ಹಾಚೆ ನಡೆಸಿದೆ. 
ಈ ಸಂಸ್ಥೆಯಲ್ಲಿ ವಿವಿಧ ಶುದ್ಧ *9ದನಗಳು ಪ್ರದರ್ಶನಗಳು ಹಾಗೂ ಶುದ್ಧ ತಳಿಗಳ 
ಮಾರಾಟಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ:ಗ ಳನ್ನು ಮತ್ತು ಕಾರ್ಯನೀತಿಗಳನ್ನು ಕುರಿತು 
ಚರ್ಚೆ ಮಾಡಿಸದೆ. ಅಲ್ಲದೆ, ಈ ವಿಷಯಗಳ ಪರಿಶೀಲನಾ ಕಾರ್ಯಕ್ರಮಗಳನ್ನೂ 
ಕೈಗೊಳ್ಳಲಾಗುತ್ತದೆ. ಈ ಸಂಸ್ಥೆಯಿಂದ ಅಂಗೀಕೃತವಾದ ಕೆಲವು ಕಾರ್ಯಕ್ರಮಗಳನ್ನು 
ದೀರ್ಥವಾಗಿ ಪರಿಶೀಲಿಸಲಾಗುತ್ತದೆ. ದನಗಳಲ್ಲಿ ಉತ್ಪಾದನಾ ಸಾಮರ್ಥ್ಯವನ್ನು ಪರೀಕ್ಷ 
ಸುಪುದು,ನವ:ನೆ (ಜಾತಿ) ಮೌಲ್ಯಮಾಪನೆ ಕೃತಕ ಗಃ ರ್ಭಧಾರಣೆ ಈ ಕೆಲವು ಪಿ.ಡಿ.ಸಿ.ಎ 
ಕಾರ್ಯಚಟುವಟಿಕೆಗಳು. ಇವುಗಳನ್ನು ಆಯಾಯ ವಿಷಯಕ್ಕೆ ಸಂಬಂಧಿಸಿದ ಅಧ್ಯಾಯ 
ಗಳಲಿ ವಿವರಿಸಿದೆ. ಈಸಂಸ್ಥೆಯ ವಿಳಾಸ-ಪಿ.ಡಿ.ಸಿ.ಎ. ಪೀಟರ್‌ ಬರೊ. ನ್ಯೂ ಹ್ಯಾಂಪ್‌ 
ಶೈರ್‌. 
ದ್ವಂವ್ವ ಉದ್ಜೇಶದ ತಳಿಗಳು 
ಹಾಲು ಕರೆಯುವ ಶಾರ್ಟ್‌ ಹಾರ್ನ್‌ (ಚಿಕ್ಕ ಕೊಂಬಿನ) ತಳಿ ; ಇವುಗಳನ್ನು 
ದ್ವಂದ್ವ ಉದ್ದೇಶದ ತಳಿಗಳೆಂದು ಪರಿಗಣಿಸಲಾಗಿದೆ. ದನಮಾಂಸದ ಉತ್ಪಾದನೆ 
ಮತ್ತು ಹಾಲಿನ ಉತ್ಪಾದನೆ, ಈ ಎರಡೂ ಉದ್ದೇಶ ಸಾಧನೆಗಾಗಿ ಇವುಗಳನ್ನು 
ಸಾಕುತ್ತಾರೆ. ಗಾತ್ರದಲ್ಲಿ ಇವು ಹೋಲ್‌ಸ್ಟೀನ್‌ ತಳಿಗಳನ್ನು ಹೋಲುತ್ತವೆ. 
ಇವುಗಳ ಮೈ ಬಣ್ಣ ಸಂಪೂರ್ಣ ಕೆಂಪು. ಸಂಪೂರ್ಣ ಬಿಳಿ ಅಥವಾ ಕೆಂಪು ಬಣ್ಣ ಅಲ್ಲಲ್ಲಿ 
, ಬಳಿಯ ಅಥವಾ ಕೆಂಗಂದು (ರೋನ್‌) ಮಚ್ಚೆಗಳು ತೋರಿ ಬರುತ್ತವೆ. 


ಯು ಆಶ್‌ ಜೆರ್ಸಿ ಪ್ರಚಾರ ಕಾರ್ಯ 


ಚ p 4 6 


326 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಶಾರ್ಟ್‌ ಹಾರ್ನ್‌ ತಳಿಯು ಇಂಗ್ಲೆಂಡಿನ ವಾಯುವ್ಯ ದಿಕ್ಕಿನ ಪ್ರದೇಶದಲ್ಲಿ ಉಗ 
ಮಗೊಂಡಿತು. ಬಹುಶ: ಇದು ಹಲವು ಶತಮಾನಗಳಿಂದ ಆಕ್ರಮಣ ನಡೆಸುತ್ತಿದ್ದ 
ಜನರು ಇಲ್ಲಿಗೆ ತಮ್ಮೂಡನೆ ತರುತ್ತಿದ್ದ ದೆನಗಳಿಂದ ಉಗಮವಾಗಿರಬೇಕು. ಹಿಂದೆ, 
ಈ ತಳಿಯ ದನಗಳು ಡರ್‌ಹ್ಯಾಮ್ಸ್‌ ಎಂಬ ಹೆಸರಿನಿಂದ ಪ್ರಸಿದ್ಧಿ -ಪಡೆದಿದ್ದವು. ಇವು 
ಡರ್‌ಹ್ಯಾಮ್‌ ಪ್ರದೇಶದಿಂದ ಬಂದದ್ದರಿಂದ ಇವುಗಳಿಗೆ ಆ ಹೆಸರು ಬಂದಿದೆ. ಡರ್‌ 
ಹ್ಯಾಮ್‌ ಇಂಗ್ಲೆಂಡಿನ ವಾಯುವ್ಯ ದಿಕ್ಕಿನಲ್ಲಿರುವ ಒಂದು ಪ್ರದೇಶ. ಪೂರ್ವ ಕಾಲದಲ್ಲಿ 
ಈ ದನಗಳು ಅಲ್ಲಿನ ಜನರ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಾಗಿ ಭಾಗವಹಿಸಿ ಅವರಿಗೆ ನೆರ 





ಚಿತ್ರ 12.6: ನಿಜ ನಮೂನೆಯ ಹಾಲುಕರೆಯುವ ಶಾರ್ಟ್‌ ಹಾರ್ನ್‌ ಹಸು 
ದಿ ಅನೇರಿಕನ್‌ ಮಿಲ್ಕಿಂಗ್‌ ಶಾರ್ಟ್‌ ಹಾರ್ನ್‌ ಸೊಸೈಟ ಕೃಪೆ, 

ವಾಗುತ್ತಿದ್ದವು. ಈ ದನಗಳಲ್ಲಿ ಉತ್ಪಾದನೆಗಳನ್ನು ಹೆಚ್ಚಿಸುವ ಬಹಳಷ್ಟು ವೃದ್ಧಿ 
ಕಾರ್ಯಗಳು ಈ ದನಗಳಲ್ಲಿ ನಡೆದಿವೆ. ಹಾಲು ಹಾಗೂ ಮಾಂಸದ ಉತ್ಪಾದನೆಗಳನ್ನು 
ಹೆಚ್ಚಿಸಲು ಸಾಕಷ್ಟು ಕೆಲಸ ಮಾಡಲಾಗಿದೆ. ಚಿಕ್ಕ ಕೊಂಬಿನ ಹಸುಗಳ ಹಾಲಿನಲ್ಲಿ ಸರಾಸರಿ 
ಶೇಕಡಾ 4.0 ಯಷ್ಟು ಮೇದಸ್ಸು ಇರುತ್ತದೆ. ಈ ತಳಿಯ ದನಗಳಲ್ಲಿ ಹಾಲಿನ ಉತ್ಪಾ 
ದನೆ ಏಕ ರೀತಿಯ ದಾಗಿರುವುದಿಲ್ಲ. ದ್ವಂದ್ಧ ೇಶ ಗುಣಗಳ ಆಯ್ಕೆಗೆ ಪ್ರಾಧಾನ್ಮತೆ 
ಕೊಟ್ಟಿದ್ದೇ ಇದಕ್ಕೆ ಕಾರಣ, ... “| ಸು ಕ 

ಶಾಟ್‌ಹಾರ್ನ್‌ ತಳಿಯಲ್ಲಿ ಹಾಲಿನ ಉತ್ಪಾದನೆಗೆ ಹೆಚ್ಚು ಮಹತ್ವ ಕೊಡಲಾಗು 
ತ್ತದೆ. ಚಿತ್ರ 12.6 ರಲ್ಲಿ ನಿಜ ನಮೂನೆಯ ಹಾಲು ಕರೆಯುವ ಶಾರ್ಟ್‌ಹಾರ್ನ್‌ 


ಶುದ್ಧ ತಳಿವೃದ್ಧಿ ಉದ್ಯಮ 327 
ಹಸುವಿನ ಚಿತ್ರವನ್ನು ಕೊಟ್ಟಿದೆ. ಚಿತ್ರ 12.7 ರಲ್ಲಿ ಅತ್ಯುತ್ತಮ ಜಾತಿಯ ಹಾಲು 
ಕರೆಯುವ ಶಾರ್ಟ್‌ಹಾರ್ನ್‌' ಹಸುವಿನ ಚಿತ್ರವನ್ನು ಕೊಟ್ಟಿದೆ. 


ಈ ತಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಅಮೇರಿಕನ್‌ ಮಿಲ್ಕಿಂಗ್‌ ಶಾರ್ಟ್‌ 
ಹಾರ್ನ್‌ ಸೊಸೈಟಿ, 3135 ಗ್ಲೆನ್‌ಸ್ಟೋನ್‌, ಸ್ಟಿ)ಂಗ್‌ಥೀಲ್ಡ್‌ ಮಿಸ್ಸೊರಿ. ಈ ಸಂಘವು 
ಮಿಲ್ಕಿಂಗ್‌ ಶಾರ್ಟ್‌ಹಾರ್ನ್‌ ಜರ್ನಲ್‌ ಪಶ್ರಿಕೆಯನ್ನು ಹೊರಡಿಸುತ್ತದೆ. 





ಚಿತ್ರ 12,7: ಅತ್ಯುತ್ತಮ ಹಾಲುಕರೆಯುವ ಶಾರ್ಟ್‌ ಹಾರ್ನ್‌ ಹಸು, ಅಪ್ರಾಮುಖ್ಯ 
ತಳಿಗಳು ದಿ ಅಮೇರಿಕನ್‌ ಮಿಲ್ಕಿಂಗ್‌ ಶಾರ್ಟ್‌ ಹಾರ್ನ್‌ ಸೊಸೈಟ ಕೃಪೆ, 


ಈಗಾಗಲೇ ತಿಳಿಸಿರುವ ಪ್ರಮುಖ ತಳಿಗಳಲ್ಲದೇ ಇನ್ನೂ ಅನೇಕ ಬಗೆಯ ತಳಿ 
ದನಗಳನ್ನು ಹಾಲಿಗಾಗಿ ಸಾಕಲಾಗುತ್ತಿದೆ. ಇವು ಅಮೇರಿಕೆಯ ಸಂಯುಕ್ತ ಸಂಸ್ಥಾನ 
ಗಳಲ್ಲಿ ಅಲ್ಲಲ್ಲಿ ಕೆಲವು ಸ್ಥಳಗಳಿಗೆ ಮಾತ್ರ ಸೀಮಿತವಾಗಿವೆ. ಇವುಗಳ ಸಂಖ್ಯೆ ಅಲ್ಪ, 
ಇವುಗಳಲ್ಲಿ ರೆಡ್‌ಫೋಲ್ಡ್‌ ಮತ್ತು ರೆಡ್‌ಡೇನ್‌ ಎರಡು ಪ್ರಮುಖ ತಳಿಗಳು. ರೆಡ್‌ 
ಫೋಲ್ಸ್‌ ದನಗಳು ದ್ವಂದ್ವ ಉದ್ದೇಶ, ಅಂದರೆ ಹಾಲು ಮತ್ತು ಮಾಂಸದ ದನಗಳು. 
ಈ ತಳಿಯ ಉಗಮಸ್ಥಾನ ಇಂಗ್ಲೆಂಡದ ಪೂರ್ವಭಾಗ. ಅಮೇರಿಕೆಯ ಸಂಯುಕ್ತ 
ಸಂಸ್ಥಾನಗಳಲ್ಲಿ ಇವು ಮಧ್ಯ ಮತ್ತು ನೈರುತ್ಯ ಭಾಗಗಳಲ್ಲಿ ಕಂಡು ಬರುತ್ತವೆ. ದ್ವಂದೆ, 
ಉದ್ದೇಶಗಳ ತಳಿಯಾದ ಈ ದನಗಳು ಒಳ್ಳೆಯ ಮಾಂಸಗುಣಗಳನ್ನೂ, ಸ್ವಲ್ಪಮಟ್ಟಿಸೆ 


328 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಹಾಲುತ್ಪಾದನಾ ಗುಣಗಳನ್ನೂ ಹೊಂದಿರುತ್ತವೆ. ಹೆಸರೇ ಸೂಚಿಸುವಂತೆ ಇವುಗಳ 
ಮೈಬಣ್ಣ ಕೆಂಪು ಇವುಗಳಿಗೆ ಕೊಂಬಂಗಳಿರುವುದಿಲ್ಲ. 


ರೆಡ್‌ಫೋಲ್ಡ್‌ ಕ್ಕಾಟಲ್‌ ಕ್ಷಬ್‌ ಆಫ್‌ ಅಮೇರಿಕ ಈ ದನಗಳನ್ನು ನೊಂಬಾಯಿ 
ಸುವ ಸಂಸ್ಥೆ. ಇದರ ಪತ್ತೆ : ರೆಡ"ಫೋಲ್ಡ್‌ ಕ್ಯಾಟಲ್‌ ಕ್ಲಬ್‌ ಆಫ್‌ ಅಮೇರಿಕ, 
3275. ಹೋಲ್ಡೇಜ್‌ ಸ್ಟ್ರೀಟ್‌. ಲಕಷ್‌ ತಿ, ನೆಬ್ರಾಸ್ಕ. 


ಡ್‌ಡೇನ್‌, ಮಾರ್ಕಿನಲ್ಲಿ ಒಂದ: ಪ್ರಧಾನ ತಳಿ. ಅಮೇರಿಕೆಯ ಸಂಯಬಕ್ತ 

ಸಂಸ್ಥಾನಗಳಲ್ಲಿ ಇದು ಮುಖ್ಯವಾಗಿ, ಉತ್ತರ ಮಧ್ಯಭಾಗದಲ್ಲಿ ಕಂಡುಬರುತ್ತ 
ಈ ದನಗಳ ಮೈಬಣ್ಣ ಸಂಪೂರ್ಣ ಕೆಂಪು. ಇವು ಒಹುಮಟ್ಟಿ ಗೆ ಹಾಲನ್ನು 'ಉತ್ಪಾದಿ 
ಸುತ್ತವೆ. ಹಾಲಿನಲ್ಲಿ ಸುಮಾರು ಶೇಡಾ 4.0 ರಷ್ಟು ಮೇದಸ್ಟಿರುಪ್ತದೆ. ಅಮೇರಿ 
ಕೆಯ ಸಂಯುಕ್ತ ಸಂಸ್ಥಾನಗಳಲ್ಲಿರುವ ರೆಡ್‌ಡೇನ್‌ ದನಗಳು ಡೆನ್‌ಮಾರ್ಕಿಸಿಂದ 
ಆಮದು. ಮಾಡಿಕೊಂಡ ಗೂಳಿಗಳ ಮತ್ತು ಸ್ಥಾನಿಕ ತಳಿಗಳ ಸಂಕರ ಪಿಳೆಗೆಗಳು. 
ಅಮೇರಿಕನ್‌ ರೆಡ್‌ಡೇನಿಶ್‌ ಕ್ಯಾಟಲ್‌ : ಅಸೋಸಿಯೇಶನ್‌ ರೆಡ್‌ಡೇನ್‌ ತಳಿಗಳನ್ನು 
ನೊಂದಾಯಿಸುವ ಸಂಸ್ಥೆ. ಇದರ ಪ್ರಧಾನ ಕಾರ್ಯಾಲಯ ಮಿಚಿಗನ್ನಿನ ಮಾರ್ಲೆಟ್ಟಿ 
ನಲ್ಲಿದೆ. 

ಯೂರೋಪ್‌ ಮತ್ತು ಬ್ರಿಟಷ್‌ ದ್ವೀಪಗಳಲ್ಲಿ ಇನ್ನೂ ಅನೇಕ ಬಗೆ ೨ಳಿದನ 
ಗಳಿವೆ. ಇವುಗಳನ್ನು ಹಾಲಿನ ಉತ್ಪಾದನೆಗಾಗಿ. ಇಲ್ಲವೆ ಮಾಂಸದ ಉತ್ಪಾದನೆಗಾಗಿ 
ಸಾಕಲಾಗಿದೆ. ಇವುಗಳಲ್ಲಿ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅಮೇರಿಕೆಯ ಸಂಯುಕ್ತ 
ಸಂಸ್ಥಾನಗಳಲ್ಲೂ ಕಂಡುಬರುತ್ತವೆ. ಅವುಗಳೆಲ್ಲವನ್ನೂ ವಿವರಿಸಲು ಇನ್ಲಿ ಸ್ಥಳಾವಕಾಶ 
ಸಾಲದು. 
ಶುದ್ಧ ತಳಿ ಹೈನಾಗಾರೆ ದನಗಳ ಮಾರಾಟ 

ಶುದ್ಧ ತಳಿ ಮಾಠಾಟದ ಯಶಸ್ಸು: ಸಹ: ಇತರ ಯಾವುದೇ ಉದ್ಯಮಗಳಿಗೆ 
ಅನ್ವಯಿಸುವ ವ್ಯಾಪಾರ ತತ್ವಗಳ ಮೇಲೆಯೇ , ಅಪಲಂಜಿಸಿದೆ. ಅಂದರೆ ಮಾರಾಟ 
ಮು ಗಳ ಉತ್ತಮ ಗುಣಮಟ್ಟ ಶಿವನ್ನು ಕಾಯ್ದುಕೊಳ್ಳುವಿಕೆ, . ಅವುಗಳ. ಯೋಗ್ಯ 
ನಿರ್ವಹಣೆ ಹಾಗೂ ಕೊಂಡುಕೊಳ್ಳ ವ ಜಾರ ಸೂಕ್ತ ರೀತಿಯಲ್ಲಿ ತೋರಿಸುವಿಕ್ಕೆ 
ಇವೇ ಮುಂತಾದವು ಐ ನ್ಯಾಪಾರದ ಯಶಸ್ಸಿನ ಗುಟ್ಟುಗಳು. . 

ಶುಸ್ಧತಳಿ ಹೈನಾಗಾರಗಳಲ್ಲಿ ಒಳ್ಳೆಯ ಗುಣಮಟ್ಟ ಹಾಗೂ ಜಾ 
ಸಾಮರ್ಥಗಳಿರಬೇಕೆಂದು ಒತ್ತಿ ಹೇಳಬೇಕಾಗಿಲ್ಲ. ಶುದ್ಧತಳಿ ದನಗಳ ಉತ್ಪಾದನಾ 
ಸಾಮರ್ಥವನ್ನು ಅಳೆಯುವ ವಿಧಾನ ಮತ್ತು ವೈವಿಧ್ಯತೆ ಹಾಗೂ ಅವುಗಳಲ್ಲಿ ಉತ್ಪಾ 
ಆಪತ ಹೆಚ್ಚಿತು ತಂತ್ರಗಳ ಬಗ್ಗೆ. ಇ: ಸಾರೆ 


KR 


ತೆ 


ps 


ಶುದ್ಧ ತಳಿವೃದ್ಧಿ ಉದ್ಯನಂ 329 


ಒಮ್ಮೆ ದನಗಳಲ್ಲಿ ಶ್ರೇಷ್ಠ ಮಟ್ಟದ ಉತ್ಪಾದನಾಸಾಮರ್ಥ್ಯ ಮತ್ತು ಒಳ್ಳೆಯ 
ಗುಣಗಳನ್ನು ಅಳವಡಿಸಿದ ಮೇಲೆ ಆ ಎಲ್ಲ ಗುಣಸಾಮರ್ಥಹಗಳು ತಮ್ಮ ದನಗಳಲ್ಲಿ 
ರುತ್ತವೆಂಬ. ಅಂಶವನ್ನು ದನಗಳನ್ನು ಕೊಂಡುಕೊಳ್ಳುವವರ ಗಮನಕ್ಕೆ ತರಬೇಕು. 
ಶುದ್ಧತಳಿದನ ನಿರ್ವಾಹಕರು ತಮ್ಮ ದನಗಳನ್ನು ಜನರ ಗಮನಕ್ಕೆ ತರಲು ಅನೇಕ 
ಮಾರ್ಗಗಳಿರುತ್ತವೆ. ತಳಿ ಮಾರಾಟ ಸ್ವಳಗಳಿಗೆ ದನಗಳನ್ನು ಒಯ್ಯುವುದು, ತಳಿ 
ಪ್ರದರ್ಶನಗಳಲ್ಲಿ ದನಗಳನ್ನು ಪ್ರದರ್ಶನಕ್ಯಿಡುವುದು, ತಳಿ ಮತ್ತ ವಾಣಿಜ್ಯೋದ್ಯಮಕ್ಕೆ 
ಸಂಬಂಧಿಸಿದ ವಿಶೇಷ ಪತ್ರಿಕೆ(ಜರ್ನಲ*)ಗಳಲ್ಲಿ ಪ್ರಕಟಣೆ ನೀಡುವುದು ಇಲ್ಲವೇ ನೇರ 
ವಾಗಿ ತಾವೇ ಪ್ರಚಾರ ಕೈಗೊಳ್ಳುವುದು ಅಥಮ ಸ್ಥಳೀಯ ಪತ್ರಿಕೆಗಳಲ್ಲಿ ಜಾಹೀರಾತು 
ಗಳನ್ನು ಕೊಡುವುದು, ಇವೇ ಮುಂತಾದವು ತಮ್ಮ ಶುದ್ಧ ತಳಿಗಳ ಬಗ್ಗೆ ಜನರಿಗೆ 
ಅರಿವು ಮಾಡಿಕೊಡುವ ಕೆಲವು ವಿಧಾನಗಳಾಗಿವೆ. 


ದನಗಳ ಉತ್ಪಾದನಾಸಾಮರ್ಥ,್ಯವನ್ನು ಅಳೆದು ಅದರ ಯೋಗ್ಯತೆಯ ಬೆಲೆ 
ಕಟ್ಟಲು, ಅಂತಹ ದನಗಳನ್ನು ವರ್ಗೀಕರಿಸಲು, ಶುದ್ಧತಳಿಗೆ ಸಂಬಂಧಿಸಿದ ಕಾರ್ಯ 
ಕ್ರತುಗಳಲ್ಲಿ ಹೆಚ್ಚು ಹೆಚ್ಚಾಗಿ ಭಾಗವಹಿಸಬೇಕಾದುದು ಅವಶ್ಯಕ. ಇದರ ಜೊತೆಗೆ, 
ಹೈನಾಗಾರಹಿಂಡಿನ ಅಭಿವೃದ್ಧಿ. ಕಾರ್ಯಕ್ರಮಗಳಿಂದ ಪಡೆದ ವಿಷಯವೂ ಬಹಳ 
ಸಹಾಯಕವಾಗುತ್ತದೆ. 

ತಳಿ ಮತ್ತು ವಾಣಿಜ್ಯೋದ್ಯಮದ ಪತ್ರಿಕೆಗಳಲ್ಲಿ ಜಾಹೀರಾತು ಕೊಡು 
ವಿಕೆ : ಇದು ಒಂದು ಒಳ್ಳೆಯ ಪ್ರಚಾರ ಮಾಧ್ಯಮ. ತಳಿ ವಿಷಯಗಳಿಗೆ ಸಂಬಂಧಿ 
ಸಿದ ಪತ್ರಿಕೆಗಳನ್ನು ಸಾಮಾನ್ಯವಾಗಿ ಎಲ್ಲರೂ ಓದುತ್ತಾರೆ ಮತ್ತು ಯಾವುದೇ ಬಗೆಯ 
ತಳಿಯ ಬಗ್ಗೆ ಹೆಚ್ಚು ಆಸಕ್ತಿವಹಿಸಿ ಪತ್ರಿಕೆಗಳಲ್ಲಿಯ ವಿಷಯಗಳನ್ನು ಗಮನಿಸುತ್ತಾರೆ. 
ಅದರಲ್ಲೂ ವಿಶೇಷವಾಗಿ ಹೈನಾಗಾರದನ ಉದ್ಯಮದಲ್ಲಿ ತೊಡಗಿರುವವರು ಹೈನಾಗಾರ 
ದನಗಳಲ್ಲಿ ಹೆಚ್ಚು ಆಸಕ್ತಿ ಇರುವವರು ಇಂತಹ ಪತ್ರಿಕೆಗಳನ್ನು ತಪ್ಪದೇ ನೋಡುತ್ತಾರೆ. 
ನಿಖರವಾದ ಸಂಗತಿಗಳು ಸ್ಪಷ್ಟವಾದ ಹಾಗೂ ಒಳ್ಳೆಯ ಚಿತ್ರಗಳಿದ್ದರೆ ತಳಿಗಳ ಬಗ್ಗೆ 
ಯೋಗ್ಯ 'ಪ್ರಚಾರವಾಗುತ್ತದೆ. ''ಜನರು ಹಲಿವಾರು ವಾಣಿಜ್ಯೋದ್ಯಮ ಪತ್ರಿಕೆಗಳನ್ನು 
ಓದುತ್ತಾರೆ. ಅವುಗಳಲ್ಲೂ ಜಾಹೀರಾತು ಹಾಕಿಸುವುದು ಉಪಯುಕ್ತ. 

ವ್ಯಾಪಾರೆಗುರುತು ಅಭಿವೃದ್ಧಿ ಪಡಿಸುವಿಕೆ : ಪ್ರತಿಯೊಂದು ತಳಿಯೂ 
ತನ್ನದೇಆದ ಗುರುತು ಚಿಹ್ನೆಗಳನ್ನು ಹೊಂದಿರುವಂತೆ, ಪ್ರತಿಯೊಬ್ಬ ತಳಿಸಾಕಣೆಗಾರ 
ಯಶಸ್ವಿ ಅಭಿವೃದ್ಧಿಗೆ ತನ್ನದೇಆದ ಮಾರಾಟಗುರುತನ್ನು ಹೊಂದಿರಬೇಕು. ಎಲ್ಲರ 
ಗಮನವನ್ನು ಸೆಳೆಯುವ ತನ್ನ ಫಾರ್ಮ್‌ಗೆ ಒಂದು ಆಕರ್ಷಕ ಹೆಸರು ಅಥವಾ ಗ:ರುತನ್ನು 
ಆರಿಸಿಕೊಳ್ಳಬೇಕು. ತನ್ನ ಎಲ್ಲ ದನಗಳ ಹೆಸರಿನ ಹಿಂದೆ ಅದನ್ನು ಸೇರಿಸಬೇಕು. 
ಮಾರಾಟಗುರುತಿಗೆ ತಕ್ಕಂತೆ, ದನಗಳು ಉತ್ತಮ ಮಟ್ಟ ಹೊಂದಿರಬೇಕು, ಆರೋಗ್ಯ 
ದಿಂದಿರಬೇಕು, ನಂಬಲರ್ಹವೂ ಆಗಿರಬೇಕು. 


330 ಅಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ತಳಿಮಾರಾಟ ಮತ್ತು ತಳಿಪ್ರದರ್ಶನ ಗಳಲ್ಲಿ ಭಾಗವಹಿಸುವಿಕೆ: ತಳಿ 
ಸಾಕಣೆಗಾರರು, ಸಾರ್ವಜನಿಕರು ಮತ್ತು ಪಶ:ಪಾಲಕರು ಒಂದೆಡೆ ಸೇರಲು ಒಂದು 
ಪ್ರದರ್ಶನವಿರಬೇಕು, ತಳಿಸಾಕಣೆಗಾರರು ಇಲ್ಲಿಗೆ ತಮ್ಮ ತಳಿಗಳನ್ನು ತರಬೇಕು. 
ಪಶುಪಾಲಕರೂ, ಸಾರ್ವಜನಿಕರೂ ಅಲ್ಲಿಗೆ ಬಂದಿರುವ ದನಗಳ ಬಗ್ಗೆ ತಿಳಿಯಲು ಇದು 
ಒಳ್ಳೆಯ ಸ್ಥಳ. ಒಂದೇ ತಳಿಯ ವಿವಿಧ ಪ್ರಾಣಿಗಳ ಒಳ್ಳೆಯ ಗುಣಮಟ್ಟಗಳ ಪರಿ 
ಚಯಪಡೆಯಲು ಇದರಿಂದ ಸಹಾಯವಾಗುತ್ತದೆ. ಅಲ್ಲದೇ, ಇಲ್ಲಿಗೆ ಪ್ರವರ್ಶನಕ್ಕೆ 
ತಂದಿರುವ ತಳಿಸಾಕಣೆಗಾರರು ಸಾರ್ವಜನಿಕರಿಗೆ ತಮ್ಮ ದನಗಳ ಶ್ರೇಷ್ಠತೆಯನ್ನು 
ತೋರಿಸಿಕೊಳ್ಳಲು ಇದು ಒಳ್ಳೆಯ ಸ್ಥಾನವೂ ಕೂಡ. ಇಲ್ಲಿ ಒಳ್ಳೆಯ ಜಾತಿಯ ದನ 
ಗಳಿಗೆ ಹೆಚ್ಚಿನ ಬೆಲೆ ಬರುವುದರಿಂದ ತಳಿಸಾಕಣೆಗಾರರು ಶ್ರೇಷ್ಠ ಗುಟಮಟ್ಟದ ದನ 
ಗಳನ್ನು ಪ್ರವರ್ಶನಕ್ಕೆ ತರುಪುದರೀದ ಲಾಭದೊರೆಯಬತ್ತದೆ. ತನ್ನ ಹಿಂಡಿನ ಬಗ್ಗೆ 


ಪ್ರಚಾರ ಮಾಡಲು ಬಹುಶಃ ಇದಕ್ಕಿಂತಲೂ ಬೇರೊಂದು ಒಳ್ಳೆಯ ವಕಾಧ್ಯಮ 





ಚಿತ್ರ 128: ಕ್ರಿ.ಶ. 1960 ರ ಏರ್‌ಶೈರ್‌ ಶ್ರೇಷ್ಠ ಹಸುಗಳ ಪ್ರದರ್ಶನ, 
ದಿ ಖರ್‌ಶೈರ್‌ ಬ್ರೀಡರ್ಸ್‌ ಅಸೋಸಿಯೇಶನ್‌ ಕೃಪೆ, 


ಡೊರೆಯಲಾರದು. ತಳಿಸಾಕಣೆಗಾರನು ಸ್ಥಳೀಯ ಪಶುಪ್ರದರ್ಶನ ಮತ್ತು ಕ್ಷೇತ್ರೋ 
ತ್ಲೆವಗಳಲ್ಲಿ ತನ್ನ ದನಗಳನ್ನು ಪ್ರದರ್ಶಿಸುವುದರ ಮೂಲಕ ವಿಶಾಲ ಪ್ರದರ್ಶನ ರಂಗಕ್ಕೆ 
ಆಡಿಯಿ:ಡಬಹುದು. ಪ್ರದರ್ಶನಕಾರರಿಗೆ ದನಗಳ ಶ್ರೇಷ್ಠ ಗುಣಮಟ್ಟ ಹಾಗೂ 
ಪ್ರದರ್ಶನದ ರೀತಿ ನಿಯಮಗಳ ಅನುಭವವಿರಬೇಕಾದುದು ಅವಶ್ಯ. ದನಗಳನ್ನು 
ಪ್ರದರ್ಶಿಸುವ ತಂತ್ರವಿಧಾನದ ಅರಿವೂ ಸಾಕಷ್ಟಿರಬೇಕು. ಪ್ರದರ್ಶನ ಕಂಗದಲ್ಲಿ 


ಶುದ್ಧ ತಳಿವೃದ್ಧಿ ಉದ್ಯೆಮೆ 331 


ದನಗಳನ್ನು ಪ್ರದರ್ಶಿಸುವುದೂ ಒಂದು ಜಾಣ್ಮೆಯ ಕಲೆ. ಈ ಅನುಭವ ಹೆಚ್ಚಿದಂತೆ 
ದೊಡ್ಡದೊಡ್ಡ ಪ್ರದರ್ಶನರಂಗಗಳಲ್ಲಿ ಭಾಗವಹಿಸಲು ಪ್ರದರ್ಶನಕಾರರು ಶಕ್ತರಾಗು 
ತ್ತಾರೆ. ರಾಷ್ಟ್ರೀಯ ಪ್ರದರ್ಶನರಂಗದಲ್ಲಿ ಅತ್ಯುತ್ತಮಮಟ್ಟದ ದನಗಳನ್ನು ಸಾಲಾಗಿ 
ನಿಲ್ಲಿಸಿರುವ ಚಿತ್ರವನ್ನು ಚಿತ್ರ 12.8 ರಲ್ಲಿ ಕಾಣಬಹುದು. 


ತಳಿಮಾರಾಟಿ 


ಬಹಳಷ್ಟು ಸ್ಥೆ ಳಗಳೆಲ್ಲಿ ವಿವಿಧ ಹಿಂಡುಗಳಿಂದ ಮಾರಾಟಕ್ಕೆಂದು ಒಪ್ಪಿಸಲಾದ 
ದನಗಳನ್ನು ಮಾರಾಟಮಾಡುವ ಜವಾಬ್ದಾರಿಯನ್ನು ಸ್ಥಳೀಯ ತಳಿಸಂಘಗಳೇ ಹೊತ್ತಿ 
ಶುತ್ತವೆ. ಇಂತಹ ಮಾರಾಟದಲ್ಲಿ ದನಗಳನ್ನು ಕೊಂಡುಕೊಳ್ಳುವವರಿಗೂ, ಅಲ್ಲಿಸೇರಿದ 
ಹೆಚ್ಚು ಸಂಖ್ಯೆಯಲ್ಲಿ ವಿವಿಧ ರೀತಿಯ ದನಗಳನ್ನು ನೋಡಲು ಅವಕಾಶವಿರುತ್ತದೆ. 
ಅತ್ಯುತ್ತಮ ದನಗಳನ್ನು ಇಂತಹ ಮಾಧ್ಯಮೆದ ಮೂಲಕ ಜನರ ಗಮನಕ್ಕೆ ತರುವುದು 
ಒಳ್ಳೆಯ ಆಚರಣೆ. ಸಂಪೂರ್ಣವಾಗಿ ಹಿಂಡೆನ್ನೆಲ್ಲ ತಳಿಮಾರಾಟಗುರರು ಮಾನಿಬಿಡಬಾ 
ರದು. ವಾಸ್ತವಪಾಗಿ, ತಳಿಸಾಕಣೆಗಾರನು ಒಳ್ಳೆಯ-ಹೆಸರನ್ನು ಬಹಳ ಕಾಲದವರೆಗೆ 
ಉಳಿಸಿಕೊಂಡು ಬರಬೇಕಾದರೆ ಹೈನಾಗಾರಉದ್ಯಮಕ್ಕೆ ತಕ್ಕದಲ್ಲದ ದನಗಳನ್ನು ಎಂದೂ 
ಮಾರೆಲು ಯೆತ್ನಿಸಬಾರದು. ದನಗಳನ್ನು ಕೊಳ್ಳುವಾಗಲೂ, ವಕಾರುವಾಗಲೂ. 
ಆಯಾ ದನಗಳ ಯೋಗ್ಯತೆಗೆ ತಕ್ಕಂತೆ ಅವುಗಳೆ ಬೆಲೆಯೂ ಪ್ರಮಾಣೀಕೃತವಾಗಿರು 
ವಂತೆ ನೋಡಿಕೊಳ್ಳಬೇಕು. ತಳಿಸಾಕಣೆಗಾರರಲ್ಲಿ ದನಗಳೆ ಬೆಲೆ ಯೋಗ್ಯವಾಗಿರ 
ಬೇಕೆಂಬ ಮನೋಭಾವ ಇಲ್ಲದಿದ್ದಲ್ಲಿ ಶುದ್ಧ ತಳಿಉದ್ಯಮಕ್ಕೆ ಹೆಚ್ಚು ತೊಂದರೆ 
ಯಾಗುತ್ತದೆ. 

ಪಿ.ಡಿ.ಸಿ.ಎ. ಯ ಮಾರಾಟಸಿಯಮ ಮತ್ತು ಕ್ರಮಗಳು: ಪ.ಡಿ.ಸಿ.ಎ. 
ತಳಿಮಾರಾಟಕಾರ್ಯಗಳಿಗಾಗಿ ಒಂದು ಅಳತೆ ಗೋಲನ್ನು ಇರಿಸಿದೆ. ಬಹುಮಟ್ಟಿಗೆ ಎಲ್ಲ 
ತಳಿಮಾರಾಟಗಳು ಇದೇ ಅಳತೆಗೋಲಿನ ಪ್ರಕಾರವೇ ತಳಿಗಳನ್ನು ಮಾರಾಟಮಾಡಬೇ 
ಕಾಗುತ್ತದೆ. ಶುದ್ಧ ತಳಿದನಗಳ ಮಾರಾಟದಲ್ಲಿ ಆಸಕ್ತಿ ಇರುವವರು ಮಾರಾಟದ ಬಗೆಗೆ 
ಅನುಸರಿಸಬೇಕಾದ ವಿಷಯ ತಿಳಿಯಲು ಪಿ.ಡಿ.ಸಿ.ಎ. ಅವರ ಮಾರಾಟನಿಯಮಗಳು 
ಮತ್ತು ಕ್ರಮಗಳು ಎಂಬ ಪ್ರಕಟಣೆಯ ಅಧ್ಯಾಯದ ಕೊನೆಯಲ್ಲಿಯ ವಿವರಗಳ ಪರಿ 
ಶೀಲನೆಮಾಡಬೇಕು. 


ತಳಿಯ ಆಯ್ಕೆ 


ಹೊಸದಾಗಿ ಶುದ್ಧ ತಳಿವೈವಹಾರದೆಲ್ಲಿ ತೊಡಗುವವರಿಗೆ, ಅವಶ್ಯಕತೆಗಳಿಗೆ 
ಚೆನ್ನಾಗಿ ಸರಿಹೊಂಪುವಂತಹ ತಳಿಯನ್ನು ಆರಿಸಿಕೊಳ್ಳುವುದು ಒಂದು ಸಮಸ್ಯೆಯೇ 
ಎನಿಸುವುದು ಸಹಜ, ಯಾವುದೇ ತಳಿಯನ್ನು ಶುದ್ಧ ತಳಿಸಾಕಣೆಗಾಗಿ ಆರಿಸಿಕೊಳ್ಳು 


332 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ವಾಗ ಹಲವು ಅಂಶಗಳನ್ನು ಪರಿಗಣಿಸಬೇಕಾಗುತ್ತದೆ. ಅವುಗಳೆಂದರೆ, ಹಾಲಿಗಿರುವ 
ಮಾರುಕಟ್ಟೆ, ಸ್ಥಾನಿಕ ಸಾಮಾನ್ಯವಾಗಿರುವ ಶುದ್ಧತಳಿಗಳು, ಅಕ್ಕಪಕ್ಕದ ಹೈನಾಗಾರಗ 
ಳಿಗೆ ಪ್ರಿಯವಾದ ತಳಿಗಳು, ತಳಿಸಾಕಣೆಗಾರ ಅಥವಾ ಚಾ ಶುದ್ಧ ತಳಿ ಉದ್ಯ 
ಮಕ್ಕೆ ಇಳಿದಿರುವವರ ಇಚ್ಛೆ ಮುಂತಾಡವು. 

ಸ್ಥಾನಿಕ ಪ್ರಧಾನವಾಗಿಶುವ ತಳಿಯನ್ನೇ ಆರಿಸಿಕೊಳ್ಳುವುದರಿಂದ ಅನೇಕ ಉಪ 
ಯೋಗಗಳಿವೆ. ಆ ತಳಿಯು ಆದಾಗಲೇ ಆ ಸ್ಥಳಕ್ಕೆ ಚೆನ್ನಾಗಿ ಹೊಂನಿಕೊಂಡಿರುತ್ತದೆ, 
ಸ್ಥಾನಿಕರೆಲ್ಲ ಅದನ್ನೇ ಇಚ್ಛೆ ಪಡುತ್ತಾರೆ. ತಳಿವೃದ್ಧಿಸಹಕಾರ ಸಂಘಗಳಲ್ಲಿ ಹಾಗೂ 
ಮಾರಾಟ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಆ ತಳಿಗೆ ಹೆಚ್ಚು ಅವಕಾಶಗಳಿರುತ್ತವೆ. 

ಹೈ ನಾಗಾರಉದ್ಯ ಮದಲ್ಲಿ ತೊಡಗುವವರಿಗೆ ಅಪೇಕ್ಷಿತ ತಳಿ ಮಹತ್ವವನ್ನು ಸರಿ 
ಯಾಗಿ ಅರಿತುಕೊಳ್ಳಿ ದೆ, ಉಪೇಕ್ಷೆ ಮನೋಭಾವ ತರವಲ್ಲ. ಹೈ ನಾಗಾರ ಉದ ದೃವಿಂಗ 
ಳಿಗೆ ಜೀವಾಳದ ವ: ಲವನ್ನು ವಾಗಿರುವ ಯೋಗ್ಯ ತಳಿಪೂರೈ ಕೆಯ್ಸಿ ಯೇ ಶುದ್ಧ ತಳಿ 
ಉದ್ಯಮದ ಸಾಮರ್ಥ, ಅಡಗಿದೆ. ಶ್ರೇಷ್ಠ: ಮಟ್ಟ ದ, ಶುದ್ಧ ತಳಿದನಗಳಿಗೆ ಯಾವಾ 
ಗಲೂ ಮಾರುಕಟ್ಟೆ ಗೆಲ್ಲಿ ವಿಶೇಷ ಬೆಲೆ ಇರುತ್ತ ದೆ. ಮಾರುಕಟ್ಟೆ ಸಿಯ ಅಡಿಪಾಯ, 
ದ್ಯ ದೃವಹಾರಚತುರ ಹೈ ಹೈ ನಾಗಾರವನ್ನೆ € ಆಧರಿಸಿದೆ. 

ಯಾವುದೊಂದು ತಳಿಯ ಆಯ್ಕೆಗೆ ಅದರ ಬಗೆಗಿನ ಹೆಚ್ಚು ಉತ್ಸಾಹವೇಕಾರಣ. 
ಆರ್ಥಿಕ ಪ್ರಾಮುಖ್ಯತೆ ಮತ್ತು ಮಾರುಕಟ್ಟೆ ಅಂಶಗಳನ್ನು ಗಮನಿಸಬೇಕು. 

ಕೆಲವು ಅತ್ಯುತ್ತಮ ತಳಿಹಿಂಡುಗಳಲ್ಲಿ ಹಾಲಿನ ಉತ್ಪಾದನೆ ಪ್ರಮುಖ ಉದ್ದೇಶ 
ವಾಗಿಲ್ಲದಿರಬಹುದು. ಆದರೆ ಹಲವಾರು ಹಿಂಡುಗಳಲ್ಲಿ ಹಾಲಿನ ಉತ್ಪಾದನೆಯೇ 
ಪ್ರಮುಖ ಉದ್ದೇಶವಾಗಿರುತ್ತದೆ. ಹೈನಾಗಾರ ಉದ್ಯಮದಲ್ಲಿಯಂತೂ ಇದು ಮುಖ್ಯ. 
ಹೊಸ ಶುದ್ಧ ತಳಿದನಗಳ ಸಾಕಣೆಗಾರನು ಈ ಉದ್ದೇಶ ಸರಿಯಾಗಿ ತಿಳಿದಿರಬೇಕು. 
ಏಕೆಂದರೆ. ಉದ್ಯಮದಲ್ಲಿ ಸರಿಯಾಗಿ ನೆಲೆಯಾಗುವವರೆಗೆ ಉತ್ಪತ್ತಿಯಾಗುವ `ಹಾಲೇ 
ಅವನಿಗೆ ಮೂಲಾಧಾರವಾಗಿರುತ್ತ ದೆ. ಶುದ್ಧತಳಿ ಹೈನಾಗಾರದನಗಳ ಆಯ್ಕೆಮಾಡು 
ವಾಗ ಸ್ಥಳೇಯ ಮಾರುಕಟ್ಟೆಗಳಲ್ಲಿ 'ಯನವ' ತಳಿಗಳ ಹಾಲಿಗೆ ಹೆಚ್ಚು ಬೇಡಿಕೆ ಇದೆ 
ಎಂಬುದಕ್ಕೂ ಹೆಚ್ಚು ಮಹತ್ವ ಕೊಡಬೇಕು. 

Fries Reading 


The American Guernsey Cattle Club, The Story of 10 Centuries. 
A Brief History of the Guernsey Breed of Dairy Cattle. 
Peterborough, New Hampshire: The American ಭಾಬ 
Cattle Club. 

The Purebred Dairy Cattle Association, Sales ಟು and ಜಿ 
cedures, Peterborough, New Hampshire: Published by the 
Association, 1959. 

Spearing, Jack, Fitting and Showing Dairy Cattle, Ames, lowa: 
lowa State College Press, 1952, Er at 


ಜು 


13 ಮಾರಾಟ ಮಟ್ಟಿದಲ್ಲಿ ಹಾಲಿನ ಉತ್ಪಾದನೆ 


ಹೈನಾಗಾರ ಉದ್ಯಮವು ಯಶಸ್ವಿಯಾಗಬೇಕಾದರೆ, ಉತ್ಸಾದನೆಯಾಗುವ 
ಹಾಲಿಗೆ ಹೆಚ್ಚಿಗೆ ಬೇಡಿಕೆ ಇರಬೇಕು; ಹಾಲು ಉತ್ತಮ ದರ್ಜೆಯದಾಗಿರಬೇಕು; ಹೈನಾ 
ಗಾರ ಹಸು ಹಿಂಡಿನ ನಿರ್ವಹಣೆ ಹೆಚ್ಚು ಸಮರ್ಥತೆಯಿಂದ ನಡೆದಿರಬೇಕು; ಹಾಲಿನ 
ವ್ಯಾಪಾರವು ನಂಬಿಕೆಯಿಂದ ಕೂಡಿರಬೇಕು; `ಕೊನೆಯದಾಗಿ, ಹಾಲಿಗೆ ಸಾಕಷ್ಟುಮಾರು 
ಕಟ್ಟೆಯೂ ಇರಬೇಕು. ಈ ಅಧ್ಯಾಯದಲ್ಲಿ ಈ ಪ್ರತಿಯೊಂದು ಅಂಶಗಳನ್ನು ಒಂದೊಂ 
ದಾಗಿ ಚರ್ಚಿಸಿದೆ. 


ಉತ್ತಮ ದರ್ಜೆಯ ಹಾಲಿನ ಉತ್ಪಾದನೆ 


ಹಾಲು ಆರೋಗ್ಯಕರ ಕೆಚ್ಚಲಿನಲ್ಲಿ ಉತ್ಪತ್ತಿಯಾಗುತ್ತಿರುವ ಒಂದು ನೈಸರ್ಗಿಕ 


ಅಹಾರವಸ್ತು. ಆರೋಗ್ಯಕರ ಕೆಚ್ಚಲಿನಲ್ಲಿ ತಯಾರಾಗುವ ನೈಸರ್ಗಿಕಸಿದ್ದಹಾಲು 
ಉತ್ತಮ ದರ್ಜೆಯದೇ ಆಗಿರುತ್ತದೆ. ಅಧಿಕ ಸಂಖ್ಯೆಯಲ್ಲಿ ಏಕಾಣುಜೀವಿಗಳಿಂದ ಕಲು 
ಷಿತಿವಾಗಿರುವುದಿಲ್ಲ. ಅದಕ್ಕೆ ದುರ್ವಾಸನೆ ಇರುವುದಿಲ್ಲ. ಧೂಳು ಇಲ್ಲವೆ ಔಷಧವಸ್ತು 
ಗಳಿಂದ ಕೂಡಿರುವುದಿಲ್ಲ. ಉತ್ತಮ ದರ್ಜೆಯ ಹಾಲುತ್ಪಾದನೆಗೆ ಅತಿ ಮುಖ್ಯವಾಗಿ 
ಬೇಕಾದುದು ನಿರ್ಮಲೀಕರಣ. ಪ್ರತಿ ಹಂತದಲ್ಲೂ ಪೂರ್ಣ ಶುಚಿತ್ವ ಹಾಗೂ ನಿರ್ಮ 
ಲೀಕರಣಗಳನ್ನು ಕಾಪಾಡಿಕೊಂಡು ಬರಬೇಕು. ಶುಚಿತ್ವ ಹಾಲುಕರೆಯುವ ಹಸುವಿನಿಂ 
ದಲೇ ಪ್ರಾರಂಭವಾಗಬೇಕು. ಹಸುವಿನ ಕೆಚ್ಚಲು, ಪಕ್ಕೆಗಳು. ಚಪ್ಪೆ ಮತ್ತು ಬಾಲಗ 
ಗನ್ನು ಮುಖ್ಯವಾಗಿ ತೊಳೆದು ಶುಚಿ ಮಾಡಬೇಕು. ಈ ಭಾಗಗಳಲ್ಲಿರುವ ಉದ್ದುದ್ದ 
ಕೂದಲುಗಳನ್ನು ಕತ್ತರಿಸಿ ಸ್ವಚ್ಚ ಗೊಳಿಸಬೇಕು. ಏಕೆಂದರೆ, ಈ ಕೂದಲುಗಳಲ್ಲಿ ಧೂಳು 
ಸೇರಿಕೊಂಡು. ಅದರಿಂದ ಹಾಲು ಕಲುಷಿತಗೊಳ್ಳೆಲು ಕಾರಣವಾಗಬಹುದು. ಹಸುಗಳ 
ತಳಕ್ಕೆ ಸಾಕಷ್ಟು ತಳಹಾಸನ್ನು ಹಾಕಿರಬೇಕು. ಸಗಣಿಯನ್ನು ಆಗಿಂದಾಗ್ಗೆ ತೆಗೆಯುತ್ತಿರ 
ಬೇಕು. : ಕೆಚ್ಚಲು ಮತ್ತು ತೊಟ್ಟುಗಳನ್ನು ಶುಚಿಯಾದ ಮತ್ತು ಉಗುರುಬೆಚ್ಚಗಿನ 
ನೀರಿನಿಂದ ತೊಳೆಯುತ್ತಿರಬೇಕು. ಮೊದಲಿನ ಕೆಲವು ಧಾರೆಗಳ ಹಾಲನ್ನು ಬೇರೆ 
ಪಾತ್ರೆಯಲ್ಲಿ ಕರೆಯಬೇಕು. ಈ ಎಲ್ಲ ಅಂಶಗಳು ಉತ್ತಮ ದರ್ಜೆಯ ಹಾಗೂ ಶುಚಿ 


ಯಾದ ಹಾಲು ಉತ್ಪಾದನೆಗೆ ಅವಶೃಕ. 
ಉಪಕರಣಗೆಳೆ ಕಾಳಜಿ ಹಾಗೊ ಶುಚಿಮಾಡುವಿಕೆ 

. : ಹಾಲುಹಿಂಡಲು ಬಳಸುವ ಉಪಕರಣಗಳು ಯಾವಾಗಲೂ ಬ್ಯಾಕ್ಟೀರಿಯಾ 
ಗಳಿಂದ ಕಲುಹಿತಗೊಳ್ಳುತ್ತವೆ. ಪ್ರತಿಸಲ ಹಾಲು ಕರೆದಾದ ಮೇಲೆ ಹಾಲುಕರೆಯುವ 
ಯಂತ್ರೋಪಕರಣಗಳ ಪ್ರತಿ ಭಾಗಗಳನ್ನು ಒಂದೊಂದಾಗಿ ಬಿಡಿಸಿ, ಚೆನ್ನಾಗಿ ತೊಳೆದು 


334 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಸ್ವಚ್ಛಗೊಳಿಸಬೇಕು. ಒಳ್ಳೆಯ ಸ್ವಚ್ಛಗೊಳಿಸುವ ಪದ್ಧತಿಗಳಲ್ಲಿ ಈ ಮುಂದಿನ ಕ್ರಮಗಳ 
ಮುಖ್ಯವಾಗಿವೆ : ಹಾಲು ಕರೆದಾದ ಕೂಡಲೇ ಹಾಲುಕರೆಯುವ ಉಪಕರಣವನ್ನು 
ತಣ್ಣೀರಿನಲ್ಲಿ ಇಲ್ಲವೇ ಉಗುರು ಬೆಚ್ಚ ಗಿನ ನೀರಿನಲ್ಲಿ ತಿಕ್ಕಿ ತೊಳೆಯಬೇಕು. (ಈ ಸಮಯ 
ದಲ್ಲಿ ಬಿಸಿನೀರು ಉಪಯೋಗಿಸುವುದರಿಂದ ಹಾಲು ಬದಿಗಳಿಗೆ ಅಂಟಿಕೊಳ್ಳುವ ಸಂಭವ 
ವಿರುತ್ತದೆ). ಒಂದು ಬಕೆಟ್‌ ನೀರಿನಲ್ಲಿ ಮೊಲೆಬಟ್ಟಲುಗಳನ್ನು ಅಲ್ಲಾಡಿಸಬೇಕು. ಹೀಗೆ 
ಮಾಡುವುದರಿಂದ ಹವೆ ಮತ್ತು ನೀರು ಮೊಲೆಬಟ್ಟಲುಗಳನ್ನು ಉಜ್ಜಿ ಸ್ವಚ್ಚಗೊಳಿಸು 
ತ್ತದೆ. ತೊಳೆದನೀರು ಹಾಲಿನೊಂದಿಗೆ ಕೂಡಿ ಹಾಲು ಕಲುಷಿತಗೊಳ್ಳದಂತೆ ಎಚ್ಚರಿಕೆ 
ವಹಿಸಬೇಕು. ನಂತರ ಮೊಲೆಬಟ್ಟಲುಗಳನ್ನು ಹೈನಾಗಾರ ಸ್ವಚ್ಛಗೊಳಿಸಲು ಉಪ 
ಯೋಗಿಸುವೆ ದ್ರಾವಣ ಮತ್ತು ಬಿಸಿನೀರಿನಿಂದ ಒಳ್ಳೆಯ ಬ್ರಷ್‌ನಿಂದ ತಿಕ್ಕಿ ತೊಳೆಯ 
ಬೇಕು. ಕೊನೆಯದು, ಜೀವಾಣುಗಳನ್ನು ನಾಶಮಾಡುವಷ್ಟರ ಶಾಖದ ನೀರಿನಲ್ಲಿ 
ಅದ್ದುವಿಕೆಯು. ನಂತರ ಹಾಲಿನ ಬಕೆಟ್‌ ಹಾಗೂ ಭಾಗಗಳನ್ನು ಚೆನ್ನಾಗಿ ಒಣಗಿಸಿ, 
ಧೂಳು ಮತ್ತು ಇತರ ಕಲ್ಮಶ ತಗಲದಂಥ ಸ್ಥಳಗಳಲ್ಲಿ ಶೇಖರಿಸಿಡಜೇಕು. ಪ್ರತಿಸಲ 
ಹಾಲುಕರೆಯುವ ಮುಂಚೆ ಯಂತ್ರ ಹಾಗೂ ಇತರ ಉಪಕರಣಗಳನ್ನು ಪ್ರಮಾಣಿತ 
ಕ್ಲೋರೀನ್‌ ಅಥವಾ ಇತರ ಚೊಕ್ಕಾರಕ ದ್ರಾವಣದಲ್ಲಿ ಅದ್ದಬೇಕು. 


ಉಬ್ಬುಗ ಮತ್ತು ರಬ್ಬರ್‌ ಭಾಗಗಳು : ಹಾಲುಕರೆಯುವ ಯಂತ್ರೋ 
ಪಕರಣಗಳಲ್ಲಿರುವ ರಬ್ಬರ್‌ ಭಾಗಗಳಿಗೆ ವಿಶೇಷ ಗಮನಕೊಡುವುದು ಅವಶ್ಶಕ. 
ಏಕೆಂದರೆ, ರಬ್ಬರ್‌ ಸಣ್ಣ ಸಣ್ಣ ರಂಧ್ರಗಳಿಂದ ಕೂಡಿರುತ್ತದೆ. ಈ ರಂಧ್ರಗಳು ಹಾಗೂ 
ಸೀಳಿಕೆಗಳಲ್ಲಿ ಹಾಲಿನ ಮೇದಸ್ಸು ಕೂಡಿಕೊಂಡು ಬ್ಯಾಕ್ಟೀರಿಯಾಗಳ ನೆಲೆಗೆ ಹಾಗೂ 
ಬೆಳವಣಿಗೆಗೆ ಒಳ್ಳೆಯ ಆಸರೆಯಾಗುತ್ತದೆ. ಈ ಭಾಗಗಳಲ್ಲಿ ಹಾಲುಹರಿಯುವಾಗ 
ರಂಧ್ರ ಅಥವಾ ಸೀಳಿಕೆಗಳಲ್ಲಿರುವ ಬ್ಯಾಕ್ಟೀರಿಯಾಗಳು ಹಾಲಿನೊಡನೆ ಕಲೆತು ಹಾಲು 
ಕಲುಷಿತವಾಗುತ್ತದೆ. ಎರಡನೆಯದಾಗಿ, ಮೊಲೆಬಟ್ಟಲುಗಳ ಉಬ್ಬುಗಗಳು ಬಲಹೀನ 
ಗೊಳ್ಳುತ್ತವೆ. ಪರಿಣಾಮವಾಗಿ, ಅವು ಹೆಚ್ಚು ಕಾಲ ಬಾಳಿಕೆ ಬರುವುದಿಲ್ಲ. ಉಬ್ಬುಗ 
ಹಾಗೂ ರಬ್ಬರ್‌ ಕೊಳವೆಗಳನ್ನು ಮೇಲೆ ವಿವರಿಸಿದ ರೀತಿಯಲ್ಲಿಯೇ ತೊಳೆದು ಶುಚಿ 
ಮಾಡಬೇಕು. ಜೊತೆಗೆ, ಇಪುಗಳಿಗೆ ಅಂಟಿಕೊಂಡಿರುವ ಮೇದಸ್ಸನ್ನು ತೆಗೆಯಲು 
ವಾರಕ್ಕೊಮ್ಮೆ ಇವುಗಳನ್ನು "ಲೈ" ದ್ರಾವಣದಲ್ಲಿ ಹಾಕಿ ಕುದಿಸಬೇಕು. 

ಹಾಲುಹರಿಯುವ ಕೊಳವೆಗಳನ್ನು ಬಿಚ್ಚಿಯಾಗಲಿ ಇಲ್ಲವೆ ಇದ್ದಲ್ಲಿಯೇ ತೊಳೆದು 
ಶುಚಿಮಾಡಬಹುದು. ಇದು ವಿಶೇಷವಾಗಿ ಪೈಪುಲೈನುಗಳ ರಚನೆ ವಿನ್ಯಾಸ ಹಾಗೂ 
ಅವುಗಳ ತಯಾರಕರ ಸೂಚನೆಗಳನ್ನು ಅವಲಂಬಿಸಿದೆ. ಹಾಲಿನ ವಿಶುಲ ಸಂಗ್ರಾಹಕ 
ಗಳನ್ನೂ ಸಹ ಖಾಲಿಯಾದಾಲೆಲ್ಲ ಇತರ ಹಾಲುಕರೆಯುವ ಯಂಕ್ರೋಪಕರಣ ಭಾಗ 
ಗಳನ್ನು ತೊಳೆದು ಶುಚಿಮಾಡುವಂತೆಯೇ ಶುಚಿಮಾಡಬೇಕು. ಪ್ರತಿಸಲ, ಟ್ಯಾಂಕಿನಲ್ಲಿ 
ಹಾಲು ತುಂಬಿಸುವುದಕ್ಕೆ ಮುಂಚೆ ಪ್ರಮಾಣಿತ ಕ್ಲೋರಿನ್‌ ಮುಂತಾದ ಸೂಕ್ತ 


ಮಾರಾಟ ಮಟ್ಟದಲ್ಲಿ ಹಾಲಿನ ಉತ್ಪಾದನೆ 335 


ಜೊಕ್ಕಾರಕ ದ್ರಾವಣಗಳಿಂದ ಅದನ್ನು ಚೆನ್ನಾಗಿ ತಿಕ್ಕಿ ತೊಳೆಯಬೇಕು. ಹಾಲು 
ತುಂಬುವ ಕ್ಕಾನುಗಳನ್ನು ಹಾಲುತುಂಬುವ ಮುಂಚೆ ಉಚಿತ ಚೊಕ್ಕಾರಕ ದ್ರಾವಣ 
ಗಳಿಂದ “ತೊಳೆಯಬೇಕು. 

ನಿರ್ವಾತಕೊಳವೆ ಸ್ವಚ್ಛವಿಡದಿದ್ದರೆ ಕಲುಷಿತಕ್ಕೆ ಆಮಂತ್ರಣವಿತ್ತಂತೆ. ಕೊಳವೆ 
ಗಳಲ್ಲಿನ ಘನೀಕೃತ ಇಲ್ಲವೇ ಆಕಸ್ಮಿಕವಾಗಿ ಉಳಿದುಕೊಂಡಿರುವ ಹಾಲು ಕಲುಷಿತ 
ಗೊಂಡು ಹಾಲಿನ ಸಂಗ್ರಹಕ್ಕೆ ಸಾಗಬಹುದು. ಆದ್ದರಿಂದ ಆಗಾಗ್ಗೆ ಪ್ರಬಲ "ಲೈ' 
ದ್ರಾವಣ ಜೋರಿನಿಂದ ಕೊಳವೆಯೊಳಕ್ಕೆ ಹರಿಯಿಸಿ ಚೊಕ್ಕಟಮಾಡಬೇಕು. ಹೀಗೆ 
ಮಾಡುವುದರಿಂದ ಯಂತ್ರೋಪಕರಣಗಳಲ್ಲಿ ಒಳ್ಳೆ ಕೈಯ ನೈರ್ಮಲೀಕರಣವನ್ನು ಕಾಯ್ದಿ 
ರಿಸೆಲು ಸಾಧ್ಯವಾಗುತ್ತದೆ. ಜೊತೆಗೆ ಯಂತ್ರೋಪಕರಣಗಳ ಕಾರ್ಯವ್ಯವಸ್ಥೆ ಮತ್ತು 
ನಿರ್ವಹಣೆ ಹೆಚ್ಚಿ, ಸಮರ್ಥ ರೀತಿಯಲ್ಲಿ ಅವುಗಳ ಕಾರ್ಯಾಚರಣೆಗೆ ಅನುಕೂಲ 
ವಾಗುತ್ತದೆ. ಈ ರೀತಿ ವಾರಕ್ಕೊಮ್ಮೆ ಮಾಡುತ್ತಿರಬೇಕು. 

ಸ್ವಚ್ಛಗೊಳಿಸುವ ಮತ್ತು ಚೊಕ್ಕಟಗೊಳಿಸುವ ಕಾರ್ಯಗಳಲ್ಲಿ ಅತ್ಯಂತ ಜಾಗರೂ 
ಕತೆ ವಹಿಸಬೇಕು. ನೀರು ಒಳಸೇರಿ, ಹಾಲನ್ನು ಕಲುಷಿತಗೊಳಿಸದಂತೆ ಜಾಗರೂ 
ಕತೆ ವಹಿಸಬೇಕು. 


ಹಾಲಿನಲ್ಲಿನ ಬ್ಯಾಕ್ಟೀರಿಯಾಗಳ ಪ್ರಮಾಣ ಮಟ್ಟಿಗಳು 


ಬಹಳಷ್ಟು ಪ್ರದೇಶಗಳಲ್ಲಿ ಸ್ಥಳೀಯ ಆರೋಗ್ಯಾಧಿಕಾರಿಗಳೇ ಹಾಲಿನಲ್ಲಿರ 
ಬಹುದಾದ ಏಕಾಣುಜೀವಿಗಳ ಪ್ರಮಾಣಮಟ್ಟವನ್ನು ನಿರ್ಧರಿಸಿರುತ್ತಾರೆ. ಈ ಮಟ್ಟ 
ಸ್ಥಳದಿಂದ ಸ್ಥಳಕ್ಕೆ ಸಾಕಷ್ಟು ವ್ಯತ್ಯಾಸಗೊಳ್ಳುತ್ತದೆ. ಕೆಲವು ಪ್ರದೇಶಗಳಲ್ಲಿ ಹಾಲನ್ನು 
ಸರಬರಾಜಿಗೆ ಬಿಡುಗಡೆಮಾಡುವಾಗ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಪ್ರತಿ ಮಿಲಿಲೀಟರಿಗೆ 
1,00,000 ಕ್ಕಿಂತಲೂ ಹೆಚ್ಚು ಹಾಗೂ ಬಿಸಿ 45 ರಿಂದ 50%£ ಗಳಿಗಿಂತ ಹೆಚ್ಚಾ ಗಿರ 
ಬಾರದಂತೆ ನಿರ್ಧರಿಸಿರುತ್ತಾರೆ. ಅಮೇರಿಕೆಯ ಸಂಯುಕ್ತ ಸಂಸ್ಥಾ ನಗಳ ಜನಾರೋಗ್ಯ 
ಇಲಾಖೆ ಎಲ್ಲ ಕಡೆಗಳಲ್ಲೂ ಏಕಪ್ರಕಾರವಾಗಿ ಅನ್ವಯಿಸುವಂತೆ ಏಕರೀತಿಯ ನಿಯಮಾ 
ವಳಿ ಸೂಚಿಯನ್ನು ಪ್ರಕಟಿಸಿ ಹುಲನ್ನು ಸರಬರಾಜಿಗೆ ಬಿಡುಗಡೆ ಮಾಡುವಾಗ ಅದರಲ್ಲಿ 
ಪ್ರತಿ ಮಿಲಿಲೀಟುನಲ್ಲಿ 2,00,000 ಕ್ಕಿಂತಲೂ ಹೆಚ್ಚಿಗೆ ಬ್ಯಾಕ್ಟೀರಿಯಾಗಳಿರಬಾರ 
ಡೆಂದೂ ಹಾಲಿನ ಶಾಖ 50೯ ಗಿಂತಲೂ ಹೆಚ್ಚಿಗೆ ಇರಬಾರದೆಂದೂ ತಿಳಿಸಿದೆ. 


ತತ್‌ಕ್ಷಣ ಶೈತ್ಯಗೊಳಿಸುವಿಕೆ : ಕೆಲವು ಬ್ಯಾಕ್ಟೀರಿಯಾ ಬಹುಮಟ್ಟಿಗೆ 
ಹಾಲಿನಲ್ಲಿ ಇರುತ್ತವೆ. ಇವುಗಳ ವೃದ್ಧಿಯಾಗದಂತೆ ನೋಡಿಕೊಳ್ಳಬೇಕು. ಅದಕ್ಕಾಗಿ 
ಹಾಲಿನಲ್ಲಿರುವ ಈ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಒಂದು 
ಕ್ರಮ ಅಪಶ್ಯಕ. ಹಾಲುಕರೆದ ಶಕ್ಷಣ ಆದಷ್ಟು ಬೇಗ ಅದರ ಉಷ್ಣವನ್ನು 50೪೯ 
ಅಥವಾ ಅದಕ್ಕಿಂತಲೂ ಕಡಮೆ ಉಷ್ಣಕ್ಕೆ ಇಳಿಸಬೇಕು. ಈ ಉಷ್ಣದಲ್ಲಿ ಸಾಮಾನ್ಯ 


336 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ವಾಗಿ ಬ್ಯಾಕ್ಟೀರಿಯಾಗಳು ವೃದ್ಧಿ ಹೊಂದುವುದಿಲ್ಲ. ಹಾಲುಶೈತ್ಯೀಕರಣವು ಹಾಲು 
ಶೇಖರಿಸಿಡುವಿಕ್ಕೆಯಲ್ಲಿನ ಶಿಫಾರಸುಮಾಡಿದ ಒಂದು ಅಂಗೀಕೃತ ಕ್ರಮ. ಬಹುಮಟ್ಟಿಗೆ 
ಎಲ್ಲ ವಾಣಿಜ್ಯ ಶೈತ್ಯಾಗಾರಗಳಲ್ಲಿ ಟ್ಯಾಂಕು ಇಲ್ಲವೇ ಕ್ಯಾನ್‌ ಶೈತ್ಯಾಗಾರಗಳನ್ನು 
ರೂಪಿಸಲಾಗಿದೆ. ಈ ಶೈ ತ್ಯಾಗಾರಗಳು "ಸರಿಯಾಗಿ ಕೆಲಸ ಮಾಡುತ್ತಿವೆಯೇ ಇಲ್ಲವೇ 
ಎಂದು ಆಗಿಂದಾಗ್ಗೆ ಪರೀಕ್ಷಿಸುತ್ತಿ ರಬೇಕು. 


ಹಾಲಿನಲ್ಲಿನ ವಾಸನೆ ಹಾಗೂ ರುಚಿಗಳು 


ಹಾಲಿನ ಅಕ್ಷೇಪಣೀಯ ವಾಸನೆ ಹಾಗೂ ರುಚಿಗಳಿಗೆ ಹಲವಾರು ಕಾರಣಗಳು. 
ಈ ಯಾವುದೇ ವಾಸನೆಯಿದ್ದ ಹಾಲು ಕುಡಿಯಲು ರುಚಿಸದು. ಅದೊಂದು ಆಕ್ಷೇಪ 
ಣೀಯವೂ ಕೂಡ. ಹಾಲಿನ ಕೆಟ್ಟ ವಾಸನೆಯು ಹಾಲಿನ ರ.ಚಿಯನ್ನ ಕೆಡಿಸುತ್ತದೆ. 
ಕೆಲವು ಮೇವುಗಳ ಹಾಗೂ ತಿನಿಸ:ಗಳಿಂದಲೂ ಹಾಲಿಗೆ ವಿಶಿಷ್ಟ ವಾಸನೆಯು ಬರುತ ದೆ. 
ದನಗಳು ತಿನ್ನುವ ಆಹಾರದಿಂದ ಬರ:ವ ವಾಸನೆಯನ್ನು ತಡೆಗಟ್ಟುವ ಬಗೆಯನ್ನು 
ಅಧ್ಯಾಯ 2 ರಲ್ಲಿ ವಿವರಿಸಿದೆ. ಸರ್ವಸಾಮಾನ್ಯವಾಗಿ ಹಾಲು ಕರೆಯುವುದಕ್ಕೆ ನಾಲ್ಕು 
ಗಂಟೆಗಳ ಮುಂಚೆ ಹಸುಗಳನ್ನು ಅಂತಹ ವಾಸನೆಗಳಿರುವ ಆಹಾರವಸ್ತುಗಳಿಂದ 
ದೂರವಿಡುವ ಮೂಲಕ ಹಾಲಿನ ಅನಪೇಕ್ಷಣೀಯ ವಾಸನೆಗಳನ್ನು ತಡೆಗಟ್ಟಬಹುದು. 

ಹಾಲಿನ ಮೇದಸ್ಸಿನಲ್ಲಿ ಉತ್ಕರ್ಷಣದಿಂದ ಆಗುವ ಬದಲಾವಣೆಯಿಂದಲೂ 
ಹಾಲಿಗೆ ಅತಿ ಅಪೇಕ್ಷಣೀಯ ವಾಸನೆಬರುತ್ತದೆ. ಈ ವಾಸನೆ ವಿವಿಧ ತೆರನದ್ದಾಗಿರು 
ತ್ತದೆ. ಸೀಮೆಸುಣ್ಣದ ಘಾಟುವಾಸನೆ, ರಟ್ಟಿನವಾಸನೆ, ಹಳಸಿದವಾಸನೆ, ಮುಗ್ಗಿನ 
ವಾಸನೆ, ಮೀನುವಾಸನೆ ಇಲ್ಲವೇ ಎಣ್ಣೆವಾಸನೆ ಇವೇ ಮುಂತಾದ ಕೆಟ್ಟವಾಸನೆಗಳು 
ಹಾಲಿಗೆ ಬರುತ್ತವೆ. ಕ್ಷೀರಾವಧಿಯ ಕೊನೆಯ ಕಾಲಗಳಲ್ಲಿ ಹಸುಗಳು ಕರೆಯುವ 
ಹಾಲು ಈ ರೀತಿಯ ಬದಲಾವಣೆಗಳಿಗೆ ಒಳಗಾಗುವುದು ಸಾಮಾನ್ಯ, ಕೆಲವು ಹಸು 
ಗಳ ಹಾಲು ಈ ವಿಷಯದಲ್ಲಿ ಒಂದು ಸಮಸ್ಯೆಕಾರಿಯೇ. ವಿಪರೀತವಾಗಿ ಕಲಕುವುದು 
ಬಿಸಿ ಮಾಡುವುದು, ತಣ್ಣಗೆ ಮಾಡುವುದು ಮುಂತಾದ ಕಾರ್ಯಗಳಿಂದಲೂ ಉತ್ಕ 
ರ್ಷಣಾ ಬದಲಾವಣೆಗಳಿಂದುಂಟಾಗಿ ಹಾಲಿಗೆ ವಾಸನೆ ಬರುತ್ತದೆ. ಸಾಕಷ್ಟು ಮಟ್ಟಿಗೆ 
ಹಾಲನ್ನು ತಣ್ಣಗೆ ಮಾಡುವುದು, ಪೈಪುಲೈನುಗಳಲ್ಲಿರುವ "ರೈಸರ್ಸ್‌ "ಗಳನ್ನು ನಿವಾರಿಸು 
ವುದು ಅಥವಾ ಕಲಕ.ವ ಸ್ಥಿತಿ ನಿವಾರಿಸುವುದು ಉತ್ಕರ್ಷಣವಾಗದಂತೆ ನೋಡಿಕೊಳ್ಳು 
ವುದು, ಈ ಕೆಲವು ಕ್ರಮಗಳಿಂದ ನಿವಾರಿಸಬಹುದು. 


ಹಾಲು ಮಲಿನವಾಗುವುದನ್ನು ತಡೆಗಟ್ಟುವಿಕೆ | ಕ 
ಹಾಲು ಧೂಳಿನಿಂದ ಕಲುಷಿತಗೊಳ್ಳಬಹುದು; ಕೆಚ್ಚಲು ರೋಗಗಳಿಂದ ಕಲು. 


ಹಿತವಾಗಬಹುದು; ಹಸುಗಳಿಗೆ ಚಿಕಿತ್ಸೆಗಾಗಿ ಕೊಡುವ ಔಷಧಗಳಿಂದ ಬೆರೆತಿರಬಹುದು.' 
ಇಲ್ಲವೇ ಆಹಾರತಯಾರಿಕೆ, ಸಂಸ್ಕರಣೆ ಇತ್ಯಾದಿಗಳಲ್ಲಿ ಬಳಸುವ ರಾಸಾಯನಿಕಗಳಿಂದ 


ಮಾರಾಟ ಮಟ್ಟಿ ದಲ್ಲಿ ಹಾಲಿನ ಉತ್ಪಾದನೆ 337 


ಕಲುಷಿತವಾಗ ರಬಹುದು. ಧೂಳು ಹಾಗೂ ಮಣ್ಣನ್ನು ಹಾಲಿನಿಂದ ದೂರವಿರಿಸಿರ 
ಬೇಕು. ಕೆಚ್ಚಲುಬೇನೆಯಿಂದ ನರಳುತ್ತಿರುವ ಹಸುಗಳ ಹಾಲು ಬಳಕೆಗೆ ಯೋಗ್ಯವಲ್ಲ. 
ಅದನ್ನು ಜನರ ಬಳಕೆಗೆ ಮಾರಾಟ ಮಾಡಕೂಡದು. ಕೆಚ್ಚಲು ಬೇನೆಯಿಂದ ನ:ಳುತ್ತಿ 
ರುವ ಹಸುಗಳನ್ನು ಸಾಮಾನ್ಯವಾಗಿ ಹಾಲುಕರೆಯುವ ಸ್ಥಳಗಳಿಂದಲೂ, ಆರೋಗ್ಯಕರ 
ಹಸುಗಳಿಂನಲೂ ದೂರವಿರಿಸಿರಬೇಕು. ಇದು ಆರೋಗ್ಯನಿಯಮಗಳ ನಿಖರ ಶಾಸನವೂ 
ಕೂಡ. ಅಮೇರಿಕೆಯ ಸಂಯುಕ್ತ ಸಂಸ್ಥಾನಗಳ ಫೆಡತರಲ"” ಅಂಡ್‌ ಡ್ರಗ್‌ ಅಡ್ಮಿನಿ 
ಸ್ಟೇಶನ್‌ ಹಸುಗಳ ಚಿಕಿತ್ಸೆಯಲ್ಲಿ ಬಳಸುವ ಪ್ರಕದೇಹಿ ಅಥವಾ ಇತರ ಔಷಧವಸ್ತುಗ 
ಛನ್ನೊಳಗೊಂಡಿರುವ ಹಾಲನ್ನು ಜನರ ಬಳಕೆಗೆ ಮಾರಾಟಮಾಡುವುದನ್ನು ನಿಷೇಧಿಸಿದೆ. 
ಅದೇ ರೀತಿ, ಜನರ ಬಳಕೆಗೆ ಮಾರಾಟಮಾಡುವ ಹಾಲು, ಕಳೆನಾಶಕ ಹಾಗೂ ಪ್ರಾಣಿ 
ಗಳ ಮೇಲೆ ಅಥಮು ಪರಿಸರದಲ್ಲಿ ಹಾಕಿರುವ ಅಥವಾ ಮೇವಿನ ಬೆಳೆಗಳ ಮೇಲೆ ಸಿಂಪ 
ಡಿಸಿರುವ ಪೀಡೆನಾಶಕಗಳಿಂದ ವಿಮುಕ್ತವಾಗಿರಬೇಕು. ಹಸುಗಳಿಗೆ ಕೊಡುವ ಆಹಾರ 
ದಲ್ಲಿ ಸೇರಿಸಿರುವ ತಿನಿಸುಸೇರಿಕೆಗಳ ಅಂಶ ಹಸುಗಳು ಕರೆಯುವ ಹಾಲಿನಲ್ಲಿ ಕಾಣಿಸಿ 
ಕೊಳ್ಳ ಬಹುದು. ಇಂಥ ಹಾಲು ಸೇವನೆಗೂ ಮಾರಾಟಕ್ಕೂ ಯೋಗ್ಯವಲ್ಲ. ಅವು 
ಕರೆಯುವ ಹಾಲಿನಲ್ಲಿ ಕಾಣಿಸಿಕೊಳ್ಳಬಹುದಾದ ಔಷಧಗಳನ್ನು ಹಸುಗಳಿಗೆ ಕೊಡುವಾಗ 
ಅಂತಹ ಹಾಲನ್ನು ಔಷಧ ಸಂಗ್ರಾಹಕಗಳಿಗೆ ಅಂಟಿಸಿದ ಸೂಚನೆಪಟ್ಟಿಯಲ್ಲಿಯ ಅವಧಿ 
ಯವರೆಗೆ ಮಾರಾಟ ಮಾಡಕೂಡದು. ಅಂಗೀಕೃತ ನೊಣ ಹಾಗೂ “ಗ್ರಬ್‌' ಒಳ 
ಪರಪಿಂಡಿ ನಿಯಂತ್ರಣ ಕ್ರಮಗಳನ್ನು ಹಾಲುಕರೆಯುವ ಹಸುಗಳ ವಿಷಯದಲ್ಲಿ ಅನುಸ 
ರಿಸಬೇಕು. ರಾಸಾಯನಿಕಗಳಿಂದ ಸಂಸ್ಕರಿಸಿದ ಮೇವುಗಳು ಅಥವಾ ಕಾಳುಗಳನ್ನು 
ಹಖುಗಳಿಗೆ ಕೊಡುವುದರಿಂದ ರಾಸಾಯನಿಕಗಳು ಹಾಲಿನಲ್ಲಿ ಕಾಣಿಸಿಕೊಳ್ಳಬಹುದು. 
ಆದ್ದರಿಂದ ಅಂತಹ ಮೇವು ಅಥವಾ ಕಾಳುಗಳನ್ನು ಹಾಲುಕರೆಯುವ ಹಸುಗಳಿಗೆ ಕೊಡ 


ಹೈನಾಗಾರ ಹಿಂಡಿನ ಸಮರ್ಥ ನಿರ್ವಹಣೆ 

-. : ಸಮರ್ಥ ಹೈನಾಗಾರ ಹಿಂಡು ನಿರ್ವಹಣೆಯಲ್ಲಿ ಹಲವಾರು ವಿಷಯಗಳು 
ಸೇರಿವೆ. ಅವುಗಳೆಂದರೆ, ಮೇವು ಕೊಡುವಿಕೆ, ಸಂತಾನಾಭಿವೃದ್ಧಿ, ಕೀಟ ಹಾಗೂ 
ರೋಗನಿವಾರಣೆ, ದನಗಳ ಆಯ್ಕೆ, ದನಗಳ ವಸತಿಗಳು ಈ ವಿಷಯಗಳನ್ನು ಸಂಬಂಧಿ 
ಸಿದ ಭಾಗಗಳಲ್ಲಿಯೆ € ವಿವರಿಸಿದೆ. ಹೈನಾಗಾರ ದನಗಳಿಂದ ಹೆಚ್ಚಿನ ಉತ್ಪಾದನೆ ಪಡೆ 
ಯಲು ನಿರ್ವಹಣೆಯ ಹೆಚ್ಚಿನ ಅನುಭವ ಅವಶ್ಶಕ, ಆಧುನಿಕ ವಿಧಾನ ಕ್ರಮಗಳನ್ನು 
ಅನ:ಸರಿಸಿ, ಸಾಧ್ಯವಿರುವೆಡೆಗಳಲ್ಲಿ ಸಂಪೂರ್ಣ ಯಾಂತ್ರಿಕತೆ (ಆಟೋಮೇಶನ್‌) 
ಬಳಸಿ, ಹೈನಾಗಾರ ನಿರ್ವಹಣೆ ಕಾರ್ಯವನ್ನು ಯಶಸ್ವಿಗೊಳಿಸಬಹುದು. ಹಿಂಡಿನ 
ಲ್ಲಿರುವ ಹಸುಗಳೆಲ್ಲವು ಒಂದೇತೆರನಾಗಿರುವುದಿಲ್ಲ; ವೃತ್ಕಾ ಸವಿರುತ್ತದೆ. ಆದ್ದರಿಂದ, 
ಪ್ರತಿಯೊಂದು ಹಸುವಿಗೂ ಕೆಲ ವಿಷಯಗಳಲ್ಲಿ ವಿಶೇಷ ಗಮನ ಕೊಡುವುದು, ತಕ್ಕ 
ಚಿಕಿತ್ಸೆ ನೀಡುವುದು ಅವಶ್ಯಕವಾಗಿರುತ್ತದೆ. 


38 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಹಿತಮಿತ ಹಿಂಡುಗಾತ್ರ ಸ್ಥಾಪನೆ ..,, A 
ಹೈನಾಗಾರ ಥೆಚ್ಚು ಆರ್ಥಿಕವಾಗಿ ಯಶಸ್ವಿಯಾಗಲು ಹೈನಾಗಾರದಲ್ಲಿಯ ದನ 
ಗಳ ಹಿಂಡಿನ ಗಾತ್ರವನ್ನು ನಿರ್ಧರಿಸುವುದು ಅವಶ್ಯಕ. ಹಿಂಡಿನ ಗಾತ್ರವು: ಹಾಲುತ್ಪಾ 
ದನಾ ವ್ಯವಹಾರದ ನಿರ್ವಹಣೆಯಲ್ಲಿನ ಒಂದು ಸಮಸ್ಯೆ. ಹೈನಾಗಾರದ- ಹಿಂಡುಗಾತ್ರ 
ಎಷ್ಟಿರಬೇಕು, ಒಂದು ಹಿಂಡಿನಲ್ಲಿ ಎಷ್ಟು ಹಸುಗಳಿರಬೇಕು ಎಂಬುದು ಅನೇಕ ಅಂಶ 
ಗಳನ್ನು ಅವಲಂಬಿಸಿರುತ್ತದೆ. ಹಿಂಡಿನ ಗಾತ್ರವನ್ನು ನಿರ್ಧರಿಸುವ ಈ ಕೆಲವು ಅಂಶಗಳೆಂ 
ದರೆ : ಹಿಂಡಿನ ನಿರ್ವಹಣೆ ಮತ್ತು ಮೇಲ್ವಿಚಾರಣೆಯ ಮಟ್ಟ, ದೊರೆಯುವ ಆಳು 
ಕಾಳಿನ (ದುಡಿಮೆ) ಸೌಕರ್ಯ, ಭೌತಿಕ ಸೌಲಭ್ಯಗಳು, ಹಿಂಡಿನ ಉತ್ಪಾದನಾಮಟ್ಟ, 
ಮಾರಾಟ ವಸ್ತುಗಳ ರೀತಿ ಮತ್ತು ಗಾತ್ರ, ಲಭ್ಯ ಬಂಡವಾಳ, ಇದೇ ಮುಂತಾದು 
ವುಗಳು. ಈ ಎಲ್ಲ ಅಂಶಗಳನ್ನು ಒಂದೊಂದಾಗಿ ಪರಿಶೀಲಿಸಿದ ಮೇಲೆ ಹಿಂಡಿನ ಗಾತ್ರ 
ಎಷ್ಟಿರ ಬೇಕೆನ್ನುವ ಒಂದು ನಿರ್ಧಾರಕ್ಕೆ. ಬರಬಹುದು. 


ನಿರ್ವಹಣೆ : ಒಂದು ಹಿಂಡಿಗೆ ಲಭ್ಯವಿರುವ ನಿರ್ವಹಣಾ ಸಾಮರ್ಥ್ಯದ ಪ್ರಾಮು 
ಖ್ಯತೆಯನ್ನು ಸಾಮಾನ್ಯವಾಗಿ ಅಲಕ್ಷಿಸಲಾಗುತ್ತದೆ. ಹೈನಾಗಾರ ವ್ಯವಹಾರಕ್ಕೆ ಸಂಬಂಧಿ 
ಸಿದ ವಿಷಯಗಳ ನಿರ್ವಹಣೆ ಮತ್ತು ದನಗಳ ಜೋಪಾಸನೆ ಬಹು ಮುಖ್ಯ. ಹಿಂಡಿನ 
ಗಾತ್ರವನ್ನು ಹೆಚ್ಚಿಸುವಾಗ ಅನೇಕ ಬದಲಾವಣೆಗಳ ಬಗ್ಗೆ ಕುರಿತು ಯೋಚಿಸಬೇಕಾಗಿ 
ರುತ್ತದೆ. ಸಾಮಾನ್ಯವಾಗಿ ಸಣ್ಣ ಪ್ರಮಾಣದ ಹಿಂಡಿನ ನಿರ್ವಹಣೆ ಮಾಡುವಾತನಿಗೆ 
ಆತ ದೊಡ್ಡ ಗಾತ್ರದ ಹಿಂಡಿನ ನಿರ್ವಹಣೆಗೆ ಕೈ ಹಾಕಿದಾಗ ಅನೇಕ ಹೊಸ ನಿರ್ವಹಣಾ 
ಸಮಸ್ಯೆಗಳು ಎದುರಾಗುತ್ತವೆ. ಹಿಂಡಿನಲ್ಲಿರುವ ಹಸುಗಳ ಸಂಖ್ಯೆ ಹೆಚ್ಚಿದಂತೆ ಪ್ರತಿ 
ಹಸುವಿನ ಸರಾಸರಿ ಹಾಲುತ್ಪಾದನೆ ಪ್ರಮಾಣವು ಕಡಮೆಯಾಗುತ್ತಿರುತ್ತದೆ. 


ಆದರೂ ಲಭ್ಯವಿರುವ ನಿರ್ವಹಣಾ ಸೌಲಭ್ಯಗಳನ್ನು ಉಪಯೋಗಿಸಿ ಕೊಂಡೇ 
ದೊಡ್ಡ ಪ್ರಮಾಣದ ಹಿಂಡುಗಳ ನಿರ್ವಹಣೆ ಮಾಡಲು ಸಾಧ್ಯ ಎನ್ನುವುದಕ್ಕೆ ಅನೇಕ 
ದೃಷ್ಟಾಂತಗಳೂ ಇಲ್ಲದಿಲ್ಲ. ಪ್ರತಿಯೊಂದು ಹೈನಾಗಾರದಲ್ಲೂ ನಿರ್ವಹಣಾ ಅವಶ್ಯಕತೆ 
ಗಳನ್ನು ಯಥಾರ್ಥವಾಗಿ ಪರಿಗಣಿಸಿ ನಿರ್ಧರಿಸಬೇಕು. ಹೈನಾಗಾರದಲ್ಲಿ ಅವಶ್ಯಕವಿಂಕಿವ 
ಎಲ್ಲ ಸೌಲಭ್ಯಗಳನ್ನಿರಿಸಲು ಸೂಕ್ತ ಕ್ರಮಕೈಗೊಳ್ಳಬೇಕು. 


ಭೌತಿಕ ಸೌಲಭ್ಯಗಳು : ಹಿಂಡಿನ ಗಾತ್ರವನ್ನು ನಿರ್ಧರಿಸುವಾಗ ಬಹು ಮುಖ್ಯ 
ವಾದ ಅಂಶಗಳೆಂದರೆ, ಲಭ್ಯವಿರುವ ಕಟ್ಟಡ ಮತ್ತು ಉಪಕರಣಗಳು, ಸಣ್ಣ ಪ್ರಮಾಣದ 
ಹಿಂಡಿಗಾಗಿ ವಿನ್ಯಾಸ ಮಾಡಿ ಕಟ್ಟಿರುವ ಹೈನಾಗಾರದಲ್ಲಿ ಹೆಚ್ಚಿನ ಸಂಖ್ಯೆಯ ಹಸುಗಳ 
ನ್ನಿಟ್ಟು ನಿರ್ವಹಣೆ ಮಾಡುವುದರಿಂದ, ಹೈನಾಗಾರದಲ್ಲಿ ಹೆಚ್ಚು ನಿರ್ಮಲೀಕರಣವನ್ನು 
ಕಾಯ್ದುಕೊಳ್ಳುವುದು ಸಾಧ್ಯವಾಗುವುದಿಲ್ಲ. ಹಸುಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ 
ಆಹಾರ ಒದಗಿಸಲು ಅಸಾಧ್ಯವಾಗುತ್ತದೆ. ಹಾಲು ಕರೆಯುವ ಸೌಲಭ್ಯ ಹಾಗೂ 


ಮಾರಾಟ ಮಟ್ಟದಲ್ಲಿ ಹಾಲಿನ ಉತ್ಪಾದನೆ 339 


ಅದರಲ್ಲಿ ನಿರ್ಮಲೀಕರಣ ಕಾಯ್ದುಕೊಳ್ಳುವಿಕೆಗಳೂ ಅಷ್ಟಕ್ಕಷ್ಟೆ. ಅಗತ್ಯಕ್ಕಿಂತ ಕಡಮೆ 
ವಸತಿ ಸೌಕರ್ಯಗಳಿರುವಾಗ ಬಂಡವಾಳದ ಮೇಲಿನ ಬಡ್ಡಿ ಹಾಗೂ ಪ್ರತಿ ಹಸುವಿನ 
ಇಳಿತದ ಬೆಲೆ ಹೆಚ್ಚಾಗುತ್ತದೆ. ಅವಶ್ಯವಿರುವ ಆಳುಕಾಳು (ದುಡಿಮೆ) ಹಾಗೂ ಇತರ 
ಎಲ್ಲ ಅಂಶಗಳೂ ಲಭ್ಯ ವಸತಿಗೆ ಹೊಂದಿಕೊಳ್ಳಲು ಹೆಣಗಾಟ ನಡೆಸಬೇಕಾಗುತ್ತದೆ 


ಈ ಕೆಲವು ಕಾರಣಗಳಿಂದಾಗಿ ಹೈನಾಗಾರ ನಿರ್ವಹಣೆಯು ಅಸಮರ್ಥವಾ 
ಗುತ್ತದೆ. ಪರಿಣಾಮವಾಗಿ, ಹೈನಾಗಾರ ನಿರ್ವಹಣೆಯು ಹೆಚ್ಚು ವೆಚ್ಚದಾಯಕವಾಗು 
ತ್ತದೆ. ಇದ್ದ ವಸತಿಗಳಲ್ಲೆ € ಅನುಕೂಲಗಳನ್ನು ಹೊಂದಿಸಿಕೊಳ್ಳುವುದು ಉತ್ತಮ. 
ವಸತಿಗಳನ್ನು ಕಟ್ಟುವಾಗಲೇ ಮೂಲ ವೆಚ್ಚವು ಹೆಚ್ಚಿಗಿರುತ್ತದೆ. ಇರುವ ವಸತಿಯನ್ನೆ 
ಬದಲಾವಣೆ ಮಾಡುವುದರಲ್ಲೂ ಎಷ್ಟೋ "ತೊಂದರೆಗಳಿವೆ. ಆದ್ದರಿಂದ, ವಸತಿಯಲ್ಲಿ 
ಆಗಾಗ ಬದಲಾವಣೆಗಳನ್ನು ಮಾಡಲು "ತೊಡಗದೆ, ಯಾವಾಗಲಾದರೊಮ್ಮೆ ಮಾತ್ರ 
ಮಾಡಿಕೊಳ್ಳಬೇಕು. ಹೈನಾಗಾರ ಉದ್ದಿಮೆ ಪ್ರಾರಂಭದಲ್ಲಿಯೇ ಬದಲಾವಣೆಗಳನ್ನು 
ಮಾಡಿಕೊಳ್ಳಲು ಸಾಧ್ಯವಾಗುವಂತೆ ಕಟ್ಟಡಗಳನ್ನು ನಿರ್ಮಿಸಿರಬೇಕು. ಹಿಂಡಿನ ಗಾತ್ರಕ್ಕೆ 
ಅನುಕೂಲಗಳಿಗೆ ತಕ್ಕಂತೆ ಇಲ್ಲವೇ ಇತರ ಉದ್ಯಮಗಳಿಗೆ ತಕ್ಕಂತೆ ಬದಲು ಮಾಡಿ 
ಕೊಳ್ಳಲು ಸಾಧ್ಯವಾಗುವಂತೆ ಪ್ರಾರಂಭದಲ್ಲಿಯೇ ವಸತಿನಿರ್ಮಾಣ ನಡೆಯಬೇಕು. 

* ಹೈನಾಗಾರ ಉದ್ದಿಮೆಗಳಲ್ಲಿ ಯಾಂತ್ರೀಕರಣ ಇತ್ತೀಚೆಗೆ ಹೆಚ್ಚಾಗುತ್ತಿದೆ. ಆದ್ದ 
ರಿಂದ ಶ್ರಮ ಹಾಗೂ ಕೂಲಿಯ ಉಳಿತಾಯ ಮಾಡುವ ಸಾಧನವ್ಯವಸ್ಥೆ ಹಾಗೂ 
ಉಪಕರಣಗಳ ಬಳಕೆಯು ಹೈನಾಗಾರಗಳಲ್ಲಿ ಬಹಳ ಮುಖ್ಯ. ಯಂತ್ರಗಳನ್ನು ಉಪ 
ಯೋಗಿಸುವುದರಿಂದ ಆಳುಕಾಳಿನ(ದುಡಿತ) ಮೇಲೆ ಮಾಡಬಹುದಾದ ವೆಚ್ಛ ದಲ್ಲಿ 
ಉಳಿತಾಯವಾಗುತ್ತದೆ. ಹೈನಾಗಾರಗಳಲ್ಲಿ ಯಂತ್ರೋಪಕರಣ ಕೊಳ್ಳುವುದು, ಅವು 
ಗಳ. ಉಸ್ತುವಾರಿಮಾಡುವುದು. ದಿನಬಳಕೆಯಲ್ಲಿ ಅವುಗಳ ಕಾರ್ಯನಿರ್ವಹಣೆ 
ಮಾಡುವುದು ಹೆಚ್ಚು ವೆಚ್ಚದಾಯಕ ಅಲ್ಲದೆ. ಹೆಚ್ಚುಜವಾಬ್ದಾರಿಯುತವೂ ಕೂಡ. 
ಆದ್ದೆರಿಂದ ಇಂತಹ ಸಲಕರಣೆಗಳನ್ನು ಕೊಳ್ಳುವಾಗ, ಹೈನಾಗಾರದ ಗಾತ್ರವು ಆರ್ಥಿಕ 
ಫಾಗಿ, ಗಮನಿಸಬೇಕಾದ ಬಹುಮುಖ್ಯ ಅಂಶ. ಹೈನಾಗಾರ ಉದ್ದಿಮೆಯಲ್ಲಿ ಅಧಿಕ 
ವೆಚ್ಚದ. ಯಂತ್ರೋಪಕರಣಗಳನ್ನು ಇಡುವುದರಿಂದ ನಷ್ಟವಾಗಬಾರದು; ಅವುಗಳ 
ಸಂಪೂರ್ಣ ಬಳಕೆಯಾಗುವಷ್ಟು ಹಿಂಡಿನ ಗಾತ್ರ ದೊಡ್ಡದಿರಬೇಕು. ಹೆ ಕೈನಾಗಾರದ 
ಉದ್ದಿಮೆಯಲ್ಲಿ ತೊಡಗಿರುವ ಎಲ್ಲರೂ ಹೈನಾಗಾರಗಳಲ್ಲಿ 'ಕೂಲಿಬಳಕೆ ಹಾಗೂ ಶ್ರಮ 
ಕಡಮೆ ಪ್ರಮಾಣದಲ್ಲಿರಬೇಕೆಂದು ಬಯಸುತ್ತಾರೆ. ಇದಕ್ಕಾಗಿ ಯಂತ್ರೋಪಕರಣ 
ಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಉಪಯೋಗಿಸಿ ಕೊಳ್ಳ ಬೇಕಾಗುತ್ತ ದೆ. 


340 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಶ್ರಮ (ದುಡಿಮೆ, ಕೂಲಿವೆಚ್ಚ) : ಹೈನಾಗಾರಗಳಲ್ಲಿ ದಿನೇ ದಿನೇ ಕೂಲಿ 
ವೆಚ್ಚವು ಹೆಚ್ಚಾಗುತ್ತಿರುತ್ತದೆ. ಹೈನಾಗಾರದ ಮಾಲೀಕರಿಗೆ ಇದೊಂದು ಸಮಸ್ಯೆಯೇ. 
ಹಾಲುತ್ಬಾದನಾಉದ್ದಿವೆ.ಗಳಲ್ಲೂ ಹಾಗೂ ಇತರ ವಸ್ತುಗಳ ಉತ್ಪಾದನಾ ಕೇಂದ್ರ 
ಗಳಲ್ಲಿಯೂ ಕೂಲಿಯ ವೆಚ್ಚ ಒಂದು ಪರಿಗಣಾತ್ಮಕ ಹಾಗೂ ಬಹು ಮುಖ್ಯವಾದ 
ಸಂಗತಿ. ಹೈನಾಗಾರ ಉತ್ಪಾದನೆಯು ಹೆಚ್ಚು ಲಾಭದಾಯಕವಾಗಿ, ಹೈನಾಗಾರ 
ಉದಿ ಮಯ ಯ.ಶಸ್ವಿಯಾಗಲು, ಅಲ್ಲಿನ ಆಳಿನ ಕೆಲಸಕಾರ್ಯಗಳನ್ನು ಹೆಚ್ಚು 
ಸಮರ್ಥ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕಾದುದು ಅವಶ್ಯಕ. ಹೈನಾಗಾರದಲ್ಲಿ 


ಪ್ರತಿಯೊಂದು ಹಸುವಿನ ಮೇಲೆಯೂ ಸದಾ ಗಮನವಿರಿಸಿರಬೇಕು. ಹೀಗಾಗಿ ಹೆಚ್ಚಿನ 





ಚಿತ್ರ 13.1: ಅಧುನಿಕ ಹಾಲು ಉತ್ಪಾದನಾಸ್ಥಾ ವರವು ಆಳಿನ ದುಡಿತದ ಕಾರ್ಯಕ್ಷಮತೆ 
ಹೆಚ್ಚಿಸಿ, ವಸ್ತುಗಳ ಉಚಿತ ಬಳಕೆಗೆ ನೆರವೀಯುವಂತೆ ವಿನ್ಮಾಸಗೊಂಡಿರುತ್ತದೆ. 
ದುಡಿಮೆ ಕೂಗೂ ಕೂಲಿಯ ವೆಚ್ಚದ ಪ್ರಶ್ನೆ ಬರುತ್ತದೆ. ಹೈನಾಗಾರದ ಹಸುಗಳ 
ನಿರಂತರ ಆರೈಕೆ, ಅಳಿನ ಪ್ರಶ್ನೆಯನ್ನು . ಜಟಿಲಪಡಿಸುತ್ತ ದೆ. ಕೂಲಿಯಾಳುಗಳು 
ವಾರದಲ್ಲಿ ಐದು ದಿನ ಮಾತ್ರ ಕೆಲಸಕ್ಕೆ ಬಂದು ಎರಡು ದಿನಗಳ ರಜಾ ಬೇಡುತ್ತಾ ರೆ. 
ಇವುಗಳ ಜೊತೆಗೆ ಮಧ್ಯೆ ಮಧ್ಯೆ ಬರುವ ರಜಗಳೂ' ಬೇರೆ. ಹೈನಾಗಾಠಗಳಲ್ಲಿ 
ಇಂತಹ ಸಮಸ್ಯೆ ವಿನೇ ದಿನೇ ಹೆಚ್ಚಾಗುತ್ತದೆ. ಪರಿಣಾಮವಾಗಿ ಹೈನಾಗಾರದಲ್ಲಿ ' 


ಮಾರಾಟ ಮಟ್ಟಿದಲ್ಲಿ ಹಾಲಿನ ಉತ್ಪಾದನೆ 341 


ಕೆಲಸಕಾರ್ಯಗಳು ಸರಾಗವಾಗಿ ನಡೆಯಲು ಅಡ್ಡಿಯಾಗುತ್ತವೆ. ಇದನ್ನು ತಪ್ಪಿಸ 
ಬೇಕಾದರೆ, ಇಬ್ಬರು ಮಾಡುವ ಕೆಲಸಕ್ಕಾಗಿ ಮೂರು ಜನರನ್ನು ನೇಮಿಸಿಕೊಳ್ಳ 


ಬೇಕಾಗುತ್ತದೆ. 


ಹೈನಾಗಾರಗಳಲ್ಲಿ ದುಡಿಮೆಸಾಮರ್ಥದ ಮಟ್ಟವನ್ನು ನಿಗದಿಪಡಿಸುವುದು ಕಷ್ಟ 
ಸಾಧ್ಯ; ಏಕೆಂದರೆ, ಬದಲಾಗುತ್ತಿರುವ ಪರಿಸ್ಥಿತಿಗಳಿಗೆ ತಕ್ಕಂತೆ ಒಂದು ಪ್ರದೇಶದಿಂದ 
ಮತ್ತೊಂದು ಪ್ರದೇಶಕ್ಕೆ, ಒಂದು ಫಾರ್ಮ್‌ನಿಂದ ಮತ್ತೊಂದು ಫಾರ್ಮ್‌ಗೆ ಇದು 
ಬದಲಾಗುತ್ತಿರುತ್ತದೆ. . ಹೈನಾಗಾರದಲ್ಲಿ ದಿನವಿಡೀ ಪೂರ್ತಿಕೆಲಸಮಾಡ:ವವನು-ಕನಿಷ್ಯ 
ಪಕ್ಷ 40 ಹಸುಗಳನ್ನಾದರೂ ಆರೈಕೆ ಮಾಡಬಲ್ಲ, ಅದರಲ್ಲೂ ವಿಶೇಷವಾಗಿ, ಚೆನ್ನಾಗಿ 
ಸುಧಾರಿಸಿದ ಹೈನಾಗಾರಗಳಲ್ಲಿ 60 ಹಸುಗಳವರೆಗೆ ಆರೈಕೆಮಾಡಲು ಸಾಧ್ಯ. ರಜೆಯ 
ದಿನಗಳಿಗೆ ವೃಎಸ್ಥೆ ಮಾಡಿದಾಗ ಒಬ್ಬ ಮನುಷ್ಯ ನೋಡಿಕೊಳ್ಳಬಹುದಾದ ದನಗಳ 
ಸಂಖ್ಯೆ ಕಡಮೆಯಾಗುತ್ತದೆ. 


" ಹೈನಾಗಾರಗಳಲ್ಲಿ ದುಡಿಮೆಯ ಮಟ್ಟ ಬಹು ಮುಖ್ಯ. ಹೈನಾಗಾರದಲ್ಲಿ 
ಕೆಲಸಕಾರ್ಯಗಳಿಗಾಗಿ ನೇಮಿಸಲ್ಪಡುವವರು ಹೆಚ್ಚು ನಂಬಲರ್ಹದವರಾಗಿರನೇಕು ; 
ಹೈನಾಗಾರದ ಕೆಲಸಕಾರ್ಯಗಳಲ್ಲಿ ನಿಪುಣರಿರಬೇಕು : ಹೆಚ್ಚು ಕುಶಲತೆ ಪಡೆದವರಿರ 
ಬೇಕು; ವೆಚ್ಚ ಸ್ವಲ್ಪ ಹೆಚ್ಚಾದರೂ ಹೈನಾಗಾರದಲ್ಲಿ ಹಳ್ಳೆಯ ಕಾರ್ಯಕುಶಲತೆ 
ಹೊಂದಿದವರನ್ನೇ ನೇಮಿಸಿಕೊಳ್ಳಬೇಕು, ಅಗ್ಗದ ದೃಷ್ಟಿಯಿಂದ ಹೈನಾಗಾರದ ಕೆಲಸ 
ಕಾರ್ಯಗಳಲ್ಲಿ ಕುಶಲರಲ್ಲದವರನ್ನು ನೇಮಿಸಿಕೊಳ್ಳುವುದರಿಂದ ಹೈನಾಗಾರ ಉದ್ದಿಮೆ 
ಯಲ್ಲಿ ಹಣದ ಉಳಿತಾಯಕ್ಕೆ ಬದಲು ಹೆಚ್ಚಿನ ನಷ್ಟವೇ ಆಗುತ್ತದೆ. 


| ಹಿಂಡಿನ ಗಾತ್ರ ಹಿರಿದಾದಾಗ ಕೆಲಸಕಾರ್ಯಗಳು ಪರಿಣಾಮಕಾರಿಯಾಗಿ ನಡೆ 
ಯುವ ದೃಷ್ಟಿಯಿಂದ ದನಗಳನ್ನು ಉಚಿತಗಾತ್ರದ ಗುಂಪುಗಳಲ್ಲಿ ವಿಂಗಡಿಸುವ 
ಯೋಜನೆ ಹಾಕಿಕೊಳ್ಳುವುದು ಉತ್ತಮ. ಸದ್ಯ ಇರ ವ ಕೆಲಸ ಾಶರಿಂದಲೇ ತೃಪ್ತಿಕರ 
ರೀತಿಯಲ್ಲಿ ಹೆಸ.ಗಳ ಆರೈಕೆ ಮಾಡಲಾಗದಷ್ಟರಮಟ್ಟಿ ಕಿಗೆ ಹೈನಾಗಾರ ದನಗಳ ಹಿಂಡು 
ದೊಡ್ಡದಾದಾಗ ಹಿಂಡಿನ ನಿರ್ವಹಣೆ ಸಮರ್ಥವಾಗಿ ಸಾಗದು. ಆಗ: ಪೂರ್ತಿಯಾಗಿ 
ಹೈನಾಗಾರದ ಕೆಲಸಕಾರ್ಯಗಳನ್ನು ಕೋಡಿಕೊಳ್ಳುವಷ್ಟು ಆಳುಗಳನ್ನು ನೇಮಿಸಬೇಕು. 


ಉತ್ಪಾದನಾ ಮಟ್ಟಿ: ಹೆಚ್ಚಿನ ಪರಿಣಾಮದಲ್ಲಿ ಹಾಲುತ್ಬಾದನೆ ಮಾಡಲು 
ಇರುವ ಹಿಂಡಿಗೆ ಮತ್ತಷ್ಟು ಹಸುಗಳನ್ನು ಸೇರಿಸಿ, ಹಿಂಡನ್ನು ದೊಡ್ಡದು ಮಾಡುವುದು 
ಸಾಮಾನ್ಯ ಕ್ರಮ. ಆದರೆ ಇದು ಒಳ್ಳೆಯ ಕ್ರಮವಲ್ಲ. ಇರುವ ಹಿಂಡಿನ ಉತ್ಪಾ 
ದನಾ ಮಟ್ಟವು ಆಗಲೇ ಸಾಕಷ್ಟು ಹೆಚ್ಚಿಗಿದ್ದರೆ, ಈ ಯೋಜನೆ ಮಾಡಬಹುದು. 
ಹಿಂಡಿಗೆ ಹೆಚ್ಚು ಹೆಚ್ಚು ಹಸುಗಳನ್ನು ಸೇರಿಸುವುದಕ್ಕಿಂತಲೂ, ಸದ್ಮ ಹಿಂಡಿನಲ್ಲಿರುವ 
ಪ್ರತಿ ಹಸುವಿನ ಉತ್ಪಾದನಾಮಟ್ಟವನ್ನು ಹೆಚ್ಚಿಸುವುದು ಹೆಚ್ಚು ಆದಾಯ ಬರು 


342 ಅಧುನಿಕ ಹೈನಾಗಾರ ಜನಗಳ ನಿರ್ವಹಣೆ 


ವಂತೆ ಮಾಡುವ ಶ್ರೇಷ್ಠ ಸಾಧನವು. ಉದಾಹರಣೆಗೆ, ವರ್ಷಕ್ಕೆ ಸರಾಸರಿ 9,000 
ಪೌಂಡುಗಳಷ್ಟು ಹಾಲು ಕರೆಯುಪ 40 ಹಸುಗಳ ಒಂದು ಹಿಂಡನ್ನು ನಿರ್ವಹಣೆ 
ಮಾಡುವುದಕ್ಕಿಂತಲೂ, ವರ್ಷಕ್ಕೆ 12,000 ಪೌಂಡುಗಳಷ್ಟು ಹಾಲು ಕರೆಯುವ, 
ಅದೇ ತಳಿಯ 30 ಹಸುಗಳ ಸಾಕಣೆ ಮಾಡುವುದು ಸಮರ್ಥ ನಿರ್ವಹಣೆ. 


ಹೈನುಗಾರಿಕೆ ಉದ್ದಿಮೆಯು ಹೆಚ್ಚು ಲಾಭದಾಯಕವಾಗಲು ಹಿಂಡಿನ ಸರಾಸರಿ 
ಉತ್ಪಾದನೆಯು ಎಷ್ಟಿದ್ದರೆ, ಅದಕ್ಕೆ ಇನ್ನೆಷ್ಟು ಹಸುಗಳನ್ನು ಸೇರಿಸಬಹುದು ಎಂಬುದು 
ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹಾಗೂ ಅಲ್ಲಲ್ಲಿನ ಸ್ಥಳೀಯ ಪರಿ 
ಸ್ಥಿತಿಯ ಮೇಲೆ ವ್ಯತ್ಯಾಸಗೊಳ್ಳುತ್ತದೆ. ಹಿಂಡಿನ ಉತ್ಪಾದನೆಯು ಅಷ್ಟೇ ಗಾತ್ರದ 
ಮಾದರಿ ಹಿಂಡೊಂದರ ಸರಾಸರಿ ಹಾಲುಶ್ಬಾದನಾಮಟ್ಟಕ್ಕಿಂತಲೂ ಹೆಚ್ಚಿನದಾಗಿರ 
ಬೇಕು ಮತ್ತು ವೈಯಕ್ತಿಕ ಹಸು ಉತ್ಪಾದನೆಗಾಗಿ ಅದರ ಮೇಲೆ ಮಾಡುವ ಖರ್ಚನ್ನೂ 
ಹಿಂದಿರುಗಿಸುವುದರ ಜೊತೆಗೆ ಲಾಭವನ್ನೂ ಕೊಡಬೇಕು. ಆಗ ಹೈನುಗಾರಿಕೆ ಉದ್ದಿಮೆ 
ಲಾಭೆದಾಯಕವಾಗುತ್ತದೆ. ಉತ್ಪಾದನಾವೆಚ್ಚ ಹಾಗೂ ಆದರಿಂದ ಬರುವ ಲಾಭ 
ವನ್ನು ಲೆಖ್ಭಾಚಾರ ಮಾಡುವ ರೀತಿಯನ್ನು ಮುಂದಿನ ಅಧ್ಯಾಯದಲ್ಲಿ ಕೊಟ್ಟಿದೆ. 


ಡಿ.ಎಚ್‌.ಐ.ಎ. ಪರೀಕ್ಷೆಯ ಪ್ರಕಾರ ಹೈನಾಗಾರಹಿಂಡಿನಲ್ಲಿರುವ ಹಸುಗಳ ಸರಾ 
ಸರಿ ವಾರ್ಷಿಕ ಹಾಲುತ್ಪಾದನೆ 10,000 ಮತ್ತು ಮೇದಸ್ಸು 400 ಪೌಂಡುಗಳಿಗಿಂ 
ತಲೂ ಹೆಚ್ಚಿರಬೇಕು. ಬಹುಮಟ್ಟಿಗೆ ಎಲ್ಲ ಪ್ರದೇಶಗಳಲ್ಲೂ ಹಿಂಡಿನ ಗಾತ್ರ ದೊಡ್ಡದು 
ಮಾಡುವಾಗ ಹಿಂಡಿನ ಈ ಉತ್ಪಾದನೆಯ ಮಟ್ಟ ಇಷ್ಟೇ ಇರಬೇಕು ಅಥವಾ ಇದ 
ಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಉತ್ಪಾದನೆಯಾಗಬೇಕು. ಅಧಿಕ ಮಟ್ಟದ ಹಾಲು 
ತ್ಪಾದನೆಯ ದೃಷ್ಟಿಯಲ್ಲಿ ವಿವೇಚಿಸಿದಾಗ, ಹಸುಗಳ ವಾರ್ಷಿಕ ಹಾಲುತ್ಸಾದನೆಯು 
ಸರಾಸರಿ 13,500 ಪೌಂಡುಗಳಿಗಿಂತಲೂ ಹೆಚ್ಚಿರಬೇಕು. ಹಾಲಿನಲ್ಲಿಯ ಮೇದಸ್ಸಿನ 
ಶೇಕಡಾ ಪ್ರಮಾಣ 4 ರಷ್ಟಿರಬೇಕು. ಇದಕ್ಕಾಗಿ ಹಿಂಡಿನ ನಿರ್ವಹಣಾಕಾರ್ಯವು 
ಹೆಚ್ಚು ಸಮರ್ಥವಾಗಿಯೂ, ವ್ಯಾಪಕವಾಗಿಯೂ ಇರಬೇಕು. ಆಗ ಹೈನುಗಾರಿಕೆಯು 
ವಾಣಿಜ್ಯೋದ್ಯಮವಾಗಲು ಸಾದ್ಯ. 

ಮಾರುಕಟ್ಟೆ ; ಹಿಂಡನ್ನು ವಿಸ್ತರಿಸಿ ದೊಡ್ಡದುಮಾಡಿದ ಮಾತ್ರಕ್ಕೆ ಹೈನು 
ಗಾರಿಕೆಯಲ್ಲಿ ಹೆಚ್ಚಿನ ಲಾಭಗಳಿಸಲು ಸಾಧ್ಯವಿಲ್ಲ. ಹಾಲಿನ ಉತ್ಪಾದನೆಯೂ ಹೆಚ್ಚಿರ 
ಬೇಕು, ಜೊತೆಗೆ ಹಾಲಿನ ಮಾರಾಟವೂ ತೃಪ್ತಿದಾಯಕವಾಗಿರಬೇಕು. ಹಾಲಿಗೆ ನ್ಯಾಯ 

ತ ಹಾಗೂ ಉಚಿತ ಬೆಲೆ ಬರಬೇಕು. ಹಾಲಿನ ಮಾರುಕಟ್ಟೆಯಲ್ಲಿ ಮುಖ್ಯವಾದ 
ಅಂಶಗಳನ್ನು ಅಧ್ಯಾಯ 14 ರಲ್ಲಿ ವಿವರಿಸಿದೆ. 
'ಹೈನಾಗಾಯಿಂಡಿನ ವ್ಯವಹಾರಥಿರ್ವಹನೆ -- 

ಲಾಭಗಳಿಕೆ ಹೈನಾಗಾರ ಅ ಮುಖ್ಯ ಗುರಿ, : ಹೈನಾಗಾರ ನಿರ್ವಾಹ 


ಮಾರಾಟ ಮಟ್ಟದಲ್ಲಿ ಹಾಲಿನ ಉತ್ಪಾದನೆ 343 


ಕನು ಉತ್ಪಾದನೆಯ ಜೊತೆಗೆ ಹೈನಾಗಾರಕ್ಕೆ ಸಂಬಂಧಿಸಿದ ಎಲ್ಲ ವ್ಯವಹಾರಗಳ ಬಗ್ಗೆ 
ಚೆನ್ನಾಗಿ ತಿಳಿದಿರಬೇಕು. ಹೈನಾಗಾರ ಹಸುಗಳ ನಿರ್ವಹಣೆ ಮಾಡುವಷ್ಟೇ, ಹೈನಾಗಾರ 
ವ್ಯವಹಾರಸೂತ್ರಗಳನ್ನು ಹೈನಾಗಾರದಲ್ಲಿ ಅಳವಡಿಸುವುದೂ ಅಷ್ಟೇ ಮುಖ. ಬಹ 
ಳಷ್ಟು ಹೈನಾಗಾರಹಿಂಡುಗಳ ಕಾರ್ಯನಿರ್ವಹಣೆಯಲ್ಲಿ ಕಂಡುಬರುವ ಒಂದು ದೊಡ್ಡ 
ಕೊರತೆಯೆಂದರೆ, ತಗಲುವ ಎಲ್ಲ ವೆಚ್ಚಗಳ ಮೂಲಗಳನ್ನು ಗುರುತಿಸದಿರುವುದು, 
ಯಾವು ಯಾವುದಕ್ಕೆ ಎಷ್ಟೆ ಷ್ಟು ವೆಚ್ಚ ವಾಗುತ್ತಿ ದೆ, ಹೈನ :ಗಾರಿಕೆಯು ಲಾಭದಾಯಕವಾ 
ಗಲು ಎಷ್ಟು ವೆಚ್ಚ ಮಾಡಬಹುದೆಂಬುದನ್ನು ಸೆರಿಯಾಗಿ ಅರಿಯದಿರುವುದು ಮತ್ತು 
ಹೈನಾಗಾರದ ಕೆಲಸಕಾರ್ಯಗಳನ್ನು ಸೂಕ್ತವಾಗಿ ಪರಿಶೀಲಿಸಿ, ಪ್ರತಿಯೊಂದಕ್ಕೂ 
ಮಾಡುವ ವೆಚ್ಚವನ್ನು ನಿಗದಿ ಮಾಡದಿರುವುದು. ಈಗಿರುವ ಹೈನಾಗಾರಗಳ ಆದಾ 
ಯವು ವೆಚ್ಚದ ಸುಮಾರು ಅರ್ಧದಷ್ಟಾದರೂ ಇರುವುದಿಲ್ಲ. ಅಂಥ ಸಂದರ್ಭಗಳಲ್ಲಿ 
ಹೈನಾಗಾರದ ಕಾರ್ಯನಿರ್ವಹಣೆ, ಕೂಲಿ, ಇವೇ ಮುಂತಾದುವುಗಳಿಗೆ ತಗಲುವ ವೆಚ್ಚ 
ವನ್ನೂ ನಿಭಾಯಿಸಲು ಸಾಧ್ಯವಾಗದಿದ್ದಾಗ ಹೈನಾಗಾರಕ್ಕೆ ಹಾಕಿದ ಹಣವು ನಷ್ಟಗೊ 
ಳ್ಳುತ್ತದೆ. ಹೈನಾಗಾರಉದ್ದಿಮೆಯ ಹಣಕಾಸುವಿಷಯಗಳನ್ನು ಹೆಚ್ಚು ಜಾಗರೂಕತೆ 
ಯಿಂದ ಪರಿಶೀಲಿಸಬೇಕು. ಹೈನಾಗಾರಉದ್ದಿಮೆಯಲ್ಲಿ ಇದೊಂದು ಗಮನಾರ್ಹ 
ಸಂಗತಿ; ಏಕೆಂದರೆ, ಈ ಉದ್ದಿಮೆಯು ಹೆಚ್ಚು ಕಾಲ ಬರುವ ವ್ಯವಹಾರಚತುರತೆಯ 
ದಾಗಿರುತ್ತದೆ. ಅಲ್ಲದೆ, ಬೇರೆ ಉದ್ದಿಮೆಗಳಿಗೆ ಹೋಲಿಸಿನೋಡಿದಾಗ ಈ ಉದ್ದಿಮೆ 
ಯಲ್ಲಿ ಇದ್ದಕ್ಕಿದ್ದಂತೆ ಬದಲಾವಣೆಗಳನ್ನು ಮಾಡಲು ಬಹಳ ಕಷ್ಟಸಾಧ್ಯ. 


ವಿವಿಧ ಪ್ರದೇಶಗಳಲ್ಲಿ ಹೈನಾಗಾರ ನಿರ್ವಹಣೆಯಲ್ಲಿನ ಆಯವ್ಯಯ ಲೆಕ್ಕವನ್ನು 
ನಿಖರವಾಗಿ ಒದಗಿಸುವುದು ಅಸಾಧ್ಯ. ಆಯಾಯ ಸ್ಥಳಗಳಲ್ಲಿ ವಿಪರೀತವಾಗಿ ಬದಲಾ 
ವಣೆಯಾಗುತ್ತಿರುವ ಪರಿಸ್ಥಿ ತಿಗಳೇ ಇದಕ್ಕೆ ಕಾರಣ. ಸ್ಥಳೀಯ ಬೆಲೆಗಳಿಗನುಸಾರವಾಗಿ 
ಹಾಲುತ್ಬಾದನೆಗೆ ಒಂದು ಹಸು ಆಥವಾ ಹಿಂಡಿಗೆ ತಗಲುವ ವೆಚ್ಚವನ್ನು ಲೆಖ್ಬಾ ಚಾರ 
ಮಾಡಲು ಮೂಲಾಧಾರವಾಗಿ ಈ ಕೆಳಗೆಕೊಟ್ಟಿರುವ ಮಾದರಿಯೊಂದು ನರವಾಗ 
ಬಹುದು. ಇದರಲ್ಲಿ ಹೈನಾಗಾರ ಕಾರ್ಯ ನಿರ್ವಹಣೆಯನ್ನು ಫಾರ್ಮ್‌ಗಳಲ್ಲಿ ಮೇವು ಬೆಳೆ 
ಯುವ ಕಾರ್ಯದಿಂದ ಪ್ರತ್ಯೇಕಿಸಲ್ಪಟ್ಟಿದೆ. ಫಾರ್ಮ್‌ ಜಮೀನಿನ ಮೇಲಿನ ಬಂಡವಾಳ 
ವನ್ನು ಇದರಲ್ಲಿ ಸೇರಿಸಿಲ್ಲ. ಹೈನಾಗಾರಕಟ್ಟಡಗಳು ಮೇವುಕೊಟ್ಟಿಗೆಗಳ ಮೇಲೆ ತೆತ್ತಿ 
ರುವ ಬಂಡವಾಳವನ್ನು ಮಾತ್ರ ಸೇರಿಸಿದೆ. ಹೈನಾಗಾರಹಸುಗಳು ತಿಂದಿರುವ ಎಲ್ಲ 
ಆಹಾರದ ಖರ್ಚನ್ನೂ ತೋರಿಸಿದೆ. 


ಮಾದರಿಯಲ್ಲಿನ ಪರಿಸ್ಥಿತಿಗಳ ಪ್ರಕಾರ ಲಾಭದಾಯಕ ಉತ್ಪಾದನೆ ಶೇಕಡಾ 


ನಾಲ್ಕರಷ್ಟು ಮೇದಸ್ಸುಳ್ಳ 9000 ಪೌಂಡುಗಳಷ್ಟಿರಬೇಕು. ಎಷ್ಟೋ "ಹೈನಾಗಾರ 
ಹಿಂಡುಗಳು ಸಾಧಾರಣ ಮಟ್ಟದ ಉತ್ಪಾದನೆಗಿಂತಲೂ ಕಡಮೆ ಉತ್ಪಾದನೆಯಲ್ಲಿ ನಡೆ 


344 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಯುತ್ತಿವೆ ಎಂಬುದರಲ್ಲಿ ಸಂಶಯವಿಲ್ಲ. ಆಯವ್ಯಯ ಲೆಖ್ಬಾಚಾರ ಮಾದರಿಯಲ್ಲಿ 
ಕೊಟ್ಟಿರುವ ಪ್ರಕಾರದಂತೆ ಉತ್ಪಾದನಾ ವೆಚ್ಚವನ್ನು ಕಡಮೆಮಾಡಿದಲ್ಲಿ ಹೈನುಗಾರಿ 
ಕೆಯು ಲಾಭದಾಯಕವಾಗಿ ಒಂದು ಒಳ್ಳೆಯ ಉದ್ಯಮವಾಗಬಲ್ಲದು. ಇತರ ಪರಿಸ್ಥಿತಿ 
ಗಳಲ್ಲಿ ನಿರ್ವಾಹಕನಿಗೆ ಯೋಗ್ಯ ನಿರ್ವಹಣಾ ವೇತನ ದೂರೆಯಬಹುದು. ಹಾಗಾಗಲು 
ಕೂಲಿಯ ವೆಚ್ಚ ಕಡಮೆ ಮಾಡಬೇಕಾಗುತ್ತದೆ. ತೊಡಗಿಸಿದ ಬಂಡವಾಳಕ್ಕೆ ಕಡಮೆ 
ಬಡ್ಡಿ ಹಾಗೂ ಇಳಿಕೆೆಲೆ (ಡಿಪ್ರಿಸಿಯೇಶನ್‌) ಗಳಲ್ಲಿಯೂ ಖೋತಾ ಮಾಡಬೇಕಾಗು 
ತ್ತದೆ, ಇ:ಥ ಪರಿಸ್ಥಿತಿಯನ್ನು ಅಲ್ಬಕಾಲದವರೆಗೆ ನಿಭಾಯಿಸಬಹುದು. ಹಲವಾರು 
ವರ್ಷ ಇ:ಥ ಪರಿಸ್ಥಿತಿಯು ಮುಂದುವರೆಯಬಾರದು. 


ಉತ್ಪಾದನಾ ಮಟ್ಟವು ತುತ್ತತುದಿ ಬಿಂದುವಿಗಿಂತ ಮೇಲೇರಿದಂತೆ ಎಷ್ಟು ಬೇಗ 
ನಿರ್ವಹಣಾ ಆದಾಯ ಅಥವಾ ಲ.ಭ ಹೆಚ್ಚತ್ತದೆ ಎಂಬದು ಬಹಳ ಕುತೂಹಲಕಾರಿ 
ಅಂಶವಾಗಿದೆ. ಹಾಲುತ್ಪಾದನಾ ಕೇಂದ್ರಗಳ ಕಾಗದಪತ್ರಗಳ ಏಶ್ಲೇಷಣೆಯಿಂದ ಇದು 
ಮಾಮೂಲುಸ್ಥಿತಿಯೆ.ಂಬುದು ತಿಳಿದು ಬರುತ್ತದೆ. 

ವೆಚ್ಚಗಳ ಲೆಕ್ಕದ ಮಾದರಿಯಲ್ಲಿ ಹಾಲುತ್ಬಾದನೆಯನ್ನು ಹೆಚ್ಚಿಸಲು ಅವಶ್ಯಕವಿ 
ರುವ ಅಧಿಕ ಸಾಂದ್ರನಿರ್ವಹಣೆಯ ವೆಚ್ಚಗಳ ಸೇರಿಕೆಯಾಗಿಲ್ಲ. ಸಾಂದ್ರನಿರ್ವಹಣೆಯಲ್ಲಿ 
ಆಳಿನ ವೆಚ್ಚ ಹಾಗೂ ಮತ್ತಿತರ ವೆಚ್ಚಗಳು ಹೆಚ್ಚಾಗ. ವುದರಲ್ಲಿ ಸಂಶಯವೇ ಇಲ್ಲ, 
ಆದರೂ, ಆದರಿಂದ ಬರುವ ಲಾಭವನ್ನು ಗಮನಿಸಿದಾಗ ವೆಚ್ಚ ಬಹಳ ಕಡಮೆಯೇ. 

ಈ ಮಾದರಿಯನ್ನು ಉಪಯೋಗಿಸಿಕೊಂಡು ಶುದ್ಧತಳಿವೃದ್ಧಿಗಾರರು ತಮ್ಮ 
ಉದ್ದಿಮೆಯ ಮೌಲ್ಯ ನಿರ್ಧರಿಸಿಕೊಳ್ಳುವಾಗ, ಪ್ರತಿ ಹಸುವಿನ ಮೇಲೆ ಹುಕಿರುವ ಬುಡ 
ವಾಳ, ₹ರುಗಳ ಕ್ರಯ ಮತ್ತು ವೃದ್ಧಿಗೊಳಿಸಿದ ತಳಿಮಾರುವಿಕೆಯಿಂದ ಬಂದ ಆದಾ 
ಉಂಗಳೆಲ್ಲವನ್ನು ಗಮನಕ್ಕೆ ತೆಗೆದುಕೊಳ್ಳಬೇಕಾಗುತ್ತದೆ. ಈ “ಅಂಶಗಳನ್ನು ಆಯವ್ಮಯ 
ದಲ್ಲಿ ಸೇರಿಸಿದಾಗ ವಾಣಿಜ ಹೈನಾಗಾರದಷ್ಟೇ ಹೈನಾಗಾರದ ಶುದ್ಧತಳಿ ಸಾಕಣೆಯ 
ಉದ್ಯಮವೂ ಆಕರ್ಷಕವಾಗುತ್ತದೆ. ಶುದ್ಧತಳಿಗಳ ಮಾರಾಟ ಮೌಲ್ಯವು ಅವುಗಳ 
ಅಧಿಕಮಟ್ಟ ದ ಉತ್ಪಾದನಾ ಹ್‌ 'ರುಜುವಾತಿನ ಮೇಲೆ ಅವಲಂಬಿಸಿರುತ್ತದೆ. 


ಸಂಮಿಶ್ರನಿರ್ವಹಣೆ ಪರಿಗಣನೆಗಳು 


ಮೇಲೆ ವಿವರಿಸಿದ ಅಂಶಗಳ ಜೊತೆಗೆ, ಹೈನಾಗಾರ ನಿರ್ವಹಣೆಯಲ್ಲಿ ಪರಿಗಣಿಸ 
ಬೇಕಾದ ಇತರ ಅನೇಕ ಅಂಶಗಳಿವೆ. ಇವುಗಳ ಬಗೆಗೆ ಆಗಿಂದಾಗ್ಗೆ ನಿರ್ಣಯ ತೆಗೆದು 
ಕೊಳ್ಳಬೇಕಾಗುತ್ತದೆ. ಈ ಭಾಗದಲ್ಲಿ ಕೆಲವನ್ನು ವಿವರಿಸಿದೆ. 


ಹಾಲಿಗೆ ಒಳ್ಳೆಯ ಮಾರುಕಟ್ಟೆ : : ಹಾಲು : ಮಾತುಕಟ್ಟೆಯ ಪ್ರಮುಖ 
ಗುಣಲಕ್ಷಣಗಳನ್ನು ಆಧ್ಯಾಯ 14ರಲ್ಲಿ ವರಿಸಿದ. ಎಲ್ಲಿಯೇ ಆಗಲಿ, ಹೈನಾಗಾರ 


ಮಾರಾಟ ಮಟ್ಟದಲ್ಲಿ ಹಾಲಿನ ಉತ್ಪಾದನೆ 345 


ಕೇಂದ್ರವೊಂದನ್ನು ಸ್ಥಾಪಿಸುವ ನಿರ್ಧಾರ ಕೈಗೊಂಡಾಗ ಅಲ್ಲಿ ಹಾಲಿಗೆ ಮಾರುಕಟ್ಟೆ 
ಹೇಗೆ ಎಂಬುದೂ ಬಹುಮುಖ್ಯವಾಗಿ ಗಮನಿಸಬೇಕಾದ ಅಂಶ, ಸೂರು ಪೌಂಡು 
ಗಳಷ್ಟು ಹಾಲಿಗೆ ಕೆಲವು ಸೆಂಟುಗಳಷ್ಟು ವ್ಯತ್ಯಾಸವಿದ್ದರೂ, ಅದು ಹೈನಾಗಾರದ 
ಲಾಭದಮೇಲೆ ಮಹತ್ವದ ಪರಿಣಾಮವನ್ನು ಬೀರುತ್ತದೆ. ಹಾಲುಮಾರುಕಟ್ಟೆಯ 
ಸ್ಥಿರತೆಯೂ ಅಷ್ಟೇ ಮುಖ್ಯ. ಬೆಲೆಹೋರಾಟ, ಹಾಲಿನ ಸರಬರಾಜಿನಲ್ಲಿಯ ಬದಲಾ 
ವಣೆಗಳು ಹಾಲುತ್ಪಾದತರಿಗೆ ಬಹಳ ನಷ್ಟಗಳನ್ನು ಉಂಟುಮಾಡುತ್ತವೆ. 2 ಹಾಗೂ 
ತಿನೆಯ ವರ್ಗಗಳಿಗೆ ಮಾರುಕಟ್ಟೆ ಸುಭದ್ರ ಹಾಗೂ ವಿಸ್ತೃತಗೊಳಿಸಬಹುದ:ದ ಅನು 
ಕೂಲತೆಗಳಿರಬೇಕು. ಅದರಿಂದ ಹಾಲಿನ ಉತ್ಪಾದನೆ ಹಾಗೂ ಸರಬರಾಜ:ಗಳಲ್ಲಿ 
ಸ್ವಲ್ಪ ಹೆಚ್ಚಾದರೂ, ಹಾಲಿನ ಬೆಲೆ ಬಹಳವಾಗಿ ಕುಸಿಯವುದಿಲ್ಲ. ಜಾಗರೂಕತೆ 
ಯಿಂದ ಸ್ಥಳೀಯ ಮಾರುಕಟ್ಟೆಗಳ ಪರಿಶಿ:ಲನೆ, ಮೌಲ್ಯಮಾಪನ ಮತ್ತು ಅವುಗಳ 
ತರ್ಕಬದ್ಧ ಹೊಂದಾಣಿಕೆಗಳು ಹಾಲುತ್ಸಾದನಾ ಉದ್ದಿಮೆ ಯಶಸ್ವಿಯಾಗಲು ಮುಖ್ಯ 
ವಾದ ಅಂಶಗಳು. 


ಬೇಸಿಗೆಯಲ್ಲಿ ಹೈನಾಗಾರ ಹಿಂಡಿಗೆ ಮೇವು ಒದಗಿಸುವಿಕೆ: ಹೈನಾ 
ಗಾರ ಉದ್ದಿ ಮೆಯು ಹೆಚ್ಚು ಲಾಭದಾಯಕವಾಗಿ ಸಾಗಲು ಪ್ರಭಾವ ಬೀರುವ ಕೆಲವು 
ಬಲವಾದ ಅಂಶಗಳಲ್ಲಿ ಹೈನಾಗಾರ ಹಸುಗಳಿಗೆ ಅಧಿಕ ಪ್ರಮಾಣದ ಮೇವನ್ನು 
ಒದಗಿಸುವುದು ಒಂದಾಗಿದೆ. ಈ ಮೇವು ಹಾಲಾಗಿ ಪರಿವರ್ತನೆಗೊಳ್ಳುವ ಸಾಮರ್ಥ್ಯ 
ಪಡೆದಿದೆ. ಮೇವನ್ನೊದಗಿಸುವ ಹುಲ್ಲುಗಾವಲುಗಳು ಲಭ್ಯವಿರಬೇಕು. ಹಸುಗಳನ್ನು 
ಹುಲ್ಲ:ಗುವಲಿನಲ್ಲಿ ಮೇಯಿಸುವುದು ಹೈನಾಗಾರ ಉದ್ದಿಮೆಯಲ್ಲಿ ಒಂದು ಆರ್ಥಿಕವಾಗಿ 
ಲು;ದಾಯಕ ವ್ಯವಸ್ಥೆ. ಆದ್ದರಿಂದ ಹೈನಾಗಾರಹಸುಗಳ ಸಾಂದ್ರನಿರ್ವಹಣೆಯ 
ಜೊತೆಗೆ ಹ.ಲ್ಲುಗಾವಲಿನ ನಿರ್ವಹಣೆಯೂ ಅವಶ್ಯಕ. ಆದ್ದರಿಂದ ಬೇಸಿಗೆಯ ತಿಂಗಳು 
ಗಳಲ್ಲಿ ಹಸುಗಳಿಗೆ ಹುಲ್ಲನ್ನು ಒದಗಿಸುವ ಬಗೆಗೆ ಅನೇಕ ಅಂಶಗಳನ್ನು ಜಾಗರೂಕತೆ 
ಯಿಂದ ಪರಿಶೀಲಿಸಬೇಕು. 


ಹೈನುಗಾರಿಕೆ ಉದ್ದಿ ಮೆಯಲ್ಲಿ ಒಂದು ಹಸುವನ್ನು ಆಧಾರಿತ ವಾರ್ಷಿಕ 
ವೆಚ್ಚ ಮತ್ತು ಆದಾಯಗಳ ಲೆಕ್ಕಹಾಕುವ ಒಂದು ಮಾದರಿ 


ತೊಡಗಿಸಬೇಕಾಗಿರುವ ಬಂಡವಾಳ ಡಾಲರುಗಳು 

ಹಸು; 350.00 
ಕಟ್ಟಡಗಳು, ವಸತಿ, ಮೇವು ಸಂಗ್ರಹಾಲಯ, ಹಾಲು 

ಕರೆಯುವ ಹ್ಗ ಳ; 450.00 

ಉಪಕರಣ : 200.00 


ಒಟ್ಟು ಬಂಡನಾಳ 1,000.00 


346 ಆಧುನಿಕ ಹೈನಾಗಾರ ದನಗಳ ಸರ್ನಹಣೆ 


ತೊಡಗಿಸಬೇಕಾಗಿರುವ ಬಂಡವಾಳ ಡಾಲರುಗಳ 

ಶೇಕಚಾ 5ರಂತೆ ಬಂಡವಾಳದ ಮೇಲಿನ ಬಡ್ಡಿ ... 50.00 
ಹಸುವಿನ ಇಳಿಕೆ ಬೆಲೆ-37] ವರ್ಷ ಅದು ಹಿಂಡಿನಲ್ಲಿರುವು 

ಬೆಂದು ಭಾವಿಸಿದೆ 150.00 ಡಾಲರು ಪರಿಹಾರ ಬೆಲೆ : 57.00: 
ಕಟ್ಟಿ ಡಡ ಇಳಿಕೆ ಜೆಲಿ-30 ವರ್ಷಗಳ ಬಾಳ್ಳೆ ; 15.00: 
ಉಸಕ ಣಗಳ ಇಳಿಕೆ ಬೆಲೆ-10 ವರ್ಷಗಳ ಬಾಳ್ಕೆ ; 20.00 
ಹಸು, ಕಟ್ಟಿಡೆ ಮೆತ್ತು ಉಪಕರಣಗಳ ಮೇಲಿನ ತೆರಿಗೆ ;: 25.00 
ಹಸು, ಕಟ್ಟಡ ವತ್ತು ಉಪಕರಣಗಳ ಮೇಲಿನ ವಿಮೆ ; 3.00: 
ಪಶು ವೈದ್ಯಕೀಯ ಫೀಜು ಮತ್ತು ಔಷಧಗಳು : 8.00 
ತಳಿವೈದ್ಧಿ ಫೀಜು ; 6.00 


ಹಾಲು ಕರೆಯುವ ಹಸುನಿನೆ ಜೋಪಾಸನೆ ಮಾಡುವ 
ಹೂಲಿ ವೆಚ್ಚ ;: 80.00 


ತಳಹಾಸು-ವರ್ಷಕ್ಕೆ ಒಂದು ಟನ್‌ ; 20.00 
1,200 ಪೌಂಡು ತೂಕದ ಹಸುವಿನ ಜೇವನ ನಿರ್ವಹಣೆ 
ಪ್ರತಿ ಪೌಂಡು ಓ ಡಿ.ಎನ್‌.ಗೆ 21; ಸೆಂಟ್‌ ಪ್ರಕಾರ; 80.00 
ಒಂದು ವರ್ಷಕ್ಕೆ ಒಂದು ಕರು ಉತ್ಪಾದನೆಗೆ ಆಹಾರ, 


ಪ್ರತಿ ಪೌಂಡು ಓ.ಡಿ. ಎನ್‌.,ಗೆ 21/ ಸೆಂಟ್‌ ಪ್ರಕಾರ ; 11.00 
ಹಸುವೊಂದರ ಜೀವನ ನಿರ್ವಹಣೆ ಮತ್ತು ಅದರಿಂದ 
ಒಂದು ಕರುವನ್ನು ಪಡೆಯಲು ವರ್ಷಕ್ಕೆ ತಗಲಾವ ದ 


ಒಟ್ಟು ವೆಚ್ಛ : 375.00 
ಶೇಕಡಾ 4ರೆ್ಸು ಮೇದಸ್ಸು ಳ್ಳ 6000 ಪೌಂಡು 
ಗಳಷ್ಟು ಹಾಲುತ್ಬಾದನೆಗೆ a ಮೇವಿನ ವೆಚ್ಚ, ಕ 
ಪ್ರಶ ಪೌಂಡ್‌ ಟಿ.ಡಿ. ಎನ್‌.ಗೆ 21] ಸೆಂಟ್‌ ಪ್ರಕಾರ: 48.00 





ಶೇಕಡಾ 4ರಷ್ಟು ಮೇದಸ್ಸುಳ R 6000 ಪೌಂಡುಗಳ 
ಹಾಲುತ್ಪಾ ಡೆ” ಮಾಡುತ ಹಸುವೊಂಡನ್ನು ಸಾಕಲು. 
ತಗಲುವ ಒಟ್ಟು ವಾರ್ಷಿಕ ನೆಚ್ಚ ; 42300 


ಶೇಕಡಾ 4ರಷ್ಟು ಮೇದಸ್ಸು ಛ್‌ 8 9000 ಪೌಂಡುಗಳಷ್ಟು 
ಹಾಲುತ್ತಾ ಬದನೆಗೆ ತಗಲುವ ಇಂ: ವೆಚ್ಚ, ಪ್ರತಿ ನಂಜಿ 
ಬ.ಡಿ.ಎಸ್‌.ಗೆ 2 ಸೆಂಟ್‌ ಪ್ರಕಾರ; ; 78.00* 





ಮಾರಾಟ ಮಟ್ಟದಲ್ಲಿ ಹಾಲಿನ ಉತ್ಪಾದೆನೆ 347 


ತೊಡಗಿಸಬೇಕಾಗಿರುವೆ ಬಂಡವಾಳ ಡಾಲರುಗಳು 


ಶೇಕಡಾ 4ರಷ್ಟು ಮೋದಸ್ಸುಳ್ಳ 9000 ಪಾಂಡುಗಳಷ್ಟು 
ಹಾಲುತ್ಸಾದನೆ ಮಾಡುವ ಹಸುವೊಂದನ್ನು ಸಾಕಲು 
ತಗಲುವ ಒಟ್ಟು ವಾರ್ಷಿಕ ವೆಚ್ಚ ನ 453.00 


ಶೇಕಡಾ 4ರಷ್ಟು ಮೇದಸ್ಸುಳ್ಳ 17.000 ಪೌಂಡುಗಳಷ್ಟು 

ಹಾಲುತ್ಪಾದನೆಗೆ ತಗಲುವ ಮೇವಿನ ವೆಚ್ಚ, ಪ್ರತಿ ಪೌಂಡು 

ಬ.ಡಿ.ಎನ್‌,ಗೆ 21/, ಸೆಂಟ್‌ ಪ್ರಕಾರ: 110,003 

ತೇಕಡಾ 4ರಷ್ಟು ಮೇದಸ್ಸುಳ್ಳ 12,000 ಪಾಂಡುಗಳಷ್ಟು 

ಹಾಲುತ್ಪಾದನೆ ಮಾಡುವ ಹಸುವೊಂದನ್ನು ಸಾಕಲು ತಗ 

ಲುವ ಒಟ್ಟು ವಾರ್ಷಿಕ ನೆಚ್ಚ : 485,00 
ಶೇಕಡಾ 4ರಷ್ಟು ಮೇದಸ್ಸುಳ್ಳ 15,000 ಪೌಂಡು 

ಗಳಷ್ಟು ಹಾಲುತ್ಭಾದನೆಗೆ ತಗಲುವ ಮೇವಿನ ವೆಚ್ಚ, 

ಜ್‌ 
ಪ್ರತಿ ಪೌಂಡು ಓ.ಡಿ, ಎನ್‌,ಗೆ 21 ಸೆಂಟ್‌ ಪ್ರಕಾರ: 145.00* 


ಶೇಕಡಾ 4ರಷ್ಟು ಮೇದಸ್ಸುಳ್ಳ 12,000 ಪಾಂಡು 
ಗಳಷ್ಟು ಹಾಲು ಕರೆಯುವೆ ಹಸುಪೊಂದನ್ನು ಸಾಕಲು 
ತಗಲುವ ಒಟ್ಟು ವಾರ್ಷಿಕ ವೆಚ್ಚ : 520.0 


೫ ಆಹಾರ ಬೇಡಿಕೆಯನ್ನು ಏರಿಕೆಯ ಉತ್ಪಾದನೆಯ ಹೆಚ್ಚಿನ ದೆರಗಳನ್ಲಿ ಅಹಾರ ಸಾಮರ್ಥ್ಯ 
ದಲ್ಲಿ ಆಗುವ ನಷ್ಟಕ್ಕೆ ಹೊಂದಿಸಿಕೊಳ್ಳಲು ಏರಿಕೆಯ ಉತ್ಪಾದನೆಯ ಹೆಚ್ಚಿನ ದರಗಳಲ್ಲಿ 
ಗಣನೆಗೆ ತೆಗೆದುಕೊಂಡಿದೆ. 


ವಿವಿಧ ಪ್ರಮಾಣ ಮಟ್ಟಗಳಲ್ಲಿ ಹಾಲುತ್ಸಾದನೆ ಮಾಡುತ್ತಿರುವ ಒಂದು 
ಹಸುವಿನಿಂದ ಲಭಿಸುವ ವಾರ್ಷಿಕ ಆದಾಯೆ ಮತ್ತು ತಗಲುವ ಉತ್ಪಾದನಾ 
ವೆಚ್ಚ ಯೋಜನೆ 


ಉತ್ಪಾದನಾ ವೃತ್ಕಾಸ 
ಆದಾಯ ವೆಚ್ಚ (ಲಾಭ) 
ನಿವರ (ಡಾಲರುಗಳು) (ಡಾಲರುಗಳು) (ಡಾಲರುಗಳು) 


ಶೇಕಡಾ 4ರಷ್ಟು ಮೇದಸ್ಸುಳ ಚ 6000 
ಪೌಂಡುಗಳಷ್ಟು ಹಾಲು* 9೪ ಕರು 
"ಪ್ರತಿ ವರ್ಷಕ್ಕೆ ಣೆ 20.00 


346 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಉತ್ಪಾದನಾ ವ್ಯತ್ಯಾಸ 
ಆದಾಯ ವೆಚ್ಚ (ಲಾಭ) 
ವಿವರ (ಡಾಲರುಗಳು) (ಡಾಲರುಗಳು) (ಡಾಲರನಿಗಳು) 
ಹಾಲು ಪ್ರತಿ ಪಾಂಡಿಗೆ 47, ಸೆಂಟನ 
ಪ್ರಕಾರ 282.00 
ಒಟ್ಟು ಆದಾಯ 302.00 423.00 —(121.00) 
ಶೇಕಡಾ 4ರಷ್ಟು ಮೇದಸ್ಸುಳ್ಳ 9000 
ಪೌಂಡುಗಳಷ್ಟು ಹಾಲಾ] .9 ಕರು 
ಪ್ರತ ವರ್ಷಕ್ಕೆ 20.00 
ಹಾಲು ಪ್ರತಿ ಪೌಂಡಿಗೆ 47, ಸೆಂಟ್‌ 
ಪ್ರಕಾರ 423.00 
ಒಬ್ಬು ಆದಾಯ 443.00 453.00 —(10.00) 
ಶೇಕಡಾ 4ರಷ್ಟು ಮೇದಸ್ಸು ಳ್ಳ 12,000 ತ 
'ಪೌಂಡುಗಳಷ್ಟು ಹಾಲು} .9 ಕರು 
ಪ್ರತಿ ವರ್ಷಕ್ಕೆ 20.00 
ಹಾಲು ಪ್ರತಿ ಪೌಂಡಿಗೆ 47, ಸೆಂಟ್‌ 
ಪ್ರಕಾರ 564.00 
ಒಟ್ಟು ಆದಾಯ 584.00 485.00 99.00 
ಶೇಕಡಾ 4ರಷ್ಟು ಮೇದಸ್ಸುಳ್ಳ 15,000 
ಪಾಂಡುಗಳಷ್ಟು ಹಾಲು] ,9 ಕರು 
ಪ್ರತಿ ವರ್ಷಕ್ಕೆ 38.001 
ಹಾಲು ಪ್ರತಿ ಪೌಂಡಿಗೆ 47((, ಸೆಂಟ್‌ 
ಪ್ರಳಾರ 705,00 
ಒಟ್ಟು ಆದಾಯ 735.00 520,00 215.00 


1 ಗೊಬ್ಬರೆದಿಂದ ಬರುವ ಆದಾಯವನ್ನು ಸೇರಿಸಿಲ್ಲ; ಎಕೆಂದರೆ, ಸಾಮಾನ್ಯವಾಗಿ ಅದರ 
ಕೂಲಿಗೆ ಅದು ಸರಿಹೋಗುತ್ತದೆ. ಬೆಲೆ ಇರುವ ಕಡೆ.ಮಾತ್ರ ಅದಕ್ಕೆ ಗಮನ ಕೊಡಬೇಕು. 


* ಈ ಉತ್ಪಾದನಾ ಮಟ್ಟದಲ್ಲಿ ಹಿಂಡುಗಳಲ್ಲಿನ ಕರುಗಳು ಆಗಾಗೆ ಆಕರ್ಷಕ ಜೆಲೆ ನೀಡು 
ತ್ತನೆ, 


ಹಾರಾಟ ನುಟ್ಟಿದೆಲ್ಲಿ ಹಾಶಿನ ಉತ್ಪಾದನೆ 349 


ಹುಲ್ಲು ಬೆಳೆಸಲು ಕಾಯಂ ಆಗಿ ಇರಿಸಿರುವ ಹುಲ್ಲುಗಾವಲುಗಳಲ್ಲಿ ಬೆಳೆದಿರುವ 


ಮೇವಿನ ಬೆಳೆಗಳಲ್ಲಿ ಆಗಿಂದುಗ್ಗೆ ಮೇಯಲು ಹಸುಗಳನ್ನು ಬಿಡುತ್ತಿರುವುದು 
ಉತ್ತಮ. ಈ ಮೇವಿನ ಬೆಳೆಗಳು ಬೇಸಗೆಕಾಲದ ಮಧ್ಯಭಾಗದಲ್ಲಿ ಸೆಖೆ ಹೆಚ್ಚಾಗಿ ಎ 
ವುದರಿಂದ, ಅಷ್ಟೊಂದು ಚೆನ್ನಗಿ ಬೆಳೆಯುವುದಿಲ್ಲ. ಕೆಲಸವ:ಯ ಬೆಳೆಯುವುದೇ 
ಇಲ್ಲ. ಆ ಸಮಯದಲ್ಲಿ ಇತರ ಸಂಗ್ರಹಿಸಬ್ಬಟ್ಟ ಮೇವನ್ನಾಗರೀ, ತೀಕ್ಷ್ಣ ಹಾರ 
(ತಿನುಸು)ಗಳೆನ್ನುಗಶೀ ಪೂಶ8 ಆಹುರವಾಗಿ ಕೊಡುವುದು ಉತ್ತಮ. 





ಚಿತ್ರ 13.27. ಹೇವು ಬೆಳೆಯ ಖುತುವಿನಲ್ಲಿ ಹೈನಾಗಾರದ ಹಿಂಡನ್ನು ಸುಧಾರಿತ ಕಲ್ಲು 
ಗಾವಲಿನಲ್ಲಿ ನೋಯಿಸುವುದು ಅರ್ಥಿಕ ದೃಷ್ಟಿಯಿಂದ ಲಾಭದಾಯಕ ಷನ್ನ ತಿ, 
ಕೃಪೆ; ದಿ ಅಮೇರಿಕನ್‌ ಚೆರ್ಸಿಕ್ಕಾಟಲ್‌ ಕ್ಲಬ್‌ 


ಬೇಸಿಗೆ ಕಾಲದಲ್ಲಿ ಹಸುಗಳಿಗೆ ಮೇವನ್ನೊದಗಿಸಲು ವಾರ್ಷಿಕ ಹುಲ್ಲುಬೆಳೆಗಳಾದ 
ಸೂಡಾನ್‌ಹುಲ್ಲಂ, ಸಣ್ಣಕಾಳು ಮೇವುಗಳನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ. 
'ಜಮೀನನ್ನು ಫಲವತ್ತುಗೊಳಿಸಿ ಮೇವಿನ ವಿವಿಧ ಪ್ರಬೇಧಗಳನ್ನು ಬಿತ್ತನೆಮಾಡಿ* 
ಹುಲ್ಲುಗಾವಲುಗಳನ್ನು ಹೆಚ್ಚು ಅಭಿವೃದ್ಧಿಗೊಳಿಸಬೇಕು. ಹುಲ್ಲು ಹೆಚ್ಚು ಹುಲುಸಾಗಿ 
ಬೆಳೆದಿರುವಾಗ ಹಸ:ಗಳು ಅವನ್ನು ಆಯ್ಕೆ ಮಾಡಿ ಮೇಯುವಾಗ್ಗೆ ತುಳಿದಾಟದಿಂದ 
ಹುಲ್ಲು ಸಾಕಷ್ಟು ನಷ್ಟವಾಗುವ ಸಂಭವವು ಇರುತ್ತದೆ. ಈ ರೀತಿಯಲ್ಲಿ ಶೇಕಡಾ 25 
ರಂದ 30ರವರೆಗೂ ಹುಲ್ಲುಬೆಳೆಯು ನಷ್ಟವಾಗಬಹುದು. 


350 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಸಾಂದ್ರಹುಲ್ಲು ಮೇಯಿಸುವಿಕೆ: ಹಸುಗಳ ಹುಲ್ಲುಗಾವಲುಗಳಲ್ಲಿ ಹುಲ್ಲು 
ಮೇಯುವಾಗ, ಹಸುಗಳ ಕಾಲ್ತುಳಿತ ಹಾಗೂ ಅವುಗಳ ಆಯ್ದು ತಿನ್ನುವಿಕೆಯಿಂದ 
ಸಂಭವಿಸುವ ನಷ್ಟವನ್ನು ತಪ್ಪಿಸಲು ಸಾಂದ್ರ ಮೇಯಿಸುವಿಕೆಯನ್ನು ರೂಪಿಸಿಕೊಳ್ಳ 
ಲಾಗಿದೆ. ಇದರಲ್ಲಿ ಹುಲ್ಲುಗಾವಲನ್ನು ಕೆಲವು ಭಾಗಗಳಾಗಿ ವಿಂಗಡಿಸಿ ವಿವೇಚನುಸ್ಮತ 
ಮೇಯಿಸುವಿಕೆಯನ್ನು ನಡೆಸಲಾಗಂತ್ತದೆ. ಒಂದು ಭಾಗವನ್ನು ` ಕೆಲದಿನಗಳವರೆಸಿ 
ಮೇಯಿಸಲು ತೆರದಿಡಲಾಗುತ್ತದೆ; ಆ ಅವಧಿಯಲ್ಲಿ ಮಿಕ್ಕ ಭಾಗಗಳಲ್ಲಿಯ ಹುಲ್ಲು ಸರಿ 
ಯಾಗಿ ಬೆಳೆಯುತ್ತದೆ. ನಂತರ ಇನ್ನೊಂದು ಹುಲ್ಲು ಸರಿಯಾಗಿ ಬೆಳೆದ ಭಾಗವನ್ನು 
ದನಗಳಿಗೆ ತೆರೆಯಲಾಗುತ್ತದೆ. ಈ ವಿಧಾನದಲ್ಲಿ ಹುನ್ಲಿನ ನಷ್ಟ ಸ್ವಲ್ಪಮಟ್ಟಿಗೆ ಕಡಮೆ 
ಉತಾಗುವುದರ ಜೊತೆಗೆ ಬಹಳ ಕಾಲದವರೆಗೆ ಹಸುಗಳಿಗೆ ಹುಲುಸಾದ ಹಸ ರು ಮೇವು 
ದೊರೆಯುತ್ತದೆ. ಈ ತೆ೦ನಾದ ಹುಲ್ಲು ಮೇಯಿಸುವ ಈ ವಿಧಾನದಲ್ಲಿಯೂ ಕೂಡ 
ಬಹಳಷ್ಟು ಭಾಗಗಳಲ್ಲಿ ಬೇಸಿಗೆಯ ಮಧ್ಯಕಾಲದಲ್ಲಿ ಹಸುಗಳಿಗೆ ಸಾಕಷ್ಟು ಮೇವನ್ನೊ 
ದಗಿಸಲ: ವಾರ್ಷಿಕ ಮೇವಿನ ಬೆಳೆಗಳನ್ನ ಬೆಳೆಯುವುದು ಅವಶ್ಯಕವಾಗಬಹುದು. 

"ಪಟ್ಟಿ ಮೇಯಿಸುವಿಕೆ' ಹೆಚ್ಚು ಸಾಂದ್ರ ರೀತಿಯ ಹುಲ್ಲು ಮೇಯಿಸುವ ವ್ಯವಕ್ಕೆ. 
ಇದರಲ್ಲಿ ದನಗಳು ಒಂದು ದಿನದಲ್ಲಿ ತಿಂದು ಮುಗಿಸುವಷ್ಟು ಸ್ಥಳದಲ್ಲಿ ಮಾತ್ರ ಬಿಡಲು 
ಗುತ್ತದೆ. ಹೀಗೆ ಪ್ರತಿ ದಿನವೂ ಹೊಸ ಸ್ಥಳದಲ್ಲಿ ಮೇಯಿಸಲು ಹೋಗುತ್ತಾರೆ. ಈ 
ಕ್ರಮದಲ್ಲಿ ಶ್ರಮ ಅಧಿಕ ಹಾಗೂ ಬೇಲಿಯ ಅವಶ್ಯಕತೆಯೂ ಇಡುತ್ತದೆ. ಈ ಕ್ರಮದಲ್ಲಿ 
ವಿದ್ಯುತ್‌ ಬೇಲಿಯನ್ನು ಹೆಚ್ಚು ಅನುಕೂಲಕರ ಹಾಗೂ ಲಾಭದಾಯಕವಾಗಿ ಉಪ 
ಯೋಗಿಸಿ ಕೊಳ್ಳಬಹುದು. ಈ ಕ್ರಮದಲ್ಲೂ, ತೇವದ ಮಣ್ಣಿನಲ್ಲಿ ಹಸುಗಳ ಕಲ್ತು 
ಳಿತದಿಂದಾಗಿ ಮೇವಿನ ಬೆಳೆಗೆ ಹಾನಿಯಾದರೂ ಸಂಭವಿಸುವ ಒಟ್ಟು ನಷ್ಟ ತೀರ ಕಡಮೆ. 
ವರ್ಷಾದ್ಕಂತ ಹಸುಗಳಿಗೆ ಮೇವನ್ನು ಕೊಟ್ಟು ಬೆಳೆಯಿಸಬೇಕಾದರೆ ವಿವಿಧ ಬಗೆಯ 
ಪೆಜೇವಿನ ಬೆಳೆಗಳನ್ನು ಹಾಕುವುದು ಅವಶ್ಯವಿರುತ್ತದೆ. 


ಹಸುರು ಕತ್ತರಿಸುವಿಕೆ ಅಥವಾ ಶೂನ್ಯಮೇಯಿಸುವಿಕೆ :: ಈ ಕ್ರಮದಲ್ಲಿ 
ಪ್ರತಿದಿನ ಒಂದು ಬಾರಿ ಇಲ್ಲವೇ ಎರಡು ಜಾರಿ ಹುಲ್ಲುಗಾವಲುಗಳಿಂದ ಹಸುರು 
ಮೇವನ್ನು ಕತ್ತರಿಸಿ, ಗಾಡಿಗಳಲ್ಲಿ ಸಾಗಿಸಿ, ಕೊಟ್ಟಿಗೆಯಲ್ಲಿ ಅದನ್ನು ಚೂರುಚೂರು 
ಮಾಡಿ, ಹಸುಗಳಿಗೆ ಹಾಕಲಾಗುತ್ತದೆ. ಈ ಕ್ರಮವನ್ನು ಬಹಳಷ್ಟು ಹೈನಿಗರು ಅನು 
ರಿಸುತ್ತಾರೆ. ಈ ಕ್ರಮದಲ್ಲಿ ಹುಲ್ಲುಗಾವಲಿಗೆ ಬೇಲಿ ಹಾಕುವ ಅದರ ಶ್ರಮ ಹಾಗೂ 
ದಕ್ಕೆ ತಗಲುವ ವೆಚ್ಚದ ಉಳಿತಾಯವಾಗುತ್ತದೆ. ಹಸುಗಳೂ ಕೂಡ ಹುಖ್ಲುಗಾವಲಿ 
ುಂದ ಹುಲ್ಲುಗಾವಲಿಗೆ ಹುಲ್ಲು ಅರಸುತ್ತ ಓಡಾಡಬೇಕಾಗಿಲ್ಲ. ಹಸುಗಳು ಬಯಲು 
ಗಳಲ್ಲಿ ಓಡಾಡುತ್ತ ಮೇಯುವಾಗ ಅವುಗಳ ದೇಹರಕ್ಷಣೆಗೆ ಹೆಚ್ಚಿಗೆ ಆಹಾರದ. ಅವಶ್ಯ 
ಕತೆ ಇರುತ್ತದೆ : ಏಕೆಂದರೆ, ಇದರಿಂದ ಹಸುಗಳ ಶ್ರಮ ವ್ಯಯವಾಗುತ್ತದೆ. ಅದಕ್ಕೆ 
ಬದಲು ಹುಲ್ಲುಗಾವಲುಗಳಿಂದಲೇ ಹಸುರು ಹುಲ್ಲನ್ನು ಕೊಯ್ದುತಂದು, . ಶೊಟ್ಟೆಗೆ 


ಶ್ರ 


G 


೫4 


ಮಾರಾಟ ಮಟ್ಟದಲ್ಲಿ ಹಾಲಿನ ಉತ್ಪಾದನೆ 351 


ಗಳಿಶ್ಲಿ ಹಸುಗಳಿಗೆ ಒದಗಿಸುವುದರಿಂದ ಓಡಾಡುವ ಶ್ರಮಕ್ಕೆ ಬೇಕಾಗುವಷ್ಟು ಮೇವಿನ 
ಉಳಿತಾಯವಾಗುತ್ತದೆ ; ಅಲ್ಲದೆ, ಕೊಟ್ಟಿಗೆಗಳಲ್ಲೇ ಹಸುಗಳಿಗೆ ಮೇವನ್ನು ಒದಗಿಸುವು 
ದರಿಂದ. ಅವುಗಳಿಗೆ ನೀರೂ ನೆ:ಳೂ. ಗಾಳಿ ಮಳೆಯಿಂದ ಸುರಕ್ಷಣೆಯನ್ನೂ ಸುಲಭ 
'ಮಗಿ ಒದಗಿಸಲು ಸಾಧ್ಯವಾಗುತ್ತದೆ. ' 


ಶೂನ್ಯ ಮೇಯಿಸುವಿಕೆಯೂ ಕೂಡ ಕೆಲವು ಸಮಸ್ಯೆಗಳನ್ನು ಹುಟ್ಟಿಸುತ್ತದೆ, 
ಹಾಗೂ ಮಣ್ಣಿನ ಸ್ಥಿತಿಗಳು ಪ್ರತಿದಿನವೂ ಮೇವನ್ನು ಒದಗಿಸಲು ತುಂಬಾ ತೊಂದರೆ 
ಯನ್ನು ಮಾಡುತ್ತವೆ. ಇಂತಹ ಪರಿಸ್ಥಿತಿಗಳಲ್ಲಿ ಪ್ರತಿದಿನ ಹುಲ್ಲುಗಾವಲುಗಳಿಂದ 
ಮೇವನ್ನು ಕೊಯ್ದು ತಂದು, ಹಸುಗಳಿಗೆ ಒದಗಿಸ:ವುದು ಬಹಳ ಕಷ್ಟಸಾಧ್ಯವಾಗು 
ತ್ತದೆ. ಹ.ಲ್ಲು ಕಟಾವು ಮಾಡುವ ಯಂತ್ರಗಳೂ ಸಹ ಸನಾ ಕೆಲಸ ಮಾಡುವ ಸ್ಥಿತಿ 
ಯಲ್ಲಿರ ಬೇಕಾಗುತ್ತದೆ. ಹುಲ್ಲು ಮೈದಾನಗಳಿಂದ ಹುಲ್ಲು ಕಟಾವು ಮಾಡಿಕೊಂಡು 
ಬಂಡಿಗಳಲ್ಲಿ ಸಾಗಿಸಿ, ಮತ್ತೆ ಅದನ್ನು ಚೂರು ಚೂರು ಮಾಡಿ. ಹಸುಗಳಿಗೆ ಒದಗಿಸಲು 
ಹೆಚ್ಚು ಕೂಲಿಯಮೇಲೆ ವೆಚ್ಚಮಾಡಬೇಕಾಗುತ್ತದೆ. ಜೊತೆಗೆ, ಈ ಕೂಲಿಗಳೂ 
ಸಹ ಸದಾ ಲಭ್ಯವಿರಬೇಕಾಗುತ್ತದೆ. ಪ್ರತಿದಿನವೂ ಕೊಯ್ಲುಮಾಡುವಾಗ್ಗೆ ಮೇವು 
ಕಟಾವಿಗೆ ಬರುವಂತೆ ಮಾಡುವುದೂ ಕಷ್ಟಸಾಧ್ಯ. ಈ ಎಐ ಸಮಸ್ಯೆಗಳಿಂದಾಗಿ ಬಹ 
ಳಷ್ಟು ಹೈನಾಗಾರಗಳವರು ತಮ್ಮ ಹಸುಗಳ ಹಿಂಡಿಗೆ ಹಸುರುಮೇಮನ್ನು ಕೊಯ್ದು 
ತಂದು ಕೊಟ್ಟಿಗೆಯಲ್ಲೇ ಒದಗಿಸುವುದಕ್ಕೆ ಇಷ್ಟಪಡುವುದಿಲ್ಲ. 


ಕಾಯ್ದಿರಿಸಿದ ಮೇವಿನ ಬೆಳೆ : ಹೈನುಗಾರಿಕೆ ಉದ್ದಿಮೆಯ ಚಟುವಟಿಕೆಗಳು 
ಬಲವತ್ತರವಾಗಿರುವ ಪ್ರದೇಶಗಳಲ್ಲಿ ತಾಜಾಮೇವು ಒದಗಿಸುವ ಯಾವ ಪ್ರಯತ್ನ 
ವನ್ನೂ ಮಾಡುವುದಿಲ್ಲ. ಕಟಾವುಮಾಡಿಟ್ಟ ಮೇವನ್ನೇ ಬೇಸಿಗೆಕಾಲದಲ್ಲೂ. ಚಳಿ 
ಗಾಲದಲೂ ಹಸುಗಳಿಗೆ ಒದಗಿಸುತ್ತ ಅವುಗಳ ಸಂರಕ್ಷಣೆಮಾಡಿಕೊಂಡು ಬರುತ್ತಾರೆ. 
ಕೆಲವು ಪ್ರದೇಶಗಳಲ್ಲಿ ಹೈನಾಗಾರಗಳು ಪಟ್ಟಣಗಳಲ್ಲಿ ಇರುತ್ತವೆ. ಹಲವಾರು ವೈಲಿ 
ಗಳ ದೂರದಲ್ಲಿ ಮೇವಿನ ಬೆಳೆಯನ್ನು ಬೆಳೆದು ಅಲ್ಲಿಂದ ದನಗಳಿಗೆ ಮೇವು ಪೂರೈಸು 
ತ್ತಾರೆ. ಹಾಲಿನ ಉತ್ಪಾದನೆ ಹೆಚ್ಚಾಗಿ, ಮೇವು ಬೆಳೆಯುವ ಹಾಗೂ ತಂದುಹಾಕುವ 
ಖರ್ಚು ಕಡಮೆಯಾಗಿರುವಾಗ ಲಾಭಬರುತ್ತದೆ. 


ಬೇಸಿಗೆ ಕಾಲದಲ್ಲಿ ಶ್ರೆಷ್ಠ ಮೇವುಜಿಳೆಯುವ ಕಾರ್ಯಕ್ರಮ ಆಯ್ಕೆ : 
ಹೈನಾಗಾರ ದನಗಳು ಈಗಾಗಲೇ ವಿವರಿಸಿದ ಯಾವುದೇ ರೀತಿಯಲ್ಲಿ ಸಾಕಣೆ 
ಮಾಡಲ್ಪಡಲಿ, ಅವುಗಳಿಗೆ ಒಟ್ಟಿನಲ್ಲಿ ಸರಿಯಾದ ಪೌಷ್ಟಿಕಾಂಶಗಳನ್ನು ಒದಗಿಸಿದಲ್ಲಿ, 
ಅವು ಉತ್ತಮ ಉತ್ಪಾದನೆ ನೀಡುತ್ತವೆ. ಆದ್ದರಿಂದ ಯಾವುದೇ ಕಾರ್ಯಕ್ರಮವನ್ನು 
ಅನುಸರಿಸಿದರೂ, ಅದು ಆರ್ಥಿಕ ದೃಷ್ಟಿಯಿಂದ ಲಾಭದಾಯಕವಾಗಬೇಕು. ಯಾವು 
ದೊಂದು ಕಾರ್ಯಕ್ರಮದ ನಿರ್ಧಾರವು ಜಮೀನು, ` ಕೂಲಿ, ಬೇಲಿ, ಬೆಳೆನಿಲುವು 


357 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಸಾ ಪಿಸಿಕೊಳ್ಳು ಏಕೆ. ಇವೇ ಮೊದಲಾದ ಅಂಶಗಳಿಗೆ ತಗಲುವ ವೆಚ್ಚ ಹಾಗೂ ದನ: 
ಗಳಿಗೆ ದೊರೆಯುವ ಪೌಷ್ಟಿಕಾಂಶ (ವಿಶೇಷವಾಗಿ ಶಕ್ತಿ), ಇವುಗಳ ಸೂಕ್ಷ್ಮ ತುಲ 
ನಾತ್ಮಕ ಪರಿಶೀಲನೆಯನ್ನು ಅವಲಂಬಿಸಿದೆ. ಈ ಕಾರ್ಯಕ್ರಮದಿಂದ ನಿರ್ವಹಣೆಯ 
ಇತರ ವೆಚ್ಚ ಗಳ ಮೇಲೂ ಸಂಭವಿಸುವ ಪರಿಣಾಮವನ್ನು ಪರಿಗಣಿಸಬೇಕ:. ಉ 


ಹರಣೆಗೆ, ಕಟಾವು ಪ ಪದ್ಧತಿ ವಚ್ಚ ಹವು ಒಂದು ಏಕಮಾನಕ್ಕೆ ಸ್ವಲ್ಪಮಟ್ಟಿಗೆ ಹೆ ಹೆಚ್ಚಿದರೂ, 
ಇಳುವರಿ ಹೆಚ್ಚಿನ ಯೂನಿಟ್ಟುಗಳಾಗಿದ್ದಲ್ಲಿ ಬೇರೆ ಮೂಲಗಳಿಂದ ಹಸುಗಳಿಗೆ ಪೌಷ್ಠಿ 





ಚಿತ್ರ 13.3: ಬಚ್ಚಿಕೊಂಡ ದನಗಳಿಗೆ ತಾಜಾ ಇಲ್ಲನೆ ಕಾಯ್ದಿಟ್ಟ ಮೇವು ಕೊಡುವಿಕೆಯು 

ಬೇಸಿಗೆಯಲ್ಲಿ ಕೆಲವು ಬಲನತ್ತರ ಹೈನಾಗಾರ ಚಟುನಬಕೆಗಳಲ್ಲಿ ಕರಡುನೇವು ಕೊಡುವ 

ಇಷ್ಟವಾದ ಸದ್ಧತಿಯಾಗಿರುತ್ತದೆ, ದಿ ಹೋಲ್‌ಸ್ಟ್ರೇನ್‌ ಪ್ರೀಜಿಯರ ಅಸೋಸಿಯೇಶನ್‌ 
ಅಫ್‌ ಅಮೇರಿಕ ಕೃಪೆ, 


ಕ`ಂಶಗಳನ್ನು ಒದಗಿಸುವುದು ಅವಶ್ಯವಾಗಿರದಿದ್ದರೆ ಈ ಕ್ರಮವು ಲಾಭದಾಯಕ 
ವಾಗುತ್ತದೆ ಹೊರಗಿನಿಂದ ಪೌಷ್ಟಿಕಾಂಶಗಳನ್ನು ತಂದದ್ದಾದರೆ ಅದು ಭಾರೀ ವೆಚ್ಚ 
ದ್ದಾಗುತ್ತದೆ. ಮೇವಿನ ಬೆಳೆ ಬೆಳೆಸಲು ಹೆಚ್ಚಿನ ಜವೂನು "`ದೊರೆಯುವಂತಿರುವಾಗ್ಗೆ. 
ಅಭಿ ಬೆಳೆದ ಮೇವನ್ನೆಲ್ಲ ಕಟಾವು ಮಾಡಲು. ಸಾಧ್ಯವಿಲ್ಲದಾಗ, ಅಂತಿಹವನ್ನು ಹಸು 
ಗಳನ್ನು ಬಿಟ್ಟು ಮೇಯಿಸುವುದು ತರ್ಕಬದ್ಧವಾಗಿರುತ್ತದೆ. ಜರಯುತ ಉಂ 


ಮಾರಾಟ ಮಟ್ಟದಲ್ಲಿ ಹಾಲಿನ ಉತ್ಪಾದನೆ 353 


ಬೇಸಿಗೆ ಬೆಳೆಯ ಕಾರ್ಯಕ್ರಮವನ್ನು ನಿಖರವಾಗಿ ವಿಶ್ಲೇಷಿಸಿ, ಪರಿಶೀಲಿಸಿ, 
ಅನುಸರಿಸುವುದರಿಂದ ಹೈನಾಗಾರದ ಫಾರ್ಮ್‌ಗಳಲ್ಲಿ ಉತ್ಪಾದನಾ ಸಾಮರ್ಥವನ್ನು 
ಹೆಚ್ಚಿಸಲು ಸಾಧ್ಯವಿದೆ. 


ಉತ್ಪಾದನೆ ಹಾಗೂ ಆಹಾರದ ದಾಖಲೆಗಳು : ಹೈನಾಗಾರ ಹಿಂಡಿನಲ್ಲಿನ 
ಹಸುಗಳು ತಿನ್ನುವ ಆಹಾರ ಹಾಗೂ ಅವುಗಳಿಂದ ದೊರೆಯುವ ಉತ್ಪಾದನೆಯ 
ತಿಳಿವಳಿಕೆ ಹೈನಾಗಾರ ನಿರ್ವಹಣೆಯಲ್ಲಿ ಗಮನಿಸಬೇಕಾದ ಬಹು ಮುಖ್ಯವಾದ ಅಂಶ. 
ಆದರೆ, ಸಾಮಾನ್ಯ ವಾಗಿ ನಿರ್ಲಕ್ಷಿಸುವುದೂ ಇದನ್ನೇ. ಹೈನಾಗಾರದ ದನಗಳಿಗೆ 
ವಿವಿಧ ಮೂಲಗಳಿಂದ ಒದಗಿಸುವ ತಿನಿಸು ಒಣಹುಲ್ಲು, ಸೈಲೇಜು, ಹುಲ್ಲುಗಾವಲಿನ 
ಮೇವು, ಧಾನ್ಯ, ಇವುಗಳ ಲೆಖ್ಬವನ್ನು ಸದಾ ನಿಖರವಾಗಿಡುವುದೂ ಅಷ್ಟೊಂದು 
ಸುಲಭದ ಕೆಲಸವಲ್ಲ. ಈ ವಿಷಯದಲ್ಲಿ ಕೈಗೊಳ್ಳಬೇಕಾದುದನ್ನು ಅಧ್ಯಾಯ 7 ರಲ್ಲಿ 
ವಿವರಿಸಿದೆ. ` 


ಹಸುತೆಂಡಗಳು 


ಹಾಲುತ್ಬಾದನಾ ಉದ್ದಿಮೆಯಲ್ಲಿ ನಡೆದಿರುವ ಒಂದು ಸ್ವಾರಸ್ಕಕರವಾದ ಪ್ರಗತಿ 
ಯೆಂದರೆ ಹಸುತಂಡಗಳ ನಿರ್ಮಾಣ. ಈ ವ್ಯವಸ್ಥೆಯಲ್ಲಿ ಅನೇಕ ಹಿಂಡುಗಳನ್ನು 
ಒಂದು ಸ್ಥಳದಲ್ಲಿ ಕಲೆಹಾಕಿ ಒಂದೇ ನಿರ್ವಹಣೆಯ ಕಕ್ಷೆಯಲ್ಲಿ ತರಲಾಗುತ್ತದೆ. ಆದರೆ 
ಹಿಂಡುಗಳೆಲ್ಲವೂ ಬೇರೆಬೇರೆಯಾಗಿರುತ್ತವೆ. ಪ್ರತಿಯೊಂದು ಹಿಂಡಿಗೂ ಒಳ್ಳೆಯ 
ವಸತಿಸೌಕರ್ಯವನ್ನು ಒದಗಿಸಲಾಗಿರುತ್ತದೆ. ಅವೆಲ್ಲವುಗಳಿಗೆ ಉತ್ತಮ ಆರೈಕೆ 
ನೀಡಲಾಗುತ್ತದೆ. ನಿರ್ವಹಣೆಗೆ ವಿಶೇಷ ಗಮನಕೊಡಲಾಗುತ್ತದೆ. ಇವೆಲ್ಲವುಗಳಿಗೆ 
ತಗಲುವ ವೆಚ್ಚವನ್ನು ಮಾತ್ರ ಆಯಾಯ ಹಿಂಡಿನ ಮಾಲೀಕರೇ ತೆರಬೇಕು. ಬಂದ 
ಆದಾಯದಲ್ಲಿ ಎಲ್ಲ ಖರ್ಚುಗಳನ್ನು ಕಳೆದು, ಉಳಿದುದನ್ನು ಆಯಾಯ ಹಿಂಡಿನ 
'ಮಾಲೀಕರಿಗೇ ಲಾಭದ ರೂಪವಾಗಿ ಕೊಡಲಾಗುತ್ತದೆ. ಹಾಲಿಗೆ ಮಾರುಕಟ್ಟೆ 
ಹೆಚ್ಚಾಗಿ ಔ ದರ್ಜೆಯಿಂದ ಗಿ ದರ್ಜೆಯನ್ನು ಮುಟ್ಟಿದಾಗ ಹಿಂಡುಗಳ ಮಾಲೀಕರು 
ಈ ವ್ಯವಸ್ಥೆಯಿಂದ ಹೆಚ್ಚಿನ ಲಾಭಗಳಿಸುತ್ತಾರೆ. ಎಲ್ಲರಿಗಿಂತಲೂ ಹೆಚ್ಚಾಗಿ ಸಣ್ಣಸಣ್ಣ 
ಹಿಂಡುಗಳ ಮಾಲೀಕರು ಈ ವ್ಯವಸ್ಥೆ ಯಿಂದ ಪಡೆಯುವ ಸಹಕಾರ ಸೌಲಭ್ಯಗಳು ಬಹಳ, 
ದೊಡ್ಡದೊಡ್ಡ ಹಿಂಡುಗಳ ಮಾಲೀಕರಿಗೆ ಲಭ್ಯವಾಗುವ ಹೈನಾಗಾರ ಉಪಕರಣಗಳು 
ಸಣ್ಣ ಹಿಂಡಿನ ಮಾಲೀಕರಿಗೂ ಲಭ್ಯವಾಗುತ್ತವೆ. ದೊಡ್ಡ ಪ್ರಮಾಣದಲ್ಲಿ ವಸ್ತು 
ಗಳನ್ನು ಕೊಂಡುಕೊಳ್ಳುವುದರಿಂದ ವೆಚ್ಚದಲ್ಲಿಯೂ ಉಳಿತಾಯವಾಗುತ್ತದೆ. 


ಉತ್ತಮ ವನಾರುಕಟ್ಟೆ ಹಾಗೂ ದೊಡ್ಡ ಪ್ರಮಾಣದಲ್ಲಿ ಮಾರಾಟಗಳಿಂದಾಗಿ, 


ಈ ವ್ಯವಸ್ಥೆಯಲ್ಲಿ ಲಾಭಾಂಶ, ಹೆಚ್ಚುತ್ತದೆ... ಇದು ಅನೇಕ ಹಣವಂತರನ್ನು 
ಆಕರ್ಷಿಸುತ್ತದೆ. ಹೈನುಗಾರರಲ್ಲದವರೂ ಇದರಲ್ಲಿ ಸೇರುತ್ತಾರೆ. 


354 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಅನೇಕ ಹಿಂಡುಗಳ ಮಾಲೀಕರ ಬಂಡವಾಳದ ಒಟ್ಟುಗೂಡಿಕೆಯನ್ನು ಬಳಸಿ 
ಕೊಂಡು ಹಾಲುತ್ಪಾದನಾ ಉದ್ದಿಮೆಯನ್ನು ಯಶಸ್ವಿಯಾಗಿ ಪ್ರರಂಭಿಸಲು ಈ 
ಪದ್ಧತಿಯಿಂದ ಸಾ್ಯವಾಗುತ್ತದೆ. ೫ 

ಹಸುತಂಡ ನಿರ್ವಹಣೆ ಸರಿಯಾಗಿ ನಡೆಯಬೇಕಾದರೆ, ಅದರ ಕಾರ್ಯ 
ನಿರ್ವಹಣೆ ಚೆನ್ನಾಗಿರಬೇಕು. ಆರ್ಥಿಕಸ್ಥಿ ತಿ ತೃಪ್ತಿಕರವಾಗಿರಬೇಕು. ಈ ಎಂಡು ಅಂಶ 
ಗಳು ಬಹು ಮುಖ್ಯ. ಹಸುತಂಡ ನಿರ್ವಹಣೆ ಯಶಸ್ವಿಯಾಗಲು, ಆದರ ಉತ್ಪಾ 
ದನೆಯು ಹೆಚ್ಚಾಗಿರಬೇಕು. ಅದೇ ಮಟ್ಟದಲ್ಲೇ ಸಾಗಿಕೊಂಡುಹೋಗಬೇಕು. 
ಸ್ಕಿ ರವೆಚ್ಚ ಗಳನ್ನು ವೂರಿ ಆದಾಯ ಬರಬೇಕು. ಆಗ ಹಿಂಡುಗಳ ಮಾಲೀಕರಿಗೆ ಸೂಕ್ತ 
ಲಾಭ ಬರುತ್ತದೆ. ಇಲ್ಲದಿದ್ದಲ್ಲಿ, ಹಿಂಡುಗಳ ಮಾಲೀಕರು ಈ ವ್ಯವಸ್ಥೆಯಲ್ಲಿ ಆಸಕ್ತಿ 
ಕಳೆದುಕೊಳ್ಳುತ್ತಾರೆ. 


ಹಸುತಂಡದಲ್ಲಿ ಹುಟ್ಟಿದ ಕರುಗಳನ್ನು ಆಯಾ ಹಿಂಡಿನ. ಮಾಲೀಕರೇ 
ಸಾಮಾನ್ಯವಾಗಿ ಜೋಪಾನ ವಡಾಡಿಕೊಳ್ಳುತ್ತಾರೆ. ಕೆಲವು ಸಂದರ್ಭಗಳಲ್ಲಿ ಅಂಹ 
ಕರುಗಳನ್ನು ಸಾಕಿಸಲಹಿ, ಆದರಿಂದ ಲಾಭಪಡೆಯುವ, ಅದನ್ನೇ ಉದ್ಯಮವಾಗಿಟ್ಟು 
ಕೊಂಡಿರುವ ಕೆಲವು ಜನ ರೈತರು ಕರುಸಾಕಣೆಯನ್ನು ಒಪ್ಪಂದದ ಮೇರೆಗೆ ವಹಿಸಿ 
ಕೊಳ್ಳುತ್ತಾರೆ. ಇಲ್ಲವ, ಜಾ ನೇರವಾಗಿ ಆ ಕರುಗಳನ್ನು ಕೊಂಡು, ಬಣ್ಣಗಳನ್ನು 


ಚೆನ್ನಾಗಿ ಬೆಳೆಸಿ, ಕಡಸುಗಳನ್ನಾಗಿ ಮಾಡಿ ಮಾರುತ್ತಾರೆ. 
ಉದ್ಯ ಮವಾಗಿ ಕಡಸುಗಳನ್ನು ಬೆಳೆಸುವಿಕೆ 


ಹೈನುಗಾರಿಕೆ ಉದ್ದಿಮೆಯು ಈಗೀಗ ವ್ಯಾಪಕರೀತಿಯಲ್ಲಿ ನಡೆದಿದೆ. . ಹಾಲು 
ಕರೆಯುವ ಹಿಂಡುಗಳಿ ನಿರ್ವಹಣೆಯು ಹೆಚ್ಚು. ಸುಧಾರಿತಗೊಂಡಿದೆ; ಹೆಚ್ಚು ತೀವ್ರತೆ 
ಯೆಂದ ಸಾಗಿದೆ. ಒಂದೇ ಕೇಂದ್ರದಲ್ಲಿ ಹೆಚ್ಚಿನ ಸಂಖ್ಯೆ ಯಲ್ಲಿ ಹಸ.ಗಳೆ. ಹಾಲು ಕರೆ 
ಯುವುದು ನಡೆದಿದೆ. ' ಈ ಎಲ್ಲ ಕಾರಣಗಳಿಂದಾಗಿ ಹಿಂಡುಗಳ ಮೇಲಿ ಜಾರಕರಿಗೆ 
ಸದಾ ಈ ಕಾರ್ಯಗಳ ನಿರ್ವಹಣೆಯಲ್ಲಿಯೇ ನಿರತರ ಇಗಿರಬೇಕಾಗುತ್ತ ದೆ. ಸಂಪೂರ್ಣ 
ವಾಗಿ, . ಈ. ಕೆಲಸದಲ್ಲೇ ನಿರತರಾಗಿರುವ ಅವರಿಗೆ ಕರುಗಳನ್ನು ಸಾಕಿ. ಕಡಸುಗಳ 
ನ್ನ್ನ fs, ಹಿಂಡಿಗೆ ಸೇರಿಸಿಕೊಳ್ಳುವ ಹಾರ್ಯವು ಕಷ್ಟಸಾಧ್ಯದ , ಕೆಲಸ. : ಯಾವು 
ದೊಂದು ಹೀಡಿನಲ್ಲಿ ವಯಸ್ಸಾದ ಅಥವಾ ಕಡಮೆ ) ಉತ್ಪಾದನೆಯ ಹಸುಗಳನ್ನು ತೆಗೆದು, 
ಒಳ್ಳೆಯ ಗುಣಮಟ್ಟದ ಕಡಸುಗಳನ್ನು ತುಂಬಿಸಿಕೊಳ್ಳುವುದು ಜಾಣ್ಮೆಯ- ಶಾರ್ಯ. 
ಮ 'ಕಾರ್ಯಸಾಧನೆಗಾಗ್ತಿ, ಹಿಂಡುಗಳಲ್ಲಿ ಕಡಸುಗಳು ಹೆಚ್ಚಿನ. .ಸಂಖ್ಯೆಯ್ದಲ್ಲಿರಜೇಕಾಗಿರು 
ತ್ತದೆ. ಈ ಕಾರಣದಿಂದಾಗಿ ಕಡಳುಬೆಳಿಸುವಿಕೆಯು ಒಂದು ಉದ್ಯಮವಾಗಿ ಬಿಳಿದಿದೆ- 
: ನಿರ್ವಹಣೆ 'ಹಾಗಔ' ಆಹಾರಕೊಡುವಿಕೆಯ ಸ್ನ 'ಓಂಡುಗಳ್ಳಲ್ಲಿಯ 


ಹಾಲುಕರೆಯುವ ಡಸ ಅನ್ವಯಿಸುವಂತೆಯೇ ಕಡಸುಗಳ ಸ್ಪಾಕಣೆಗೂ ಅನ್ವ್ರಯಿ 


ಮಾರಾಟ ಮಟ್ಟದಲ್ಲಿ ಹಾಲಿನ ಉತ್ಪಾದನೆ 355 


ಸುತ್ತವೆ. ಈ ಉದ್ಯಮದಿಂದ ಬರುವ ಲಾಭವು ಮುಖ್ಯವಾಗಿ ಕಡಸು ಬೆಳೆಯಿಸಲು 
ತಗಲುವ ವೆಚ್ಚ ಹಾಗೂ ಮಾರಾಟದ ಸಮಯದಲ್ಲಿ ಕಡಕುಗಳಿಗಿರುವ ಮಾರುಕಟ್ಟೆ ಬೆಲೆ 
ಇವುಗಳನ್ನು ಅವಲಂಬಿಸಿದೆ. ವರ್ಷದಿಂದ ವರ್ಷಕ್ಕೆ, ವರ್ಷದಲ್ಲೇ ಬೇರೆ ಬೇರೆ 
ಕಾಲಗಳಲ್ಲಿ ಕಡಸುಗಳ ಬೆಲೆ ಮಾರುಕಟ್ಟೆಯಲ್ಲಿ ಸಾಕಷ್ಟು ವ್ಯತ್ಯಾಸಗೊಳ್ಳುತ್ತದೆ. 
ಮಾರಾಟದ ಕರುಗಳ ಬೆಲೆ ಹಾಗೂ ಅವುಗಳನ್ನು ಚೆನ್ನಾಗಿ ಬೆಳೆಸಿ, ಕರುಹಾಕುವ 
ವಯಸ್ಸಿನವರೆಗೆ ಸಾಕಿಸಲಹಲು ತಗಲುವ ಖರ್ಚುಗಳನ್ನು ಕಡಸುಗಳ ಮಾರಾಟಜಿಲೆ 
ಅವಲಂಬಿಸಿರುತ್ತದೆ. ಮೇವು, ತಿನಿಸು, ಆಳು, ಕಟ್ಟಡಗಳ ಸೌಕರ್ಯವಿರುವವರು 
ಲಾಭದಾಯಕವಾಗಿ ಕಡಸುಗಳನ್ನು ಬೆಳೆಯಿಸುವ ಕಾರ್ಯಕೈೆಗೊಳ್ಳಲು ಶಕ್ತರಾಗುತ್ತಾರೆ. 


ಕೆಲವು ಸಂದರ್ಭಗಳಲ್ಲಿ, ಫೈನಾಗಾರ ಹಿಂಡಿನ ಮಾಲೀಕರು ಮತ್ತು ಕಡಸು 
ಸಾಕಣಿಗರು ಒಂದು ಒಪ್ಪಂದಕ್ಕೆ-ಬಂದು, ಆ ಮೇರೆಗೆ ಕಡಸ: ಸಾಕಣೆಗಾರರು ಕಡಸು 
ಗಳ ಸಾಕಣೆಯನ್ನು ಕೈಗೊಳ್ಳುತ್ತಾರೆ. ಇನ್ನು ಕೆಲವು ಸಂದರ್ಭಗಳಲ್ಲಿ, ಕಡಸುಗಳನ್ನು 
ಬೆಳೆಸುವಾತನು ಹಾಲುಕರೆಯುವ ಹಿಂಡಿನ ನಿರ್ವಹಣೆಮಾಡುವವನಿಂದ ಸಣ್ಣಸಣ್ಣ 
ಕೆರುಗಳನ್ನು ಕೊಂಡುಕೊಂಡು "ಅವುಗಳನ್ನು ಕಡಸುಗಳಾಗಿ ಬೆಳೆಯಿಸಿ ಅವುಗಳನ್ನು 
ಹಿ5ಿಡಿನ ಮಾಲೀಕನಿಗೇ ಮಾರುಕಟ್ಟೆಯೆ ಬೆಲೆಗೆ ಮಾರುತ್ತಾನೆ. ಅನೇಕಸಲ ಕರು 
ಮಾರಾಟಮಾಡಿದ ಮಾಲೀಕನೇ ಕಡಸುಕೊಳ್ಳುವ ಅಧಿಕಾರ ಉಳಿಸಿಕೊಂಡಿರುತ್ತಾನೆ. 
ಈ ವೃವಕ್ಕೆಯಲ್ಲಿ ಕಡಸುಗಳೆ ಅನುವಂಶೀಯತೆ, ಆರೋಗ್ಯ ಹಾಗೂ ರೋಗಗಳ 
ಹಿನ್ನೆಶೆಯ ಪರಿಚಯ ಹೈನಾಗಾರ ಮಾಲೀಕನಿಗೆ ಸರಿಯಾಗಿ ತಿಳಿದಿರುತ್ತದೆ. . 


ಆ  ಹಾಲುತ್ಪಾದನಾ ಉದ್ದಿಮೆಯ ಸಂಘಟನೆ 

p೦8: ಸಾಂಪ್ರದಾಯಿಕವಾಗಿ ಸಾಕಷ್ಟು ದನ, ಭೂಮಿ, ಕಟ್ಟಡ ಹಾಗೂ ಉಪಕರ 
ಇಗಳೇ ಮೊದಲಾದ ಹೈನಾಗಾರಕ್ಕೆ ಅವಶ್ಯವಾಗಿರುವ ವಸ್ತುಗಳೆಲ್ಲವನ್ನೂ ಹೊಂದಿ 
ರುವಾತನೇ ಹಾಲುತ್ವಾದನಾ'` ಉದ್ದಿಮೆಯನ್ನು 'ವಾಣಿಜ್ಯರೀತಿಯಲ್ಲಿ ನಡೆಸಬಲ್ಲ. 
ಫಿಲ್ಲಿದೆಯಲ್ಲಿಯೂ:ಮಾಲೀಕನೇ ಸ್ವತಃ ನಿರ್ವಹಣೆಮಾಡುವ ಹೈನಾಗಾರಗಳೇ ಹೆಚ್ಚು 
ಸಾಮಾನ್ಯ. ಹೈನಾಗಾರದ ಆಧುನಿಕ ವ್ಯವಸ್ಥೆಗಳಿಗೆ ಹೆಚ್ಚಿನ ಬಂಡವಾಳ ಬೇಕು. 
ಅದಕ್ಕಾಗಿ ಹೆಚ್ಚಿನ ಹಣ ಕೂಡಿಹಾಕಬೇಕು. ಆದ್ದರಿಂದ ಸಾಮಾನ್ಯ ಮನುಷ್ಯನೊಬ್ಬ 
ಅಷ್ಟೂರದು ಬಂಡವಾಳ ಆಧುನಿಕ ವ್ಯವಸ್ಥೆಗಳ ಮೇಲೆ ತೆತ್ತು, ಆಧುನಿಕಮಟ್ಟದ 
ಹೈನಾಗಾರಗಳನ್ನು- ಪ್ರಾರಂಭಿಸುವುದು ಕಷ್ಟಸಾಧ್ಯದ ಮಾತು. ಹೈನುಗಾರಿಕೆ 
ಉದ್ದಿಮೆಯಲ್ಲಿ ಹೆಚ್ಚಿನ: ಅನುಭವವುಳ್ಳ, ಯೋಗ್ಯತೆ ಇರುವ ವ್ಯಕ್ತಿಗೆ ಮಾತ್ರ ಹೈನು 
ಗಾರಿಕೆ ಉದ್ದಿ ನ್ನು ಪ್ರಾರಂಭಿಸಲು ಬೇಕಾಗಿರುವ ಹಣದ ಶೇಖರಣೆ ಮುಖ್ಯ 
ಅತ. ಆ ಉದ್ದಿಮೆಯ ಬಗ್ಗೆ ಹೆಚ್ಚಿನ ಜ್ಞಾನ ಹಾಗೂ ಅನುಭವಗಳು ' ಅವಶ್ಯಕ. 
ಕ್‌ ದ್ದನು ಪೈವಹಾರ ಹಾಗೂ ಮಾರುಕಟ್ಟೆಯ ವಿಷಯಗಳಿಗೆ ಸಂಬಂಧಿ 


356 ಆಧುನಿಕ ಹೈನಾಗಾರೆ ದನಗಳ ನಿರ್ವಹಣೆ 


ಸಿದ ಒಳ್ಳೆಯ ತರಬೇತಿ ಪಡೆಯಬೇಕು. ಜೊತೆಗೆ ಹಸುಗಳ ನಿರ್ವಹಣೆ ಹಾಗೂ 
ಆರೈಕೆಮಾಡುವ ಕಾರ್ಯಕುಶಲತೆ ತಂತ್ರಗಳಲ್ಲಿಯೂ ತರಬೇತಿ ಅವಶ್ಯಕ. 


ಯಾವನೊಬ್ಬ ಹೈನುಗಾರಿಕೆ ಉದ್ದಿಮೆಯನ್ನು ಕೈಗೊಳ್ಳುವ ಮುನ್ನ ಈಗಾಗಲೇ 
ಹೆಸರುಗಳಿಸಿದ ಒಳ್ಳೆಯ ಹೈನಾಗಾರದಲ್ಲಿ ಸ್ವಲ್ಪ ಕಾಲ ಕೆಲಸ ಮಾಡಬೇಕು. ದನಗಳ 
ಬಗ್ಗೆ ಚೆನ್ನಾಗಿ ಅರಿಯಬೇಕು. ಹಿಂಡಿನ ನಿರ್ವಹಣೆಮಾಡುವುದನ್ನು ಕಲಿಯಬೇಕು; 
ಸಾಮರ್ಥ್ಯಗಳಿಸಬೇಕು. ಕಾರ್ಯದಕ್ಷತೆ ಹಾಗೂ ಪ್ರಾಮಾಣಿಕತೆಗಳನ್ನು ಬೆಳೆಯಿಸಿ 
ಕೊಳ್ಳಬೇಕು.. ಆತನ ಮೇಲೆ ಸಾರ್ವಜನಿಕರಿಗೆ ಒಳ್ಳಿಯ ಅಭಿಪ್ರಾಯ ಬರಬೇಕು. 
ಆತನಲ್ಲೂ ಆತ್ಮ ವಿಶ್ವಾಸ ಹುಟ್ಟುತ್ತದೆ. ಆಗ ಅವನು ಸ್ವಂತ ಹೈನು ಉದ್ದಿಮೆಯನ್ನು 
ಸ್ಥಾಪಿಸಲು ಶಕ್ತನಾಗುತ್ತಾನೆ. ತಾನು ಸ್ಥಾಪಿಸಲಿರುವ ಹೈನಾಗಾರಕ್ಕೆ ಬೇಕಾಗುವ ಹಣದ 
ಲೆಕ್ಕ ಹಾಕಿಕೊಂಡು. ಯೋಜನೆ ರೂಪಿಸಿದರೆ ಅದನ್ನು ಬ್ಯಾಂಕ್‌ ಅಥವಾ ಇತರ 
ಯಾವುದೇ ಸಾಲ ಕೊಡುವ ಸಂಸ್ಥೆಗಳಿಗೆ ಕೊಟ್ಟು, ಅವರಿಂದ ಸಾಕಷ್ಟು ಸಾಲ ಪಡೆ 
ಯಲು ಸಾಧ್ಯವಾಗುತ್ತದೆ. ಇದಕ್ಕೆ ಅವನ ವೈಯಕ್ತಿಕ ಪತ್ತು ಅವಶ್ಯವಿದೆ. 


ಹೈನಾಗಾರದಲ್ಲಿ ಸಾಂದ್ರನಿರ್ವಹಣೆ ಬಯಸುವವರು ಕೊಳ್ಳಲು ಬೇಕಾಗುವ 
ಅರ್ಧ ವೆಚ್ಚದಲ್ಲಿ ಫಾರ್ಮ್‌ನಲ್ಲೇ ಅವಶ್ಯವಿರುವ ಮೇವಿನ ಬೆಳೆಗಳನ್ನೆಲ್ಲ ಬೆಳೆಯಬಹು 
ದಾದರೂ, ದನಗಳ ಆಹಾರವನ್ನು ಕೊಂಡುಕೊಳ್ಳುವುದು ಹೆಚ್ಚು ಸೂಕ್ತ. ಭೂಮಿಗೆ 
ಹಾಕಬೇಕಾದ ಬಂಡವಾಳ ಹಾಗೂ ಅದಕ್ಕೆ ಸಂಬಂಧಿಸಿದ ಯಂತ್ರೋಪಕರಣಗಳ 
ಮೇಲೆ ವೆಚ್ಚ ಮಾಡಬೇಕಾದ ಹಣದ ಉಳಿತಾಯವಾಗುತ್ತದೆ. 


ಸಾಂಪ್ರದಾಯಿಕವಾಗಿ, ಎಲ್ಲ ಡೈರಿ ಫಾರ್ಮ್‌ಗಳ ನಿರ್ವಾಹಕರು ತಾವೇ ತಮ್ಮ 
ಫಾರ್ಮಗಳಲ್ಲಿ ಆದಷ್ಟು ಮೇವಿನ ಬೆಳೆ ಬೆಳೆಯಲು ಪ್ರಯತ್ನಿಸುತ್ತಾರೆ. ಬಹ:ಮಟ್ಟಿಗೆ 
ಡೈರಿ ಫಾರ್ಕ್‌ಗಳಲ್ಲಿ ಇದು ಒಂದು ಒಳ್ಳೆಯ ಪದ್ಧತಿ. ಆದರೆ, ಇದರಲ್ಲಿ ನಿರ್ವಾಹಕರಿಗೆ 
ಹೆಚ್ಚಿನ ಶ್ರದ್ಧೆ ಇರಬೇಕು. ಯಾವುದೇ ಕಾರಣದಿಂದ ನಿರ್ಲಕ್ಷ ಸಲ್ಲದು. ಹೈನಾಗಾರ 
ದಿಂದ ಹೆಚ್ಚಿನ ಉತ್ಪಾದನೆಗಳಿಸಲೂ ಅಡರ ನಿರ್ವಹಣೆಯನ್ನು ಹೆಚ್ಚು ಸಾಮರ್ಥ್ಯ 
ದಿಂದ ನಡೆಸಲು ಡೈರಿ ಫಾರ್ಮ್‌ಗಳಲ್ಲಿಯೇ ಮೇವನ್ನು ಬೆಳೆಯಿಸುವುದು ಉತ್ತಮ. ಇದಕ್ಕೆ 
ವಿಶೇಷ ತರಬೇತಿ, ನಿರ್ವಹಣಾಕಾರ್ಯಕುಶಲತೆ ಅವಶ್ಯಕ. ಆದರೆ, ಈ ಎರಡೂ 
ಕಾರ್ಯಗಳಲ್ಲಿ ನಿರತರಾಗಿರುವುದಕ್ಕಿಂತ ಯಾವುದಾದರೊಂದು ಕಾರ್ಯದಲ್ಲಿ ಅಂದರೆ, 
ಹೈನಾಗಾರ ನಿರ್ವಹಣೆ ಅಥವಾ ಮೇವು ಬೆಳೆಯುವಿಕೆಯಲ್ಲಿ ನಿರತರಾಗುವುದಾ 
ಉತ್ತಮ. ಆಗ ಅದು ಪೂರ್ಣ ಅವಧಿಯ ಉದ್ಯೋಗವಾಗುತ್ತದೆ. ಇದರಿಂದ ಎರಡೂ 
ಕಾರ್ಯಗಳಲ್ಲಿ ನಿರತರಾಗುವುದಕ್ಕಿಂತಲೂ ಅಚ್ಚಸೆಪ್ರತಿಭಲ ಇರಣ್ಟು: 


ಇತ್ತೀಚಿನವರೆಗೂ, ಬತಾ. ಎಮ 
ಗ್ಯಣಾವಸ್ಕುದ ನೀನು ಒದಗುವುದು ಕೆಲಪುದೇಶಗಳಲ್ಲಿ ಸಾಧ್ಯವಾಗದ ಮಾತಾ 


ಮಾರಾಟ ಮಟ್ಟದಲ್ಲಿ ಹಾಲಿನ ಉತ್ಪಾದನೆ 357 


ಗಿತ್ತು. ಆಧುನಿಕ ಸಾಗಾಣಿಕೆ ವ್ಯವಸ್ಥೆ ಯಿಂದಾಗಿ ಸಾಧ್ಯವಾದಮಟ್ಟಿಗೆ ಈ ಪರಿಸ್ಥಿ. ತಿ 
ಸುಧಾರಿಸಿದೆ. ಸಾಮಾನ್ಯವಾಗಿ ಫಾರ್ಕ್‌ಗಳಲ್ಲಿ ಬೆಳೆಯುವ ಸಾಧಾರಣ ಹಾಗೂ ವಿಭಿನ್ನ 
ಗುಣಮಟ್ಟದ ಮೇವನ್ನು ಬಳಸಿಕೊಳ್ಳುವುದಕ್ಕಿಂತಲೂ, ನಿರ್ದಿಷ್ಟ ಮಟ್ಟದ ಒಳ್ಳೆಯ 


ಮೇವನ್ನು ಕೊಂಡುಕೊಳ್ಳುವುದೇ ಉತ್ತಮ. 


ಹೈನಾಗಾರದನಗಳ ಮೇವಿಗಾಗಿ ಒಟ್ಟಿಗೆ ಬಂಡವಾಳ ಹಾಕುವುದಕ್ಕಿಂತಲೂ, 
ಅಲ್ಪಾವಧಿಯ ಆಧಾರದ ಮೇಲೆಯೇ ಹಣಹಾಕುವುದು ಒಳ್ಳೆಯದು. ನಮ್ಮ ಆರ್ಥಿಕ 
ಇತಿಮಿತಿಗನುಸಾರ, ಇತರ ಉದ್ದಿಮೆಗಳನ್ನು ನಿರ್ವಹಣೆಮಾಡುವಂತೆಯೇ, ಚೆನ್ನಾಗಿ 
ನಿರ್ವಹಣೆಮಾಡುವ ಹೈನಾಗಾರಗಳನ್ನು ಸ್ಥಾಪಿಸಬಹುದು. 

ಒಟ್ಟಿನಲ್ಲಿ ಯಾವುದೇ ವಿಧಾನವನ್ನು ಅನುಸರಿಸಲಿ, ಹೊಸದಾಗಿ ಹೈನುಗಾರಿಕೆ 
ಉದ್ದಿಮೆಗೆ ಕೈಹಾಕ:ವವರು ಒಂದು ಸಂಗತಿಯನ್ನು ಅರಿತುಕೊಳ್ಳಲೇಬೇಕು; ಯಶಸ್ವೀ 
ಹೈನುಗಾರಿಕೆ ಉದ್ದಿಮೆಗೆ ಅವಶ್ಯಕವಿರುವ ನಿರ್ವಹಣಾ ಸಾಮರ್ಥ ಹಾಗೂ ಅನುಭವ 
ಒಂದೆರಡು ದಿನಗಳಲ್ಲಿ ಬರುವವುಗಳಲ್ಲ: ಹಲವಾರು ವರ್ಷಗಳು ಇದಕ್ಕೆ ಬೇಕಾಗುತ್ತವೆ. 


Further Reading 


ಟಿ, S, Public Health Service, Milk Ordinance and Code, Revision 
of Public Health Bulletin No. 220, Washington, D.C.: U.S. 
Government Printing Office. 1953. 


14 ಹಾಲು ಮತ್ತು ಹೈನಾಗಾರ 
ಉತ್ಪನ್ನಗಳ ಮಾರಾಟ 


ಇಂದಿನ ನಮ್ಮ ಆರ್ಥಿಕ ಪರಿಸ್ಥಿ, ತಿಯಲ್ಲಿ ಹಾಲು.ಮತ್ತು ಹೈನಾಗಾರ ಉತ್ಪನ್ನಗಳ 
ಮಾರಾಟಕಾರ್ಯವನ್ನು ಬಹುಮಟ್ಟಿಗೆ ನುರಿತ ಜನರೇ ಕೈಗೊಂಡಿದ್ದಾರೆ. ಯಶಸ್ವೀ 
ಹಾಲುತ್ಪಾದಕನು ತನಗೆ ಲಭ್ಯವಿರುವ ಸದವಕಾಶಗಳ ಪೂರ್ಣ ಉಪಯೋಗ ಪಡೆದು 
ಕೊಳ್ಳಬೇಕಾಗಿದ್ದಲ್ಲಿ, ಆತನು ಹಾಲುಮಾರುಕಟ್ಟೆಗಳ ಗುಣಲಕ್ಷಣಗಳನ್ನು ಮತ್ತು ಅವು 
ಗಳನ್ನು ಪ್ರಭಾವಿಸುವ ಇತರ - ಅಂಶಗಳನ್ನೂ ಅರಿತುಕೊಳ್ಳಬೇಕಾದುದು ಅವಶ್ಯಕ. 
ಇದರ ಜೊತೆಗೆ. ಅನೇಕ ಹಾಲುತ್ಬಾದಕರೂ ಕೂಡ ಮಾರಾಟಸಹಕಾರ ಸಂಘಗಳಲ್ಲಿ 
ಸದಸ್ಮರುಗಳುಗಿಯೋ ಇಲ್ಲವೇ 'ನಿರ್ದೇಶಕರಾಗಿಯೋ ಇರುತ್ತಾರೆ. ಇದರಿಂದ ಅವರು 
ಮಾರಾಟನಿಯಮ ಹಾಗೂ ಪರಿಸ್ಥಿತಿಗಳ ಮೇಲೆ ಸಾಕಷ್ಟು ಪ್ರಭುವಬೀರಲು ಸಾಧ್ಯ. 
ಹೈನಾಗಾರ ಉತ್ಪನ್ನಗಳ ಮಾರಾಟ ಬಹು ಸಂಕೀರ್ಣವು? ವಿವರವೂ ಆದ ವಿಷಯ 
ವಾಗಿದ್ದು. ಇದು ಕಾಲೇಜಿನಲಿಯ ಒದೆ ಅಭಿ ಕ್ರೆಮಕ್ಕಿ ಆಸ ವಿಷಯ 
ವಾಗಿರುತ್ತದೆ. '` 

; ಹೋ ಆಹಾರ ವಸ್ತು ಗಳು 


ಹಾಲು ಹಾಗೂ ಹಾಲಿನ ಉತ್ಪನ್ನಗಳ ಕೆಲವು ಪಿಶಿಷ್ಟಗುಣಗಳು ಸ್ಥಿ ತಿಗಳ ಮೇಲೆ 

ಪ್ರಭಾವ ಬೀರುತ್ತವೆ. ಸಗಟು ಅಥವಾ ಚಿಲ್ಲರೆಯಾಗಿ ಇಲ್ಲವೆ ಎರಡೂ 

ಕ ಈ ವಸ್ತುಗಳನ್ನು ಮಾರಾಟಕ್ಕಾಗಿ ನಿರ್ಮಾಣ ಮಾಡುವವರನ್ನು ಪ್ರಭಾವಿ 
ಸುವ ವಿಶಿಷ್ಟ ಗುಣಗಳನ್ನು ಈ ಮುಂದೆ ವಿವರಿಸಿದೆ. 


ಪ್ರವಾಹಿಹಾಲು 


: ಪ್ರವಾಹಿಹಾಲು ಸುಲಭವಾಗಿ ಕೆಡುವ ಪದಾರ್ಥ. ಇದನ್ನು ಫಾರ್ಮ್‌ನಲ್ಲಿ ಹೆಚ್ಚು 
ಕಾಲ ಯಥಾಸ್ಥಿತಿಯಲ್ಲಿ ಕೆಟ್ಟುಹೋಗದಂತೆ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ಫಾರ್ಮ್‌ 
ಪರಿಸ್ಥಿತಿಯಲ್ಲಿ ಹಾಲು ಬೇಗ ಕೆಟ್ಟುಹೋಗುವ ಸಂಭವಗಳೂ ಹೆಚ್ಚು. ಆದ್ದರಿಂದ 
ಹಾಲು ಕರೆದಕೂಡಲೇ ಅದನ್ನು ಸಂಸ್ಕರಣಾ ಕೇಂದ್ರಕ್ಕೆ ಕಳುಹಿಸಿಬಿಡಬೇಕು. ಅಲ್ಲಿ 
ಅದನ್ನು ಕೂಡಲೆ ಸಂಸ್ಕರಣೆ ಮಾಡಲಾಗುತ್ತದೆ. ಡೈರಿಫಾರ್ಮ್‌ಗಳಲ್ಲಿ ಉತ್ಪಾದನೆ 
ಯಾಗುವ ಹೆಚ್ಚು ಪ್ರಮಾಣದಲ್ಲಿಯ ಹಾಲನ್ನು ಶೇಖರಿಸಿಡಲು ದೊಡ್ಡ ಗಾತ್ರದ, 
: ಹೆಚ್ಚು ಹಾಲುಹಿಡಿಸುವ, ಟ್ಯಾಂಕುಗಳನ್ನು ಉಪಯೋಗಿಸಬಹುದು. ಇದರಿಂದಾಗಿ, 
ಡೈರಿಫಾರ್ಕ್‌ ಗಳ ಹಾಲನ್ನು ಹಾಲು ಸಂಸ್ಕರಣಾ ಕೇಂದ್ರಕ್ಕೆ ಕಳ:ಹಿಸಿಕೊಡುವುದರಲ್ಲಿ 


ಹಾಲು ಮತ್ತು ಹೈನಾಗಾರ ಉತ್ಸನ್ನಗಳ ಮಾರಾಟ 359 


ಸ್ವಲ್ಪ. ತಡವಾದರೂ ನಡೆದೀತು. ಡೈರಿಫಾರ್ಕ್‌ಗಳಲ್ಲೇ ಇನ್ನೂ ಹೆಚ್ಚು ಸಮಯ 

ಲನ್ನು ಉಳಿಸಿಕೊಂಡಿರಬಹುದು. ಬಹುಮಟ್ಟಿಗೆ, ಯಾವುದೇ ಸ್ಥ 
ಎರಡು ದಿನಗಳಿಗಿಂತಲೂ ಹೆಚ್ಚು ಕಾಲ ಹಾಲನ್ನು ಡೈರಿಫಾರ್ಮ್‌ನಲ್ಲೇ ಉಳಿಸಿಕೊಳ್ಳಲು 
ಸಾಧ್ಯವಿಲ್ಲ. ಹಾಲು ಏಕಮಾನ ತೂಕಕ್ಕೆ ತುಲನಾತ್ಮಕವಾಗಿ ಕಡಮೆ ಮೌಲ್ಯದ ಹೆಚ್ಚು 
ಸ್ಥಳ ಆಕ್ರಮಿಸುವ ವಸ್ತು. ಇದರಿಂದಾಗಿ, ಹಾಲನ್ನು ದೂರದ ಸ್ಥಳಗಳಿಗೆ ಸಾಗಿಸು 
ವುದು ಹೆಚ್ಚು ವೆಚ್ಚದ್ದಾಗುತ್ತದೆ. ಸಾಗಿಸುವ ಹಾಲನ್ನು ಶೈತೀಕರಿಸುವುದು ಅವಶ್ಯಕ. 
ಆಗ ಇನ್ನೂ ವೆಚ್ಚ ತಗಲುತ್ತದೆ ಈ ಎಲ್ಲ ಕಾರಣಗಳಿಂದಾಗಿ, ಹಾಲನ್ನು ಉತ್ಪಾದಿ 
ಸುವ ಸ್ಥಳದಿಂದ ಸುಮಾರು 200 ರಿಂದ 300 ಮೈಲಿಗಳೊಳಗಡೆಯೇ ಸಂಸ್ಕರಣೆ 
ಮಾಡುವುದು ಅವಶ್ಯಕ. ಬಹಳಷ್ಟು ಹಾಲು ಇದಕ್ಕೂ ಕಡಮೆ ಅಂತರದಲ್ಲಿಯೇ 
ಸಂಸ್ಕರಿಸಲ್ಪಡುತ್ತದೆ. 


ಸಂಶ್ಕರಿಸುವವರು ಹಾಲನ್ನು ಹೇಗೆ ಉಪಯೋಗಿಸುತ್ತಾರೆಂಬುದನ್ನು ಅಷ್ಟೊಂದು 
ಗಮನಿಸದೆ ಫಾರ್ಮಿನಿಂದ ಸಂಸ್ಕರಣಾಗಾರದೆಡೆಗೆ ಹಾಲು ಸಾಗುತ್ತದೆ. ಫಾರ್ಮ್‌ಗಳಲ್ಲಿ 
ಬೇರ್ಪಡಿಸಿದ ಕೆನೆ ಸಹ ಇಂತಹವೇ ವಿಶಿಷ್ಟ ಗುಣಗಳನ್ನು ಹೊಂದಿರುತ್ತದೆ. ಆದರೆ, 
ಇದಕ್ಕೆ ಏಕಮಾನ ತೂಕದ ಮೌಲ್ಯ ಹೆಚ್ಚು. 


ಸಂಸ್ಕರಣಾ ಕೇಂದ್ರಗಳಲ್ಲಿ ಹಾಲಿನಿಂದ ವಿವಿಧ ವಸ್ತುಗಳನ್ನು ತಯಾರಿಸಲಾಗು 
ತ್ತದೆ. . ಇವುಗಳಲ್ಲಿ ಸಾಕಷ್ಟು ವ್ಯತ್ಯಾಸವಿದ್ದು, ಅವುಗಳ ಮಾರಾಟದ ಗುಣಸ್ವಭಾವಗ 
ಳಲ್ಲಿ ಹೆಚ್ಚು ತಾರತಮ್ಯ ಕಂಡುಬರುತ್ತದೆ. ಇದರಿಂದಾಗಿ ಹಾಲುತ್ಪಾದಕನಿಗೆ ಹಾಲಿನ 
ಬೆಲೆಗೆ ಬರಬೇಕಾದಷ್ಟು ಬೆಲೆ ಬರದೆಹೋಗುತ್ತದೆ. 


ಬಳಕೆದಾರರಿಗೆ ಪ್ರವಾಹಿಹಾಲು : ಹಾಲು ಸ್ವಭಾವತಃ ಸುಲಭಪಾಗಿ 
ಹಾಗೂ ಬೇಗನೆ ಕೆಡುವ ಪದಾರ್ಥ. ಆದ್ದರಿಂದ ಇದನ್ನು ಡೈರಿಗಳಲ್ಲಿ ಕರೆದ ಕೂಡಲೇ 
ದ್ರವರೂಪದಲ್ಲಿಯೇ ಬಳಸುವವರಿಗಾಗಿ ಕ್ಯಾನ್‌ಗಳಲ್ಲಿ ತುಂಬಿಸಿ, ಆದಷ್ಟು ಶೀಘ್ರವಾಗಿ 
ಫಾರ್ಕ್‌ನಿಂದ ಹೊರಗ್ಗೆ ಸಾಗಿಸಬೇಕು ಮತ್ತು ಅದನ್ನು ಆದಷ್ಟು ಶೀಘ್ರದಲ್ಲಿ ಶೀತಕದಲ್ಲಿ 
ಡಖೇಕು. ಹಾಲನ್ನು ಯಥಾಸ್ಥಿತಿಯ ಸೇವನೆಯ ಸಲುವಾಗಿ ಹಾಲುತ್ಬಾದನೆ ಮಾಡು 
ವಾಗ ಆರೋಗ್ಯ ಇಲಾಖೆಯವರು ಸೂಚಿಸಿರುವ ನಿಯಮಾವಳಿಗಳನ್ನು ನಿಷ್ಕೃಷ್ಟವಾಗಿ 
ಪಾಲಿಸಬೇಕು... ಹಾಲಿನವಸ್ತುಗಳನ್ನು `ತಯಾರಿಸುವುದಕ್ಕಾಗಿಯೇ ಹಾಲುತ್ಟಾದನೆ 
ಮಾಡಲು ಬೇರೆ ಆರೋಗ್ಯನಿಯಮಗಳಿವೆ. ಆದರೆ, ಇವುಗಳ ಪಾಲನೆಯಲ್ಲಿ ಸಾಮಾನ್ಯ 
ವಾಗಿ ಅಷ್ಟೊಂದು ಬಿಗಿಯಿಲ್ಲ... ಹಾಲುಹಂಚಿಕೆಯ ವ್ಯವಸ್ಥೆಯಲ್ಲಿ ಹಾಲುತ್ಸಾದನೆ 
ಯಾಗುವ ಸ್ಥಳಗಳಿಂದ ಹಿಡಿದು ಹಾಲು ವಿತರಣೆ ಮಾಡುವ ಕೇಂದ್ರಗಳವರೆಗೆ ಎಲ್ಲ 
ನಡುವಿನ ಕೇದ್ರಗಳಲ್ಲೂ ಶೀಘ್ರವಾಗಿ ಹಾಲಿನ ಸಾಗಾಟವಾಗುತ್ತಿರಬೇಕು. ಹಾಲು 
ಮಾರಾಟವಾಗದೆ ಉಳಿಯಬಾರದು, ಹಾಲಿನ ಉತ್ಪಾದನೆ ಮತ್ತು ಪೂರೈಕೆಯು 


360 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಬಳಕೆದಾರರ ಬೇಡಿಕೆಗೆ ಸರಿದೂಗುವಂತಿರಬೇಕು. ಹಾಲುತ್ಪಾದನೆಯಲ್ಲಿ ಆರೋಗ್ಯಾಧಿ 
ಕಾರಿಗಳ ನಿಯಮಾವಳಿಗಳನ್ವಯ ಹಾಲಿನ ಪದಾರ್ಥಗಳನ್ನು ತಯಾರಿಸಲು ಹಾಲುತ್ಪತ್ತಿ 
ಮಾಡುವವರಿಗಿಂತಲೂ, ಹಾಲು ಇದ್ದಕ್ಕಿದ್ದಂತೆ ಮಾರಲು ಉತ್ಪಾದನೆ ಮಾಡುವವರಿಗೆ 
ಹೆಚ್ಚಿನ ಹಣ ದೊರೆಯುತ್ತದೆ. ಕುಡಿಯುವ ಹಾಲಿಗೆ ಬೆಲೆ ಹೆಚ್ಚು. ಸಾಂಪ್ರದುಯ 
ಕವಾಗಿ, ಹಾಲುಹಂಚಿಕೆದಾರರೇ ನಗರಗಳಲ್ಲೂ ಹಾಗೂ ಉಪನಗರಗಳಲ್ಲೂ ಹಾಲನ್ನು 
ಹಂಚುತ್ತಾರೆ. ಹಾಲಿಗೆ ಎಲ್ಲೆಡೆಯಿಂದ ಈಗೀಗ ಬೇಡಿಕೆಯೂ ಹೆಚ್ಚುತ್ತಿದೆ. 
ಹಾಲು ಹಂಚಿಕೆದಾರರೂ ಹಾಲುಹಂಚಿಕೆಯ ವ್ಯವಸ್ಥೆಯನ್ನು ವಿಸ್ತರಿಸುತ್ತಿದ್ದಾರೆ. 
ಅದಕ್ಕಾಗಿ, ಹಾಲುಸಂಸ್ಕರಣಾ ಕೇಂದ್ರದಿಂದ ಹಲವಾರು ಮೈಲಿ ದೂರದವರೆಗೆ ಅಲ್ಲಲ್ಲಿ 
ಹಾಲುಹಂಚಿಕೆಯ ಕೀಂದ್ರಗಳನ್ನು ಸ್ಥಾಪನೆ ಮಾಡುವುದರತ್ತ ಒಲವು ಹೆಚ್ಚಿದೆ. 
ಕೆನೆ (ಕ್ರೀಮ್‌) 

ಕೆನೆ, ಹಾಲಿನ ಓಂದು ಉತ್ಪನ್ನ, ಕೆನೆಹಾಲಿನಲ್ಲಿರುವ ಮೇದಸ್ಸನ್ನು ಸಾಂದ್ರೀ 
ಕರಿಸಿ ಕೆನೆಯನ್ನು ತಯಾರಿಸಲಾಗುತ್ತದೆ. ಹಾಲನ್ನು ಕೆನೆ ಪ್ರತ್ಯೇಕಿಸುವ ಯಂತ್ರ 
(ಸೆಂಟ್ರಿಪೂಗಲ್‌)ದಲ್ಲಿ ಹಾಯಿಸಿ, ಕೆನೆಯನ್ನು ಬೇರ್ಪಡಿಸಬಹುದು. ಹಾಲನ್ನು ಈ 
ಯಂತ್ರದಲ್ಲಿ ಹಾಕಿ, ತಿರುಗಿಸಿ, ಕೇಂದ್ರಾಪಗಮನ ಬಲಕ್ಕೆ ಒಳಪಡಿಸಲಾಗುತ್ತದೆ. ಹಾಗೆ 
ಮಾಡುವುದರಿಂದ ಹಾಲು ಎರಡು ಭಾಗಗಳಾಗಿ ವಿಂಗಡಣೆಗೊಳ್ಳುತ್ತದೆ. ಒಂದು, 
ಹಾಲಿನ ಭಾರವಾದ ಭಾಗ, ಮತ್ತೊಂದು ಹಾಲಿನ ಹಗುರಾದ ಭಾಗ. ಕೆನೆ 
ಪ್ರತ್ಯೇಕಿತಯಂತ್ರಕ್ಕೆ ಎರಡು ನಿರ್ಗಮನ ನಳಿಕೆಗಳಿರುತ್ತವೆ. ಕೆನೆ. ತೆಗೆದ ಹಾಲು 
(ಹಾಲಿನ ಭಾರವಾದ ಭಾಗ) ಒಂದು ನಿರ್ಗಮನನಳಿಕೆಯ ಮೂಲಕವೂ ಕೆನೆತೆಗೆದ 
ಹಾಲಿನ ಸ್ವಲ್ಪ ಅಂಶದ ಜೊತೆಗೆ ಹಾಲಿನ ಮೇದಸ್ಸು ಭಾಗ (ಹಾಲಿನ ಹಗುರವಾದ 
ಭಾಗ) ಮತ್ತೊಂದು ನಿರ್ಗಮನನಳಿಕೆಯ ಮೂಲಕವೂ ಯಂತ್ರದಿಂದ ಹೊರಬರುತ್ತವೆ. 


ವಾಣಿಜ್ಯೋದ್ಯಮವಾಗಿ ತಯಾರಿಸುವ ಕೆನೆಯಲ್ಲಿ ಸಾಮಾನ್ಯವಾಗಿ ಶೇ 4 ರಷ್ಟು 
ಮೇದಸ್ಸಿನ ಅಂಶವಿರುತ್ತದೆ. ಕಡೆದ ಕೆನೆಯಲ್ಲಿ ಶೇಕಡಾ 40 ರಷ್ಟು ಮೇದಸ್ಸಿರುತ್ತದೆ. 
ಕಾಫಿ ಅಥವಾ ಆಹಾರ ಇಲ್ಲವೇ ತಿಂಡಿಗಳಿಗೆ ಬಳಸುವ ಕೆನೆಯಲ್ಲಿ ಸುಮಾರು ಶೇಕಡಾ 
18 ರಿಂದ 20 ರಷ್ಟು ಮೇದಸ್ಸಿನಾಂಶವಿರುತ್ತದೆ. . ಇತ್ತೀಚೆಗೆ ಹೊಸದಾಗಿ ಬಂದಿರುವ 
ಕೆನೆ ಪದಾರ್ಥ "ಅರ್ಧ ಅರ್ಧ' (ಹಾಫ್‌ ಅಂಡ್‌ ಹಾಫ್‌) ದಲ್ಲಿ ಶೇಕಡಾ 12 ರಷ್ಟು 
ಮೇದಸ್ಸಿರುತ್ತದೆ. 2 
_.' ಕೆನೆಯನ್ನು ನೇರವಾಗಿ ದ್ರವರೂಪದಲ್ಲಿ ಸೇವಿಸಬಹುದು. ಆದರೆ, ಈ ರೀತಿ 
ಯಲ್ಲಿ ಕೆನೆ ಸೇವಿಸುವಿಕೆಯ ಅಂಶ ಅತ್ಯಲ್ಪ. ಕೆನೆಗೂ ಸಹ ಹಾಲಿಗಿರುವಂತಹ ವಿಶಿಷ್ಟ 
ಮಾರಾಟಗುಣಗಳೇ ಇರುತ್ತವೆ. _ ಕೆನೆಯು ವಿಶೇಷವಾಗಿ ಐಸ್‌ಕ್ರೀಮ್‌ ಹಾಗೂ 
ಬೆಣ್ಣೆಯ ತಯಾರಿಕೆಯಲ್ಲಿ ಹೆಜ್ಜೆ ಉಪಯೋಗವಾಗುತ್ತದೆ. ಐಸ್‌ಕ್ರೀಮ್‌ ಹಾಗೂ 


ಹಾಲು ಮತ್ತು ಹೈನಾಗಾರ ಉತ್ಪನ್ನಗಳ ಮಾರಾಟ 36! 


ಬೆಣ್ಣೆಯ. . ತಯಾರಿಕೆಗೆ ಸಾಕಾಗುವಷ್ಟು ಕೆನೆಹಾಲು ಸಂಸ್ಕರಣಾ ಕೇಂದ್ರಗಳಲ್ಲಿ 
ದೊರೆಯುತ್ತದೆ. ಈ ಕೇಂದ್ರಗಳಲ್ಲಿ ಹಾಲನ್ನು ಬೇರ್ಪಡಿಸಿ ಈ ಕಾರ್ಯಗಳಿಗೆ 
ಬೇಕಾಗುವಷ್ಟು ಕೆನೆಯನ್ನು ಪಡೆಯಲಾಗುತ್ತದೆ. ಕೆಲವು ಫಾರ್ಮ್‌ಗಳಲ್ಲಿಯೂ ಈ 
ಬೇರ್ಪಡಿಸುವ ಕಾರ್ಯ ನಡೆಯುತ್ತದೆ. ಕೆನೆಯೂ ಸಹ ಹಾಲಿನಂತೆ ಸುಲಭವಾಗಿ 
ಕೆಡುವ ಪದಾರ್ಥ. ಆದ್ದ ರಿಂದ ಉತ್ತಮ ದರ್ಜೆಯ ಕೆನೆವಸ್ತಗಳನ್ನು ತಯಾರಿಸಲೃ 
ಕೆನೆತಯಾರಿಸುವಿಕ ಹಾಗೂ ಮತ್ತಿತರ ವಿಷಯಗಳಲ್ಲಿ ಹಾಲಿನಷ್ಟೇ ಜಾಗರೂಕತೆ ವಹಿಸ 
ಬೇಕು. ಕೆಲವೊಂದು ಉದ್ದೆ ೇಶಗಳಿಗೆ ಕೆನೆಯನ್ನು ಸ್ವಲ್ಪ ಕಾಲದವರೆಗೆ ಮಾತು 
ಶೇಖರಿಸಿಡಲು ಸಾಧ್ಯ. ಕೆನೆಗೆ ಸಕ್ಕರೆ ಬೆರಸುವಿಕೆ ಹಾಗೂ ಶೈತ್ಯೀಕರಿಸುವಿಕೆಗಿಳ 
ಅದನ್ನು ಸ್ವಲ್ಪ ಕಾಲದವರೆಗೆ ಕೆಡದಂತೆ ಇಡುವ ಕೆಲವು ವಿದಾನಗಳು. ಕೆನೆ ಬೇರ್ಪಡಿ 
ಸುವ ಉದ್ದಿಮೆಯಲ್ಲಿ ಕೆನೆತೆಗೆದ ಹಾಲು ಅಪ್ರಧಾನ ವಸ್ತು. ಅದನ್ನು ಬೇರೆ ಉದ್ದೇಶ 
ಗಳಿಗೆ ಉಪಖೋಗಿಸಲಾಗುತ್ತದೆ. 


ಘನೀಕರಿತ ಹಾಗೂ ಬಾಸ್ಟ್ರೀಕರಿತ ಪೂರ್ಣಹಾಲು 


ಈ ಎರಡೂ ರೀತಿಯ ಹಾಲುತ್ಪನ್ನವನ್ನು ಹಾಲಿನಲ್ಲಿರುವ ಬಹುಮಟ್ಟಿನ 
ನೀರಿನಾಂಶವನ್ನು ತೆಗೆದು ತಯಾರಿಸಲಾಗುತ್ತದೆ. ಹಾಲಿನಲ್ಲಿರುವ ನೀರಿನಾಂಶವನ್ನು 
ತೆಗೆಯ:ವ ಯಂತ್ರಕ್ಕೆ ನಿರ್ವಾತ ತಳಿಗೆ ಎಂದು ಹೆಸರು. ಈ ಕ.ರ್ಯದಲ್ಲಿ, ಹಾಲನ್ನು 
ನಿಯಂತ್ರಿತ (ಕಡಮೆ) ವಾಯುಭಾರದಲ್ಲಿ ಕಾಯಿಸಲಾಗುತ್ತದೆ. ಇದರ ಉದ್ದೇಶ, 
ಹಾಲಿಗೆ ಶಾಖದಿಂದ ಹೆಚ್ಚ ಹಾನಿಯಾಗಬಾರದೆಂದು ಹಾಲ 
ಹೆಚ್ಚು ಜಾಗರೂಕತೆವಹಿಸಿ, ಕಾಯಿ:ಸುವಿಕೆಯಿಂದ ಆದಷ್ಟೂ ಕನಿಷ್ಟ ಮಟ್ಟದಲ್ಲಿ ಹಾನಿ 
ಯುಂಟಾಗವಂತೆ ಆವಿಯ ೨ ಆದಷ್ಟು ಮಟ್ಟಿಗೆ ಚಾಸ್ಟೀಕರಿತವಾಗಬೇಕು. ಈ ಘನೀ 
ಕೃತ ಹಾಲಿನ ವಸ್ತುವಿಗೆ ನಂತಶ ಸ ಕಷ್ಟು ಪ್ರಮಾಣದಲ್ಲಿ ಸಕ್ಕರೆ ಸೇರಿಸ ನೀಕು. ಈ 
ಏರಡೊ ರೇಳಿಯ”್‌'ಹಾಲುತ್ವನ್ನೆಗಳನ್ನು ಡಬ್ಬಿಗಳಲ್ಲಿ ತುಂಬಿ ಚಿಲ್ಲರೆ ಚಿಲ್ಲರೆಯಾಗಿ 
ಮಾರಾಟಮಾಡುತ್ತಾರೆ. ಹಾಲು ಹಾಗೂ ಕೆನೆಗಳೊಂದಿಗೆ ಹೋಲಿಸಿದಾಗ ಈ ವಸ್ತು 
ಗಳನ್ನು ಹೆಚ್ಚ ದಿನಗಳ ಕಾಲ ಕೆಡದಂತೆ ಶೇಖರಿಸಿಡಲು ಸಾಧ್ಯ. ಶೀತಕದಲ್ಲಿತದೆಖೆ 
ಹೊರಗಡೆಯೇ ಇದನ್ನು ಇಟ್ಟಿರಬಹುದು. ಇವುಗಳ ಮಾರಾಟಕ್ಕೆ ಆನ್ವಯಿಸುವ 
ಆರೋಗ್ಯನಿಯಮಗಳು ಹಾಲಿನ ಮಾರಾಟ ನಿಯಮಗಳಿಗಿಂತ ಬೇರೆ ಆಗಿರುತ್ತವೆ. 


ಗಿಣ್ಣು (ಜೀಜ್‌) 

ಗಿಣ್ಣು ಒಂದು ಹಾಲುತ್ವನ್ನ, ಹಾಲಿನಲ್ಲಿರುವ ಕೆಲವು ಪ್ರೋಟೀನುಗಳನು 
ಹೆಪ್ಪುಗಟ್ಟಿಸಿ, ಇದನ್ನು ತಯಾರಿಸುತ್ತಾರೆ. ಹಾಲಿಗೆ ಕೆಲವು ವಿಶಿಷ್ಟ ಬಗೆಯ 
ಜೀವಾಣುಗಳನ್ನು ಸೇರಿಸಿ, ಹುದುಗಿಸಿ, ಗಿಣ್ಣನ್ನು ತಯಾರಿಸುತ್ತಾರೆ. ಇಲ್ಲವೇ 
'ಹಾಲಿಗೆ ಕೆಲವು ಕಿಣ್ವಗಳನ್ನು ಸೇರಿಸಿ, ಸಂಸ್ಕರಿಸಿ ಅಥವಾ ಈ ಎರಡೂ ರೀತಿಗಳಿಂದಲೂ 


362 ಆಧುನಿಕ ಹೈನಾಗಾರೆ ದನಗಳ ನಿರ್ವಹಣೆ 


ಇವನ್ನು ತಯಾರಿಸುತ್ತಾರೆ. ಇದರಲ್ಲಿ ಹಲವು ವಿಧಗಳಿವೆ, ಪ್ರತಿಯೊಂದು ರೀತಿಯ 
ಗಿಣ್ಣಿನ ತಯಾರಿಕೆಗೂ ಬೇರೆಬೇರೆ ನಿರ್ದಿಷ್ಟವಾದ ಕ್ರಮಗಳಿವೆ. ಬಹುಮಟ್ಟಿಗೆ ಎಲ್ಲ 
ರೀತಿಯ ಗಿಣ್ಣುಗಳನ್ನೂ ತಯಾರಿಸಲು ಪೂರ್ಣಹಾಲನ್ನೇ ಬಳಸುತ್ತಾರೆ. "ವೇ" 
ಇದರಲ್ಲಿ ಉತ್ಪತ್ತಿಯಾಗುವ ಒಂದು ಉಪಪದಾರ್ಥ. ಇದು ನೀರು, ಹಾಲ್ಲಕ್ಕರೆ, 
ಕೆಲವು ಪ್ರೋಟೀನುಗಳು ಹಾಗೂ ಕೆಲವು ಖನಿಜಾಂಶಗಳಿಂದ ಕೂಡಿರುತ್ತದೆ. "ಕಾಟೇಜ್‌ 
ಚೇಜ್‌' ಹಾಗೂ ಇತರ ಇನ್ನೂ ಕೆಲವು ರೀತಿಯ ಗಿಣ್ಣುಗಳನ್ನು ತಯಾರಿಕಲು ಕೆನೆ 
ತೆಗೆದ ಹಾಲನ್ನು ಬಳಸುತ್ತಾರೆ. ಇಲ್ಲಿಯೂ ಸಹ "ವ್ಹೇ' ಒಂದು ಉಪಪದಾರ್ಥ. 
ಮಾರಾಟಕ್ಕೆ ಮುನ್ನ ಸಾಮಾನ್ಯವಾಗಿ ಕಾಟೇಜ್‌ ಜೀಜಿಗೆ ಕೆನೆಯನ್ನು ಸೇರಿಸುತ್ತಾರೆ. 
ಪೂರ್ಣ ಹಾಲಿನಿಂದ ತಯಾರಿಸಿದ ಬಹುಮಟ್ಟಿನ ಗಿಣ್ಣುಗಳನ್ನು ಸರಿಯಾದ ರೀತಿಯಲ್ಲಿ 
ಇರಿಸಿದಲ್ಲಿ, ಅವನ್ನು ಹೆಚ್ಚಕಾಲ ಕೆಡದಂತೆ ಶೇಖರಿಸಿಡಬಹುದು. ಸರಿಯಾದ 
ರೀತಿಯಲ್ಲಿ ಸಂಸ್ಕರಣೆ ಮಾಡದಿದ್ದಲ್ಲಿ ಗಿಣ್ಣುಗಳನ್ನು ಶೀತಕದಲ್ಲಿಡುವುದು ಅಗತ್ಯ 
ವಾಗಿರುತ್ತದೆ. ಕಾಟೇಜ್‌ ಗಿಣ್ಣ ಹಾಗೂ ಅಂತಹವೇ ಇತರ ಗಿಣ್ಣುಗಳನ್ನು ಶೀತಕ 
ದಲ್ಲೇ ಇಡಬೇಕು. ಇವುಗಳನ್ನು ಪೂರ್ಣಹಾಲಿನಿಂದ ತಯಾರಿಸಿದ ಗಿಣ್ಣಿಗೆ ಹೋಲಿಸಿ 
ನೋಡಿದರೆ ಹೆಚ್ಚುಕಾಲ ಶೇಖರಿಸಿಡುವುದು ಸಾಧ್ಯವಿಲ್ಲ. 


ಬೆಣೆ 

” ಬೆಣ್ಣೆಯನ್ನು ಕೆನೆಯಿಂದ ತಯಾರಿಸುತ್ತಾರೆ. ಇದರಲ್ಲಿ ಶೇಕಡಾ 80 ರಷ್ಟು 
ಮೇದಸ್ಸಿರುತ್ತದೆ. ಉಳಿದ ಭಾಗ ನೀರು, ಲವಣ ಮತ್ತು ಅಲ್ಪ ಪ್ರಮಾಣದಲ್ಲಿ 
ಕೆಲವು ಇತರ ವಸ್ತುಗಳು. ಮಜ್ಜಿಗೆ, ಬೆಣ್ಣೆ ತಯಾರಿಕೆಯಲ್ಲಿ ದೊರೆಯುವ ಒಂದು 
ಉಪಪವಾರ್ಥ. ಮಜ್ಜಿಗೆಯ ವಿ:ಶ್ರಣ ಸಂಯೋಜನೆ ಹಾಗೂ ಗುಣಗಳು ಕೆನೆತೆಗೆದ 
ಹಾಲಿನಂತೆಯೇ ಇರುತ್ತದೆ. ಬೆಣ್ಣೆಯನ್ನು ಸರಿಯಾದ ರೀತಿಯಲ್ಲಿ ತಯಾರಿಸಿ, ಶೀತಕ 
ದನ್ಲಿಟ್ಟರೆ ಹೆಚ್ಚುಕಾಲ ಕೆಡದಂತೆ ಇಡಬಹುದು. ಜೊತೆಗೆ ಇದರ ಪ್ರತಿ ಏಕಮಾನ 
ತೂಕವು ಹೆಚ್ಚು ಮೌಲ್ಯದ್ದಾಗಿದೆ. 


ಕೆನೆತೆಗೆದ ಹಾಲು 


ಹಾಲಿನಿಂದ ಕೆನೆಯನ್ನು ಬೇರ್ಪಡಿಸಿದಾಗ ದೊರೆಯುವ ವಸ್ತುವೇ ಕೆನೆತೆಗೆದ 
ಹಾಲು, ಇದರ ಸಂಯೋಜನೆ ಹಾಗೂ ಗುಣಗಳು ಶುದ್ಧ ಹಾಲಿನಂತೆಯೇ; ಆದರೆ 
ಮೇದಸ್ಸು ಶೇಕಡಾ 0.1 ರಷ್ಟಕ್ಕಿಂತಲೂ ಕಡಮೆ ಇರುತ್ತದೆ. ಕೆನೆತೆಗೆದ ಹಾಲನ್ನು 
ಅನೇಕ ರೀತಿಯಲ್ಲಿ ಬಳಸಿಕೊಳ್ಳಬಹುದು. 

ಕೆನೆತೆಗೆದ ಹಾಲಿನಪುಡಿ : ಕನೆತೆಗೆದ ಹಾಲನ್ನು ಸಂಸ್ಕರಣಾ ಕೇಂದ್ರದಲ್ಲಿಯೇ 
ಶುಷ್ಕ:ಾಡಿ ತಯಾರಿಸುತ್ತಾರೆ. ಹಾಗೆ ತಯಾರಿಸಿದ ಪುಡಿಯನ್ನು ಬಳಕೆದಾರರಿಗೆ 
ಮಾರಾಟಮಾಡುತ್ತಾರೆ. ಈ ಪುಡಿಗೆ ನೀರು ಬೆರಸಿ ಕೆನೆತೆಗೆದ ಹಾಲನ್ನು ತಯಾರಿಸಿ ' 


ಹಾಲು ಮೆತ್ತು ಹೈನಾಗಾರ ಉತ್ಪನ್ನಗಳ ಮಾರಾಟ 363 


ಕೊಂಡು ಸೇವನೆಗೆ ಬಳಸಬಹುದು. ಕೈಗಾರಿಕೆಗಳಲ್ಲಿ ಇದು ಬಳಕೆಗೆ ಬರುತ್ತದೆ. 
ಬ್ರೆಡ್‌ ಹಾಗೂ ಇತರೆ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಇದನ್ನು ಬಳಸಿಕೊಳ್ಳ 
ಬಹುದು. ಕೆನೆತೆಗೆದ ಹಾಲಿನ ಪುಡಿಯನ್ನು ಕಿನೆತೆಗೆದ ಹಾಲಿಗಿಂತಲೂ ಹೆಚ್ಚು ಕಾಲದ 
ವರೆಗೆ ಶೇಖರಿಸಿಡಬಹುದು. ಆದಕಾರಣ ಇದಕ್ಕೆ ಮಾರುಕಟ್ಟೆಯೂ ಹೆಚ್ಚು 


ಘನೀಕರಿಸಿದ ಕೆನೆತೆಗೆ ಹಾಲು: ನಿರ್ವಾತ ತಟ್ಟೆಯಲ್ಲಿ ಕೆನೆತೆಗೆದ 

ಹಾಲನ್ನು ಹಾಕಿ, ಆದರಲ್ಲಿರುವ ನೀರಿನಾಂಶವನ್ನು ತೆಗೆದು ಈ ಪಧಾರ್ಥವನ್ನು ತಯಾ 
ರಿಸುತ್ತಾರೆ. ಇದರ ಚಿಲ್ಲರೆ ಮಾರಾಟ ಕಡಮೆ, ವಠಿತ್ಚಿಗೆ ಇದನ್ನು ಐಸ್‌ಕ್ರೀಮ್‌ 
ಹಾಗೂ ಇತರ ಆಹಾರ ವಸ್ತುಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಕೆಲವು ಉದ್ದೇಶ 
ಗಳಿಗಾಗಿ ಇದನ್ನು ತಯಾರಿಸುವಾಗ ಇದಕ್ಕೆ ಸಕ್ಕರೆಯನ್ನು ಬೆರೆಸುತ್ತಾರೆ. ಸಾಮಾನ್ಯ 
ವಾಗಿ ತಯಾರಾದ ಪದಾರ್ಥವನ್ನು ಕೂಡಲೇ ಉಪಯೋಗಿಸುವ ತಯಾರಿಕೆಗಳಿಗೆ 
ಮಾತ್ರ ಇದನ್ನು ಉಪಯೋಗಿಸುತ್ತಾರೆ. 
ವಿಶೇಷ ಹಾಲುತ್ಸನ್ನಗಳು 

ಹಾಲಿನಿಂದ ಹಲವಾರು ವಿಶೇಷ ಬಗೆಯ ವಸ್ತುಗಳನ್ನು ತಯಾರಿಸಲಾಗುತ್ತದೆ. 
ಇವುಗಳನ್ನು ನಿಷ್ಕೃಷ್ಟವಾಗಿ ಸ್ಥ ಳೀಯ ಮಾರಾಟ ಸೂತ್ರಗಳ ಆಧಾರದ ಮೇಲೆ 
ಮಾರಾಟ ಮಾಡಲಾಗುತ್ತದೆ. ಮಜ್ಜಿಗೆ, ಯೋಗಾರ್ಟ್‌, ಹುಳಿಕೆನೆ, ಇನ್ನು ಕೆಲವು 
ಹುದುಗಿಸಿದ ಹಾಲುತ್ಬನ್ನ ಗಳು ಇವುಗಳಲ್ಲಿ ಮುಖ್ಯವಾಗಿವೆ. ಆದರೆ, ಇವುಗಳನ್ನು 
ಹೆಚ್ಚು ಸಮಯ ಕೆಡದಂತೆ ಇಡುವುದು ಕಷ್ಟ ಸಾಧ್ಯ. ಇವುಗಳನ್ನು ಹಾಲ್ಕಿನಂತೆಯೇ 
ಬೇಗನೆ ಬಳಕೆದಾರರಿಗೆ ಮಾರಾಟ ಮಾಡಿಬಿಡಬೇಕು. ಕೆನೆತೆಗೆದ ಹಾಲನ್ನು ಸಾಕಷ್ಟು 
ಪ್ರಮಾಣದಲ್ಲಿ ಕಾಟೇಜ್‌ ಚೀಜಿನ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ. 


ಸಾಂದ್ರೀಕೃತ ಹಾಲುಗಳು-- ತಾಜಾ, ಗಡ್ಡೆಗಟ್ಟಸಿದ ಇಲ್ಲವೆ ಡಬ್ಬೀಕೃತ 
ಹಾಲನ್ನು ಸಾಂದ್ರೀಕರಿಸುವುದರ ಮೇಲೆ ಸಾಕಷ್ಟು ಸಂಶೋದನೆಗಳು ನಡೆದಿವೆ, 
ಹಾಲಿನಲ್ಲಿರುವ ನೀರಿನುಂಶವನ್ನು ತೆಗೆದು, ಸಾಂದ್ರೀಕೃತಹಾಲನ್ನು ತಯಾರಿಸಲಾಗು 
ತ್ತದೆ. ಈ ನಿರ್ಜಲೀಕರಣಕಾರ್ಯವು ಹೆಚ್ಚು ವೈಶಿಷ್ಟತೆಯಿಂದ ಕೂಡಿರುತ್ತದೆ. 
ಇದಕ್ಕೆ ನೀರುಸೇರಿಸಿದಾಗ ಮತ್ತೆ ಇದು ಬಹುಮಟ್ಟಿಗೆ ಆಗತಾನೇ ಕರೆದ ಹಾಲಿನಂತಾ 
ಗುತ್ತದೆ. ಈ ವಿಷಯದಲ್ಲಿ ಇದು ಬಾಷ್ಟೀಕರಿಸಿದ ಅಥವಾ ಘನೀಕರಿಸಿದ ಹಾಲಿ 
ಗಿಂತಲೂ ಮಿಗಿಲು, ಈ ರೀತಿಯ ಹಾಲುತ್ಬನ್ನಗಳಲ್ಲಿ ಒಂದು ಅನುಕೂಲವಿದೆ. 
ಇವುಗಳನ್ನು ಸಾಗಿಸಲು ವೆಚ್ಚ ಕಡಮೆಬೀಳುತ್ತದೆ. ಈ ವಸ್ತುಗಳಿಗೆ ಮಾರುಕಟ್ಟೆ 
ಅಷ್ಟಾಗಿ ಬೆಳೆದಿಲ್ಲ. ಇವು ಅಲ್ಲ ಪ್ರಮಾಣದಲ್ಲಿ ಮಾರಾಟವಾಗುತ್ತಿವೆ. ಒಳ್ಳೆಯ 
ಗುಣಮಟ್ಟದ ವಸ್ತುಗಳನ್ನು ತಯಾರಿಸಲು ಸಾಕಷ್ಟು ತಂತ್ರವಿಧಾನಗಳ ಕಾರ್ಯ 
ಕುಶಲತೆ ಬೆಳೆಯಬೇಕು. ಮಾರಾಟಕ್ರಮಗಳು ಉತ್ತಮಗೊಳ್ಳಬೇಕು. ಆಗ ವಕಾಕ್ರ 


364 ಚತ ಅಧುನಿಕ ಹೈನಾಗಾರ ಜನಗಳೆ ನಿರ್ವಹಣೆ 


ಇವಗಳಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಬರುತ್ತದೆ. ಈಗ ಪ್ರವಾಹಿ ರೂಪ 
ದಲ್ಲಿಯೇ ಸೇವಿಸುವ ಹಾಲಿನ ಬದಲಿಗೆ ಇವನ್ನು ತಯಾರಿಸುವ ಯೋಜನೆಗಳು ಬಳಕೆ 
ಯಲ್ಲಿ ಬರುತ್ತಲಿವೆ. ಇವಗಳಲ್ಲಿ ಕೆಲವು ಉತ್ಪನ್ನಗಳು ಉದಾಹರಣೆಗೆ, ಗಡ್ಡೆ ಕಟ್ಟೆಸಿದ 
ಅಥವಾ ಡಬ್ಬೀಕೃತ ಸಾಂದ್ರೀಕೃತ ಹಾಲು ವಸ್ತುಗಳನ್ನು ಹೆಚ್ಚು ಕಾಲ ಕೆಡದಂತೆ 
ಶೇಖರಿಸಿಡಲು ಸಾಧ್ಯ. ಇವುಗಳ ಪ್ರತಿ ಯೂನಿಟ್‌ ತೂಕಕ್ಕೆ ಹೆಚ್ಚು "ಮೌಲ್ಯವಿರುತ್ತದೆ. 
ಇದನ್ನು ದೂರದ ಸ್ಥಳಗಳಿಗೆ ಸಾಗಿಸುವುದು ಸುಲಭ. ಸಾಗಾಟವೆಚ್ಚವೂ ಸಹ ದ್ರವ 
ರೂಪದಲ್ಲಿರುವ ಹಾಲಿಗಿಂತಲೂ ಕಡಮೆ. 


ನಿರ್ಜೀವಾಣುಕೃತ ಹಾಲು : ಪೂರ್ಣಹಾಲನ್ನು ನಿರ್ಜೀವಾಣುಗೊಳಿಸುವ 
ಹಾಗೂ ಅದನ್ನು ಡಬ್ಬಿ ಗಳಿಗೆ ತುಂಬಿಸುವ ಸಂಸ್ಮರಣಾ ವಿಧಾನಗಳು ಬೆಳೆದಿವೆ. ಹಾಲು 
ಹೆಚ್ಚು ಕಾಲ ಕೆಡದುತೆ. ಉಳಿಯಲು ಸಾಧ್ಯವಾಗುವಂತೆ ಮಾಡುವುದೇ ಇದರ ಮುಖ್ಯ 
ಉದ್ದೇಶ. ಪ್ರಸ್ತುತ, ಸ್ವಲ್ಪ ಮಟ್ಟಿನ ಹಾಲನ್ನು ಮಾತ್ರ ಈ ವಿಧಾನನಿಂದ ಸಂಸ್ಕರಿಸ 
ಲಾಗುತ್ತಿದೆ. ಹಾಗೇ ಸಂಸ್ಕರಿಸಿದ ಹಾಲಿನಲ್ಲಿ ಬಹಳಷ್ಟುನ್ನು ಸೈನಿಕರಿಗೂ ಹಾಗೂ 
ಪ್ರತಿದಿನ ಪ್ರವಾಹಿ ಹಾಲು ದೊರೆಯುವುದು ಕಷ್ಟವಾಗಿರುವ ಪ್ರದೇಶಗಳಿಗೆ ಮಾತ್ರ 
ಮಾರಾಟ ಮಾಡಲುಗುತ್ತಿದೆ. 

ಹಾಲಿನ ಕೈಗಾರಿಕೆಗಳು ; ಕೆಲವು ಕೈಗಾರಿಕೆಗಳಲ್ಲಿ ಹಾಲನ್ನು ತಯಾರಿಕೆ 
ಗಳಲ್ಲಿ ಉದಾಹರಣೆ, ಮರವಜ್ರ (ಗ್ಲೂ), ಬಣ್ಣಗಳು ಹಾಗೂ ಇನ್ನೂ ಕೆಲವು 
ಪ್ಲಾಸ್ಟಿಕ್‌ ಸಾವಕಾನುಗಳ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ. ಪ್ರಸ್ತುತ, ಈ 
'ಉದ್ದಶಗಳಿಗೆ ಹಾಲು ಬಳಸುತ್ತಿರುವುದು ಕಡಮೆ. ಮಾರುಕಟ್ಟೆಗಳಲ್ಲಿ ಹಾಲಿಗೆ ಹೆಚ್ಚು 
ಬೇಡಿಕೆ ಬರಲಿಲ್ಲ. ಇದೂ ಒಂದು ಪ್ರಮುಖ ಕಾರಣವೇನೂ ಅಲ್ಲ. 


'ಹೈನಾಗಾರ ಮಾರುಕಟ್ಟೆಗಳ ಹಾಗೂ ಹುಲ್ಲು ಸಂಸ್ಕರಣಾ 
ಕೇಂದ್ರಗಳ ಬೆಳವಣಿಗೆ 


ಹೈನೋದ್ಯಮವು ಮೊದಲ: ಒಂದು ವಿಶೇಷ ಉದ್ಯಮವಾಗಿ ಆರಂಭವಾದಾಗ, 
ಈಗಿನಂತೆ ಹಾಲು ಮತ್ತು ಹಾಲುತ್ಬನ್ನಗಳು ಮಧ್ಯವರ್ತಿಗಳಿಂದ ಮಾರಾಟವಾಗುತ್ತಿರ 
ಲಿಲ್ಲ. ಹಾಲುತ್ಬಾದಕ ಹಾಗೂ ಹಾಲ:ಬಳಕೆದಾರನ ನಡುವೆ ನೇರ ಸಂಪರ್ಕವಿರುತ್ತಿತ್ತು. _ 
ಹಾಲುತ್ಬುದಕನು ತಾನೇ ನೇರವಾಗಿ ಗಿರಾಕಿಗಳಿಗೆ ವಿತರಣೆ ಮಾಡುತ್ತಿದ್ದನು. ಉತ್ಪಾ 
ದನೆಯಾದ ಹುಲನ್ನು ಸಂಸ್ಕರಣೆಗೆ ಒಳಪಡಿಸುವ ಸಂದರ್ಭಗಳು ತೀರ:ಕಡಮೆ ಅಥವಾ 
ಇಲ್ಲವೇ ಇಲ್ಲ ಎನ್ನಬಹುಡು. ಹಾಲಿನ ದರದ ವಿಚಾರ ಹಾಗೂ ಮಾರಾಟ ಕರಾರುಗಳ 
ವ್ಯವಹಾರವು ಹಾಲುತ್ಟಾದಕ ಮತ್ತು ಗಿರಾಕಿಗಳು, ಇವರಿಬ್ಬರಲ್ಲಿ ಮಾತ್ರವೇ ಸಡೆಯು 
ತ್ತಿತ್ತು. ಜೈನಾಗಾರೆ ಹಿಂಡುಗಳು ಬಳಕೆದಾರರಿಗೆ ಹೆಚ್ಚು ಸಮೀಹೆವಿರುವವರೆಗೂ ಈ 
"ಬಂದು ವ್ಯವಸ್ಥೆಯು ತೃಪ್ತಿದಾಯಕವಾಗಿಯೇ ನಡೆಯುತ್ತದೆ. ಏನೇ ಆದರೂ, ಈಗ 


ಹಾಲು-ಮಂತ್ತು ಹೈಸಾಗಾರೆ ಉತ್ಪನ್ನಗಳ ಮಾರಾಟ 365 


ದಿನೇ ದಿನೇ ಹೈನೋದ್ಯಮದಲ್ಲಿ ವಿಶೇಷ ಜ್ಞಾನ ಹೆಚ್ಚುತ್ತಿದೆ. ಬಳಕೆದಾರರೂ ಸಹ 
ಹೆಚ್ಚು “ಸಂಸ್ಕರಿಸಿದ” ಹಾಲನ್ನೇ ಬಯಸುತ್ತಿದ್ದಾರೆ. ಹಾಲುತ್ಬಾದನೆ ಹಾಗೂ ಹಾಲು 
' ಹಂಚಿಕೆಯಲ್ಲಿ ಹೆಚ್ಚು ಹೆಚ್ಚಾ ಗಿ ಆರೋಗ್ಯ ನಿಯಮಗಳನ್ನು ಪಾಲಿಸುವುದು ಅನಿವಾರ್ಯ 
ವಾಗಿದೆ. ಹಾಲುತ್ಬಾದನೆಯೂ ಹೆಚ್ಚಿದ್ದು. ಹಾಲು ಹಂಚಿಕೆಯು ವಿಶೇಷವಾಗಿ ಸಗರ 
ಗಳಲ್ಲಿ ವ್ಯಾಪಕವಾ? ದೆ. ಇವೆಲ್ಲದರಿಂದ ಹಾಲು ಸಂಸ್ಕರಣೆ ಹುಗೂ ಹಾಲು ಹಂಚಿಕೆಯ 
ವ್ಯವಸ್ಥೆಗಳನ್ನು ಅಗತ್ಯವಾಗಿಸಿವೆ. ಹಾಲಿನ ಪಾಶ್ಚರೀಕರಣ ಹಾಲನ್ನು ಶೀಶೆಗಳಲ್ಲಿ ತುಂಬಿಸಿ, 
ಪ್ಯಾಕ್‌ ವಾಡುವ ಕಾರ್ಯದಲ್ಲಿನ ಸಂಕೀರ್ಣತೆ. ಹೋಮೋಜನೈಜೇಶನ್‌ ವಿವಿಧ ಬಗೆಯ 
ಹಾಲಿನ ಬಳಕೆ, ಹೆಚ್ಚು ಬೆಲೆ ಬಾಳುವ ಯಂತ್ರೋಪಕರಣಗಳ ಸಮರ್ಥ ಕಾರ್ಯ ನಿರ್ವ 
ಹಣೆ. ಹಾಲಿನ ಶೈತ್ಯೀಕರಣ, ವಿದ್ಯುಚ್ಛಕ್ತಿಯ ಪೂರೈಕೆ ಇವೆಲ್ಲವೂ ಹಾಲು ಸಂಸ್ಕರಣಾ 
ಹಂಚಿಕೆಯ ವ್ಯವಸ್ಥೆ ಯನ್ನು ಹೆಚ್ಚು ಹೆ್ಹ ಅಗತ್ಯವಾಗಿಸಿದೆ. ಸುನ್ಮರಣಾ ಕೇಂದ್ರಗಳಲ್ಲಿ 
ಯಂತ್ರೋಪಕರಣಗಳನ್ನು ಬಳಸಬೇಕು. ಅದಕ್ಕಿ ಹೆಚ್ಚು ನುರಿತ ಜನ ಬೇಕು. ಆದ್ದ 
ರಿಂದ, ಅಧಿಕ ಜಿಲೆಯ ಯಂತ್ರೋಪಕ ಣಗಳು ಹುಗೂ ನುರಿತ ಜನ ಉಪಯೋಗಿಸಿ 
ಎಲ್ಲೆಲ್ಲಿಯೂ ಇಂತಹ ಕೇಂದ್ರಗಳನ್ನು ಸ್ಥಾಪಿಸುವುದು ವೆಚ್ಚದಾಯಕ ವಿಷಯ ಆದ್ದ 
ರಿಂದ, ಇಂತಹ ಯಂತ್ರೋಪಕರಣಗಳನ್ನು, ಹಾಲುತ್ಪನ್ನಗಳನ್ನು ಹೆಚ್ಚಿನ ಪ್ರಮಾಣ 
ದಲ್ಲಿ ತಯಾರಿಸುವ ಸಂಸ್ಕರಣು ಕೇಂದ್ರಗಳಲ್ಲಿ ಮಾತ್ರವೇ ಇರಿಸಲಾಗಿರುತ್ತದೆ. 
ಆಧುನಿಕ ಹಾಲು ಹಂಚಿಕೆಯ ವಿಧಾನಗಳು. ಮನೆಗಳಿಗೆ ಹಾಲು ವಿಶರಣೆಗೆ 
ಹೆಚ್ಚಿನ ಶ್ರಮ ಹಾಗೂ ವೆಚ್ಚ. ಹೆಚ್ಚು ಕಾಲ ಶೇಖರಿಸಿಡುವಂತಹ ಹಾಲುತ್ಪನ್ನಗಳ 
ತಯಾರಿಕೆ ಇವೆಲ್ಲ ಕಾರಣಗಳಿಂದಾಗಿ ಹಾಲು ಮಾರಾಟದ ಚಿಲ್ಲರೆ ಅಂಗಡಿಗಳು ಹೆಚ್ಚಾ 
ಗಿವೆ. ಇವು ಹಾಲು ಮಾರುಕಟ್ಟೆಯ ಇತರ ಹೊರಗಿನ ಅಂಗಡಿಗಳು. ಇದು ಹಾಲುತ್ಬಾ 
ಪಕ ಹಾಗೂ ಬಳಕೆದಾರರ ನಡುವೆ ಮತ್ತಷ್ಟು ಅಂತರವನ್ನು ಹೆಚ್ಚಿಸಿದೆ. ಈಗೀಗ 
: ಹಾಲಿನ ಮಾರುಕಟ್ಟೆ ಹಾಗೂ ಹಂಚಿಕೆಯ ಕಾರ್ಯವ್ಯವಸ್ಥೆ ಯಲ್ಲಿ ಹೆಚ್ಚು ಹೆಚ್ಚು ವ:ಂದಿ 
ಪಾಲುಗೊಳ್ಳುತ್ತಿದ್ದಾರೆ. ಹಾಗೂ ಈ ಕಾರ್ಯ ಹೆಚ್ಚಿನ ಆಸಕ್ತಿ ಹಾಗೂ ಕಾರ್ಯಕುಶ 
ತೆಯನ್ನು ತೋರಿಸುತ್ತಿರುವುದು ಕಂಡು ಬರುತ್ತದೆ. 
'ಪ್ರವಾಹಿಹಾಲು ಮಾರುಕಟ್ಟೆಯ ಬೆಳವಣಿಗೆಗಳು 
-- ಬಿಹಳಷ್ಟುಮಟ್ಟಿನ ಹಾಲುವಾರುಕಟ್ಟೆಗಳಲ್ಲಿ ಹಾಲುತ್ಪಾದಕರೇ ಹಾಲುಹಂಚಿ 
ತೆಯ ಕಾರ್ಯವನ್ನು ವಹಿಸುತ್ತಿರುವುದು ಈಗಲೂ ಕಂಡುಬರುತ್ತದೆ. ಆದರೆ, ಮಾರು 
ಕಟ್ಟೆಯಲ್ಲಿ ಮಾರೌಟವಾಗುವ ಒಟ್ಟು ಹಾಲಿನ ಪ್ರಮಾಣವನ್ನು ತೆಗೆದುಕೊಂಡರೆ, ಈ 
ರೀತಿ ಮಾರಾಟವಾಗುವ ಹಾಲು ಶೇಕಡಾ ಬಹಳ ಕಡಮೆ. ಹೈನುಗಾರಿಕೆ ಉನ್ಸಿಮೆ 
` "ಯಲ್ಲಿ ವಿಶೇಷ ಜ್ಞಾನಬೆಳೆದಂತೆ ಹಾಲುಸಂಸ್ಕರಣೆಗಾರನು ಅಥವಾ ಹಾಲುಹಂಚಿಕೆದಾ 
'ಪತು ತನ್ನ ಕೇಂದ್ರಕ್ಕೆ ಸಮೀಪವಿರುವ ಡೈರಿಫಾರ್ಮ್‌ನವರಿಂದಲೇ ಹಾಲನ್ನು ಒಪ್ಪಂದಕ್ಕೆ 
ಪಡೆಯಾವುದು ವಾಡಿಕೆಯಾಗಿದೆ. ಸಾಮಾನ್ಯವಾಗಿ, ಒಂದು ಯೂನಿಟ್‌ (ಏಕಮಾನ) ಗೆ 


366 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಇಂತಿಷ್ಟು ಎಂದು ಬೆಲೆ ಗೊತ್ತುಮಾಡಿ, ಅದರ ಪ್ರಕಾರ ಅವರು ಉತ್ಪಾದಿಸುವ ಎಲ್ಲ 
ಹಾಲನ್ನು ಇವರು ಕೊಂಡುಕೊಳ್ಳುತ್ತಾರೆ. ಹಾಲು ಸಂಕ್ಕರಣೆಗಾರರ ಗಿರಾಕಿಗಳು ಹಾಲು 
ಕೊಂಡು ಬಳಸುವುದರಲ್ಲಿ ಸ್ವಲ್ಪಮಟ್ಟಿಗೆ, ದಿನದಿಂದ ದಿನಕ್ಕೆ, ಹೆಚ್ಚುಕಡಮೆ ತೋರಿಬರ 
ಬಹುದು. ಹಾಲುತ್ಪಾದಕರೂ ಸಹ ಎಲ್ಲ ಕಾಲಗಳಲ್ಲೂ ಒಂದೇ ಸಮನಾಗಿ ಹಾಲು 
ಪೂರೈಕೆಮಾಡುವುದೂ ಇಲ್ಲ. ಹಿಂದಿನಿಂದಲೂ ಹಾಲುತ್ಬಾದನೆಯು ಯತುಮಾನ 
ದೊಂದಿಗೆ ಹೆಚ್ಚುಕಡಮೆಯಾಗುವುದು ಗೊತ್ತಿರುವ ವಿಷಯ. ಹಾಲು ಹೆಚ್ಚುದೊರಯುವ 
ಕಾಲಗಳಲ್ಲಿ ಹೆಚ್ಚಿನ ಹಾಲನ್ನು ಬೇರೆಬೇರೆ ರೀತಿಗಳಲ್ಲಿ ಬಳಸಿಕೊಳ್ಳಲು ಅನೇಕ ಮಾರ್ಗ 
ಗಳಿವೆ. ಹಾಲು ಹೆಚ್ಚಿಗೆ ದೊರೆಯುವ ಕಾಲದಲ್ಲಿ ಸಂಸ್ಕರಣೆಗಾರನು ತನಗೆ ಹಾಲು 
ಪೂರೈಕೆ ಮಾಡುವ ಹಾಲುತ್ಪಾದಕರಲ್ಲಿ ಕೆಲವರನ್ನು ಸಂಪೂರ್ಣವಾಗಿ ಕೈಬಿಡಬಹುದು. 
ಇಲ್ಲವೇ, ಹೆಚ್ಚಿನ ಹಾಲುಕೊಂಡು, ಅದರಿಂದ ಹಾಲುವಸ್ತುಗಳನ್ನು ಹೆಚ್ಚಿನ ಪ್ರಮಾಣ 
ದಲ್ಲಿ ತಯಾರಿಸಿ, ಹೆಚ್ಚಿಗೆ ಮಾರುಕಟ್ಟೆಗಳಿಸಬಹುದು; ಇಲ್ಲವೇ, ಪ್ರತಿಯೊಬ್ಬ ಹಾಲು ` 
ತ್ಪಾದಕರಿಂದ ತಾನು ಪಡೆಯ`ವ ಹಾಲಿನ ಪ್ರಮಾಣವನ್ನು ಸ್ವಲ್ಪಮಟ್ಟಿಗೆ ಕಡಮೆ 
ಮಾಡಿಕೊಳ್ಳಬಹುದು. ಹಾಲುತ್ಪಾದಕರು ಒದಗಿಸಿದ ಹೆಚ್ಚಿನ ಹಾಲನ್ನು ಕಡಮೆ ಬೆಲೆಗೆ 
ಮಾರಿ, ಅದೇ ಮೇರೆಗೆ ಹಾಲುತ್ಬಾದಕರಿಗೆ ಹಣವನ್ನು ಕೊಡಬಹುದು. ಇಲ್ಲದಿದ್ದರೆ, 
ವರ್ಷದ ಆರಂಭದಲ್ಲಿಯೇ ಈ ನಷ್ಟವನ್ನು ಗಮನದಲ್ಲಿರಿಸಿಕೊಂಡು ವರ್ಷ ಪೂರ್ತಿ 
ಹಾಲನ್ನು ಅವರಿಂದ ಕಡಮೆ ಬೆಲೆಗೇ ಪಡೆಯುವ ಒಪ್ಪಂದ. ಮಾಡಿಕೊಂಡಿರಬಹುದು. 
ಹಾಲು ಸಂಸ್ಕರಣೆಗಾರನು ಹಾಲುತ್ಬಾದಕರಿಂದ ಹಾಲು ನಿರಾಕರಿಸಿದಲ್ಲಿ, ಅವರು ಬೇರೆ 
ಮಾರ್ಗವನ್ನು ಹುಡುಕಿಕೊಳ್ಳದೆ ಗತ್ಮಂತರವೇ ಇಲ್ಲ. ಆಗ ಅವರು ಸಾಮಾನ್ಕವಾಗಿ 
ಕಡಮೆ ಬೆಲೆಗೇ ಹಾಲನ್ನು ಮಾರಬೇಕಾಗುತ್ತದೆ. 


ಮೇಲೆ ವಿವರಿಸಿದವು ಹಾಲುತ್ಪಾದಕರಲ್ಲಿ ಹಾಗೂ ಮಾರುಕಟ್ಟೆಯಲ್ಲಿ ಹಾಲೂ 
ಪೂರೈ ಸುವವರಲ್ಲಿ ಅತ್ಛಪ್ತಿಯನ್ನುಂಟುಮಾಡುವ ಕೆಲವು ಸಮಸ್ಯೆಗಳ ನಿರೂಪಣೆಮಾತ್ರ. 
ಪ್ರಥಮ ಮಹಾ ವಿಶ್ವಯುದ್ಧದ ನಂತರ ಅನೇಕ ಕಡೆಗಳಲ್ಲಿ ಹಾಲುತ್ಪಾದಕರು ಹಾಲಂ 
ಮಾರಾಟ ಸಹಕಾರ ಸಂಘಗಳನ್ನು ಸ್ಥಾಪಿಸಿಕೊಂಡಿದ್ದಾರೆ. ಹಾಲುತ್ಬಾದಕರ ಈ ಎಲ್ಲ 
ಸಮಸ್ಯೆಗಳನ್ನು ಪರಿಹಾರ ಮಾಡುವುದೇ ಈ ಸಂಘಗಳ ಮುಖ್ಯ ಉದ್ದೇಶ. ಇದರ 
ಬಗ್ಗೆ ವಿವರವಾಗಿ ಮುಂದೆ ಕೊಟ್ಟಿದೆ. ಮಾರುಕಟ್ಟೆ ಸ್ಥಿರವಾಗಿರಲು ಇವು ಬಹಳ 
ಮಟ್ಟಿಗೆ ನೆರವಾಗುತ್ತವೆ. ಆದರೆ, ಇವು ಹಾಲುತ್ಬಾದಕರ ಹಾಗೂ ಹಾಲುಮಾರುಕಟ್ಟೆಗೆ 
ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಿಲ್ಲ. ಸಹಕಾರ ಸಂಘಗಳಿಗೇ 
ವಿಶೇಷವಾಗಿ ಸಂಬಂಧಿಸಿದ ಕೆಲವು ಮಾರುಕಟ್ಟೆ ಸಮಸ್ಯೆಗಳಿವೆ. 

ವರ್ಗೀಕರಿತ ಬೆಲೆ ನಿರ್ಧಾರ: ಇದು ಹಾಲು ಮಾರಾಟದಲ್ಲಿನ ಒಂದ 


ವಿಶೇಷ ವಿಧಾನ. ಇತ್ತೀಚಿನ ದಿನಗಳಲ್ಲಿ ಇದು ಹಾಲುಮಾರುಕಟ್ಟೆ ಯಲ್ಲಿ ಹೆಚ್ಚು ಬಳಕೆಗೆ 
ಬಂದಿದೆ. - ವರ್ಗೀಕರಿತ ಬೆಲೆ ನಿರ್ಧಾರದಲ್ಲಿ, ಹಾಲು ಹಂಚಿಕೆದಾರನು ಹಾಲುತ್ಸಾದಕೆ 


ಹಾಲು ಮತ್ತು ಹೈನಾಗಾರ ಉತ್ಪನ್ನಗಳ ಮಾರಾಟ 367 


ನಿಗೆ ಒದಗಿಸುವ ಹಾಲನ್ನು ಯಾವ ರೂಪದಲ್ಲಿ ಬಳಸಲಾಗುತ್ತದೆ ಎಂಬುದನ್ನು ಅವ 
ಲಂಬಿಸಿ, ಹಾಲಿನ ಬೆಲೆಕಟ್ಟಿ, ಅದರ ಪ್ರಕಾರ ಅವನಿಗೆ ಹಣ ಕೊಡುತ್ತಾನೆ. ಇದರ 
ಪ್ರಕಾರ ಹಾಲನ್ನು ಒಂದನೆಯ ದರ್ಜೆ, ಎರಡನೆಯ ದರ್ಜೆ, ಮೂರನೆಯ ದರ್ಜೆ 
ಮತ್ತು ಹೆಚ್ಚಿಗುಳಿದ ಹಾಲು ಎಂಬುದಾಗಿ ನಾಲ್ಕು ವರ್ಗಗಳಲ್ಲಿ ವಿಂಗಡಿಸಲಾಗುತ್ತದೆ. 
ಈ ದರ್ಜೆಗಳು ಹಾಲಿನ ಗುಣಮಟ್ಟದ ಸೂಚಿಗಳಲ್ಲ. ಹಾಲನ್ನು ಯಾವ ರೂಪದಲ್ಲಿ 
ಉಪಯೋಗಿಸಿಕೊಳ್ಳಲಾಗುತ್ತದೆಂಬುದರ ಸೂಚಿ. ಒಂದನೆಯ ದರ್ಜೆಯು ಪ್ರವಾಹಿ 
ರೂಪದಲ್ಲಿಯೇ ಸೇವಿಸಲು ಮಾರಾಟ ಮಾಡುವ ಹಾಲಿಗೆ ಅನ್ವಯಸುತ್ತದೆ. ಇದರ 
ಲ್ಲಿಯೇ ತೆಳ್ಳಗಿನ ಕೆನೆಯೂ ಸಹ ಬರುತ್ತದೆ. ಎರಡನೇ ದರ್ಜೆಯು, ಹೆಚ್ಚಿಗೆ ಹಣ 
ತರುವ ಹಾಲುತ್ಬನ್ನಗಳ ಅಂದರೆ ಕ್ರೀಂ, ಐಸ್‌ಕ್ರೀಂ ಮುಂತಾದವುಗಳ ತಯಾರಿಕೆಗಾಗಿ 
ಮಾರುವ ಹಾಲಿಗೆ ಅನ್ವಯಿಸುತ್ತದೆ. ಮೂರನೆಯ ದರ್ಜೆಯು ಕಡಮೆ ಹಣ ತರುವ 
ಹಾಲುವಸ್ತಗಳ ಅಂದರೆ, ಬೆಣ್ಣೆ, ಹಾಲುಪುಡಿ ಮುಂತಾದವುಗಳ ತಯಾರಿಕೆಗಾಗಿ 
ಮಾರಾಟ ಮಾಡುವ ಹಾಲಿಗೆ ಅನ್ವಯಿಸುತ್ತದೆ. ಹೆಚ್ಚುಳಿದ ಹಾಲು ಮಾರುಕಟ್ಟೆಯಲ್ಲಿ 
ನಿಗದಿಪಡಿಸಿದ ಅವಶ್ಯಕತೆಗಿಂತ ಹೆಚ್ಚಿಗೆ ಪೂರೈಕೆಯಾಗಿ ಮಾರಾಟವಾಗದೆ ಉಳಿದು 
ಹೋಗುವ ಹಾಲು. ಹಾಲುತ್ಬತ್ತಿಯ ಮೂಲ ಮಿತಿಗಿಂತಲೂ ಹೆಚ್ಚಿಗೆ ಅಥವಾ ಗೊತ್ತು 
ಮಾಡಿರುವ ಪ್ರಮಾಣಕ್ಕಿಂತಲೂ ಹೆಚ್ಚಿಗೆ ಉತ್ಪತ್ತಿಯಾದ ಹಾಲಿಗೂ ಇದೇ ಪದ ಅನ್ವ 
ಯಿಸುತ್ತದೆ. ಈ ಪದಗಳ ಒಳಕೆಯಲ್ಲಿ ಮಾರುಕಟ್ಟೆಯಿಂದ ಮಾರುಕಟ್ಟೆಗೆ ವ್ಯತ್ಯಾಸ 
ಕಂಡುಬರುತ್ತದೆ. 

ಮಾರುಕಟ್ಟೆಗಳಲ್ಲಿ ಹಾಲಿನ ವರ್ಗೀಕರಣಮಾಡಲು ಗ್ರೇಡ್‌ ಸಿ, ಗ್ರೇಡ್‌ 8 
ಎಂಬ ಪದಗಳು ಬಳಕೆಯಲ್ಲಿವೆ. ಇವುಗಳ ಬಳಕೆಯಲ್ಲಿ ಸ್ವಲ್ಪಮಟ್ಟಿಗೆ ಸ್ಥಳೀಯವಾಗಿ 
ವ್ಯತ್ಯಾಸವೂ ಕಂಡುಬರಬಹುದು. "ಗ್ರೇಡ್‌ ಸಿ ' ಪದವು, ಒಂದು ಗೊತ್ತಾದ ಮಾರು 
ಕಟ್ಟೆಯಲ್ಲಿ ಪ್ರವಾಹಿ ರೂಪದಲ್ಲಿ ಉಪಯೋಗಿಸಲು ಒಪ್ಪಿಗೆಯಾದ ಸ್ಥಿತಿಯಲ್ಲಿ ಉತ್ಪಾ 
ದಿಸಿದ ಹಾಲಿಗೆ ಅನ್ವಯಿಸುತ್ತದೆ. "ಗ್ರೇಡ್‌ 8 ' ಪದವು ಮಾರುಕಟ್ಟೆಯಲ್ಲಿ ಪ್ರವಾಹಿ 
ರೂಪದಲ್ಲಿ ಉಪಯೋಗಿಸಲು ಒಪ್ಪಿಗೆಯಾಗದ ಸ್ಥಿತಿಯಲ್ಲಿ ಉತ್ಪಾದಿಸಿದ ಹಾಲಿಗೆ 
ಅನ್ವಯಿಸುತ್ತದೆ. ಹೈನಾಗಾರ ಉದ್ದಿಮೆ ಇರುವ ಬಹಳಷ್ಟು ಕಡೆಗಳಲ್ಲಿ ತಾವು ಉತ್ಪಾ 
ದಿಸುವ ಎಲ್ಲ ಹಾಲು "ಗ್ರೇಡ್‌ & ' ಆಗಿರಬೇಕು. ಎಲ್ಲ ಹಾಲು ಪ್ರವಾಹಿ ರೂಪ 
ದಲ್ಲಿಯೇ ಉಪಯೋಗಿಸಲು ಅಂಗೀಕೃತವಾಗುವಂತಿರಬೇಕು ಎಂಬುದರ ಕಡೆಗೇ ಹೆಚ್ಚು 
ಒಲವು ಬೆಳೆಯುತ್ತಿದೆ. 

ಹಾಲು ಮಾರುಕಟ್ಟೆಯಲ್ಲಿ ಇನ್ನೂ ಹೆಚ್ಚಿನ ಸ್ಥಿರತೆ ಕಾಯ್ದಿರಿಸಲು ಅನುಕೂಲ 


ವಾಗುವಂತೆ ಅಮೇರಿಕೆಯ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಶಾಸನಗಳನ್ನು ಜಾರಿಗೆ 
ತಂದಿವೆ. ಈ ಶಾಸನಗಳಿಗೆ ಒಳಪಟ್ಟು ಕಾರ್ಯಗತವಾಗುತ್ತಿರುವ ಹಾಲುಮಾರುಕಟ್ಟೆ 


ಗಳಿಗೆ ಹೆಚ್ಚಿನ ಗಮನ ಕೊಟ್ಟಿದೆ. 


368 ಬ್ದ ಆಧುನಿಕ ಹೈನಾಗಾಕೆ ದನಗಳ ನಿರ್ವಹಣೆ 


ಹಾಲುವಸ್ತು ತಯಾರಿಕೆಗಳೆ ಉದ್ದೇಶಕ್ಕಾಗಿ ಕಾಲು ಮಾರಾಟಿ 3 
ಮೂಡುವುದರಲ್ಲಿನ ಬೆಳವಣಿಗೆಗಳು ತ 


ಪ್ರತಿಯೊಂದು ಹಾಲುಮಾರುಕಟ್ಟೆಯಲ್ಲಿಯೂ ಪ್ರವಾಹಿ ಹಾಲು ಮಾರಾಟ 
ಮಾಡಿ ಹೆಚ್ಚಿಗೆ ಉಳಿದ ಹಾಲನ್ನು ಹಾಲಿನ ವಿವಿಧ ವಸ್ತುಗಳಾಗಿ ಠೂಪಾಂತರಿಸುವ 
ವ್ಯವಸ್ಥೆ ಇರುವುದು ಅವಶ್ಯವಿದೆ. ಅದರಲ್ಲೂ ಹಾಲು ಹೆಚ್ಚಿ ಗೆ ಉತ್ಪಾದನೆಯಾಗಿ; 
ಅದು ಮಾರಿ ಉಳಿಯುವ ಕಾಲಗಳಲ್ಲಿ ಈ ತೆರನಾದ ವ್ಯವಸ್ಥೆಯ ಅಗತ್ಯತೆ ಕಂಡುಬರಂ 
ತ್ತದೆ. ಬಳಕೆದಾರರ . ಬೇಡಿಕೆಯಲ್ಲಿ ಹೆಚ್ಚು ಕಡಮೆಯಾಗುತ್ತಿರುವುದು ಸಾಮಾನ್ಯ 
ಸಂಗತಿ. ಪ್ರತಿದಿನ ಸರಾಸರಿ ಮಾರಾಟವಾಗುವ (ಉಪಯೋಗಿಸಲ್ಪಡುವ) ಹಾಲಿ 
ಗಿಂತಲೂ ಶೇ. 15 ರಷ್ಟು ಹೆಚ್ಚಿನ ಹಾಲುಮಾರುಕಟ್ಟೆಯಲ್ಲಿ ಸಿದ್ದವಿರಬೇಕು. ಒಂದು 
ವೇಳೆ ಆ ಹೆಚ್ಚಿನ ಹಾಲ: ಮಾರಾಟವಾಗದೆ ಉಳಿದರೆ, ಅದನ್ನು ಹಾಲುವಬ್ರಗಳ 
ತಯಾರಿಕೆಗೆ ಉಪಯೋಗಿಸಬೇಕು. ಹಾಲಿನ ಮಾರುಕಟ್ಟೆಯಲ್ಲಿರುವ ಹಾಲು ಸಂಸ್ಕರ 
ಣಾಗಾರರು ಈ ಅನುಕೂಲಗಳನ್ನು ಹೊಂದಿರಬೇಕು. ಈ ಕಾರ್ಯವನ್ನು ಕೆಲವು. ಸಂಸ್ಕ 
ಠಣಾಗಾರರು ಸೇರಿ ಕೈಗೊಳ್ಳಬಹುದು. ಹಾಲು ಮಾರಾಟ ಸಂಘ ಅಥವಾ ಶ್ವತಂತ್ರ 
ತಯಾರಿಕಾಗಾರರು ಈ ಹೆಚ್ಚಿನ ಹಾಲನ್ನು ಪಡೆದು ಆದರ ರೂಪಾಂತರ ಕಾರ್ಯವನ್ನು 
ಕೈಗೊಳ್ಳಬಹ-ದ:. ಸಾದಾಕೆನೆ ಮತ್ತು ಘನೀಕರಿತ ಕೆನೆಕೆಗೆದ ಹಾಲನ್ನು ಉಪಯೋಗಿಸಿ 
ಕೊಂಡು ಐಸ್‌ಕ್ರೀಂ ತಯಾರಿಸಬಹುದು; ಇದು ಬಹಳಷ್ಟು ಜನಪ್ರಿಯ ಪಹಾರ್ಥ: 
ಇದರಿಂದ .ಹೆಚ್ಚು ಲಾಭವೂ ಬರುತ್ತದೆ. . ಅಲ್ಲದೆ, ವಜ್ಜಿಗೆ ಹಾಗೂ ಹಾಲುಪುಡಿ 
ಗಳನ್ನೂ ತಯಾರಿಸಬಹುದು. ಅನೇಕ ಹಾಲುಮಾರುಕಟ್ಟೆಗಳಲ್ಲಿ ಸಾಕಷ್ಟು ಪ್ರಮಾಣ 
ಪಲ್ಲಿ ಕಾಟೆಜ್‌ ಚೇಜನ್ನೂ ತಯಾರಿಸುತ್ತಾರೆ. ಹಾಲಿನಿಂದ ಕೆನೆತೆಗೆದು. ಆ ಕೆನೆಯನ್ನು 
ಸ್ವಲ್ಪ ತೆಳ್ಳಗೆ ಮಾಡಿ ಕುಡಿಯುವ ಪ್ರೇಮವನ್ನಾಗಿ ಮಾಡಿ ಮಾರಬಹೆ:ದು. ಕೆನೆಯನ್ನ 
ಐಸ್‌ಕ್ರೀಮಿಗೂ ಉಪಯೋಗಿಸಿಕೊಳ್ಳೆ pe ಕೆನೆತಗೆವ ಹಾಲು ಕಾಟೇಜ್‌ 
ಟೀಜಿಗೂಉಪಯೋಗವಾಗುತ್ತದೆ. 
:.. ೨ ಅಮೇರಿಕೆಯ ಸಂಖಕ್ತಸಂಸ್ಥಾನಗಳ, ಆನೇಕ ಭಾಗಗಳಲ್ಲಿ, ಹಿತಕರ ಹವಾಮಾನ 
ಮಣ್ಣು ಹಾಗೂ ಇತರ ಅಂಶಗಳಿಂದಾಗಿ 'ಹೈನಾಗಾರವು 2 ಹೆಚ್ಚು ಸಮರ್ಥವಾದ ಉದ್ದ 
ಮಿಖಾಗಿದೆ. ಈ ಭಾಗಗಳ ಅನೇಕ ಕಡೆಗಳಲ್ಲಿ “ಜನಸಂಖ್ಯೆ ಮೆ ಇರುವುದರಿಂದ 
ಉತ್ಪಾದನೆಯಾಗುವ ಹಾಲಿಗೆ ಮಾರುಕಟ್ಟೆ ಕಡಮೆ, ಆದ್ದರಿಂದ ಈ ಸ್ಥಳೆಗಳಲ್ಲಿ 
ಹಾಲುವಸ್ತುಗಳನ್ನು ತಯಾರಿಸುವುದೇ ಹೆಚ್ಚು, ಈ 'ಸ್ಥಳಗಳೆಲ್ಲ ಯಂತ್ರೋಪಕರಣ 
ಗಳ ಅನಂಕೊಲಗೆಳನ್ನವಲಂಜಿಸಿ, ಹಾಲಿನಿಂದ ಘೆನೀಕೃತ ಹಾಲು, 'ಜಾಹ್ಟೀಕರಿತ ಹಾಲ 
ಬೆಣ್ಣೆ, ಕೆನೆತೆಗೆದ ಹಾಲಿನಪುಡಿಗಳನ್ನು' ತಯಾರಿಸುತ್ತಾರೆ. ವಾಣಿಜ್ಯೋದ್ಯಮ ಹಾಲ 


ಜದ AC ಹ {4h 
ಒಟ 


ತ 


ಜು 


ಹಾಲು ಮೆತ್ತು ಹೈನಾಗಾರ ಉತ್ಪನ್ನಗಳೆ ಮಾರಾಟ 369 


ಸಂಸ್ಕರಣಾ ಕೇಂದ್ರಗಳನ್ನು ಹಾಲು ವಸ್ತುಗಳನ್ನು ತಯಾರಿಸಲು ಬೇಕಾಗುವ ಹಾಲು 
ಪೂರೈಸುವ ಡೈರಿಗಳಿಗೆ ಸಮೀಪವಿರಬೇಕು. 


ಮಧ್ಯಪಾಶ್ಚ್ಯ ವಿಭಾಗದಲ್ಲಿ ಬಹುಮಟ್ಟಿನ ಬೆಣ್ಣೆ ಹಾಗೂ ಸ್ವಲ್ಪಮಟ್ಟಿಗೆ 
ಚೀಜನ್ನು ಸ್ಥಳೀಯ ಹಾಲುತ್ಬಾದಕ ಸಹಕಾರ ಸಂಘಗಳೇ ತಯಾರಿಸುತ್ತವೆ. ಹಾಲಿಗೆ 
ಒಳ್ಳೆಯ ಮಾರುಕಟ್ಟೆ ದೊರಕಿಸಲು ಈ ಸಂಘಗಳು ಆಸ್ಥಿ ತ್ವಗೊಂಡವು. ಹಲವು 
ವರ್ಷಗಳ ಹಿಂದೆ ಈ ರೀತಿಯ ಕಾರ್ಯಾಚರಣೆಯಲ್ಲಿ ಸಂಘಗಳು ಆಶಕ್ತಿ ವಹಿಸು 
ತ್ತಿರಲಿಲ. ಹೆಚ್ಚಿನ ಪ್ರಮಾಣದಲ್ಲಿ ಹಾಲುವಸ್ಸುಗಳನ್ನು ತಯಾರಿಸುವ ಸಮರ್ಥಶಾಲಿ 
ಯಂತ್ರೋಪಕರಣಗಳು ಬೆಳವಣಿಗೆಯದಡ:ದರಿಂದಲೂ, ಸಾರಿಗೆ ವ್ಯವಸ್ಥೆ ಯಲ್ಲಿ ಹೆಚ್ಚು 
ಅಭಿವೃದ್ಧಿ ಯಾದುದರಿಂದಲೂ ಕೇಂದ್ರಗಳಲ್ಲಿ ಸ್ಥಾಪನೆಗೊಂಡಿರುವ ದೊಡ್ಡ ಹಾಲು 
ಸಂಸ್ಕರಣಾ ಕೇಂದ್ರಗಳು ಹಾಲಿಗೆ ಇನ್ನಷ್ಟು ಮಾರುಕಟ್ಟೆ ಸಿಗುವಂತೆ ಮಾಡಿವೆ. 


ಮೇದಸ್ಸಿನ ತತ್‌ ಸಂಬಂಧ ಬೆಲೆಯಲ್ಲಿ ಬದಲುವಣೆ ತೋರಿಬರುತ್ತದೆ. ಈ 
ಚೀಜಿನವರೆಗೆ, ಹೆಚ್ಚಿನ ಹಾಲು ಮೇದಸ್ಸಿಗೆ ಒಂದೇಸಮನಾದ ಹೆಚ್ಚಿಗೆ ಬೇಡಿಕೆ ಇರು 
ತ್ತಿತ್ತು. ಎರಡನೆಯ ಮಹಾಯುದ್ಧದ ನಂತರ ವನಸ್ಪತಿ ಮೇದಸ್ಸುಗಳ ಉತ್ಪನ್ನ 
ಹಾಗೂ ಅವುಗಳ ಬಳಕೆ ಹೆಚ್ಚಿದೆ. ಸೋಪುಗಳ ಬದಲು ಶುಚಿಕಾರಕಗಳು ಬಂದಿವೆ. 
ಇವೆಲ್ಲವೂ ಪರಿಸ್ಥಿ ತಿಯನ್ನು ಸಂಪೂರ್ಣವಾಗಿ ಬದಲಿಸಿವೆ. ಈ ಚೀಜಿನವರೆಗೆ ಹಾಲಿಗೆ 
ವಿಶೇಷವಾಗಿ ಅದರಲ್ಲಿನ ಮೇದಸ್ಸಿನ ಮೇಲೆ ಬೆಲೆ ಕಟ್ಟಲಾಗುತ್ತಿತ್ತು. ಬೆಣ್ಣೆ ತಯಾರಿಕೆ 
ಯಲ್ಲಿ ಉಳಿದ ಕೆನೆತೆಗೆದ ಹಾಲನ್ನು ಕಡಮೆ ಬೆಲೆಗೆ ಮಾರಲಾಗುತ್ತಿತ್ತು. ಸಹಜ 
ವಾಗಿಯೂ, ಹಾಲುವನ್ತು ತಯಾರಿಕಾ ಕೇಂದ್ರಗಳಲ್ಲಿ ಕೆನೆತೆಗೆದ ಹಾಲು ಒಂದು 
ಬಿಸಾಡುವ ವಸ್ತುವಾಗಿ ಪರಿಗಣಿಸಲ್ಪಡುತ್ತಿತ್ತು. ಇದನ್ನು ಪ್ರಾಣಿಗಳ ಆಹಾರವಾಗಿ 
ಕಡಮೆ ಬೆಲೆಗೆ ಮಾರಾಟಮಾಡಲಾಗುತ್ತಿತ್ತು. 


ಎಲ್ಲ ಡೈರಿ ಫಾರ್ಕ್‌ಗಳಲ್ಲಿಯೂ ಬೆಣ್ಣೆ ತಯಾರಿಸಲು ಕೆಲವು ಅನಾನುಕೂಲತೆ 
ಗಳಿವೆ. ಅವರಿಗೆ ತಕ್ಕಂತಹ, ಸಾಕಷ್ಟು ಗಾತ್ರದ ಕೆನೆಬೇರ್ಪಡಿಕೆ ಯಂತ್ರಗಳು ಸಿಗುವುದು 
ಕಷ್ಟ. ಪ್ರತಿಯೊಂದು ಫಾರ್ಮ್‌ನವರೂ ಒಂದೊಂದು ಕೆನೆಬೇರ್ಪಡಿಕೆ ಯಂತ್ರವನ್ನಿಟ್ಟು 
ಕೊಳ್ಳಲು ಅವು ದುಬಾರಿ ಬೇರೆ. ಈ ಎಲ್ಲ ಕಾರಣಗಳು ಸಣ್ಣಸಣ್ಣ ಬೆಣ್ಣೆ ತಯಾರಿಕಾ 
ಸಹಕಾರ ಸಂಘಗಳ ಉಗಮಕ್ಕೆ ಕಾರಣವಾದವು. ಡೈರಿ ಫಾರ್ಮ್‌ಗಳಲ್ಲಿ ತಯಾರಾಗುವ 
ಕನೆತೆಗೆದ ಹಾಲು ಕರುಗಳಿಗೆ ಮತ್ತು ಹಂದಿಗಳಿಗೆ ಕುಡಿಸಲು ಬಳಸುತ್ತಿದ್ದರು. ಹೆಚ್ಚು 
ಬೆಲೆಯ ಕೆನೆಯನ್ನು ಮಾತ್ರ ಮಾರಾಟಕ್ಕೆ ಕಳುಹಿಸುತ್ತಿದ್ದರು. ಈಗ, ಕೆನೆತೆಗೆದ 
ಹಾಲನ್ನು ಸಂಸ್ಕರಿಸಲು ಹಾಗೂ ಶೇಖರಿಸಿಡಲು ವಿವಿಧ ವಿಧಾನಗಳು ಬಳಕೆಗೆ ಬಂದಿವೆ. 
ಅದರಲ್ಲೂ ವಿಶೇಷವಾಗಿ ಕೆನೆತೆಗೆದ ಹಾಲನ್ನು ಒಣಗಿಸಿ ಹೆಚ್ಚು ಕಾಲ ಕೆಡದಂತೆ ಶೇಖರಿ 
ಸಿಡಬಹುದಾಗಿದೆ. ಕೆನೆತೆಗೆದ ಹಾಲಿನ ಪೌಷ್ಟಿಕಾಂಶಕತೆಯ ಬಗೆಯೂ ಜನರಿಗೆ 


370 ಅಧುನಿಕ ಹೈನಾಗಾರ ಡನಗಳ ನಿರ್ವಹಣೆ 


ಅರಿವಾಗಿದೆ. ಇದರಿಂದಾಗಿ ಹಾಲಿನ ಈ ಭಾಗವೂ (ಕೆನೆತೆಗೆದ ಹಾಲು) ಸಹ ಬರ 
ಬರುತ್ತಾ ಬಹಳ ಪ್ರಾಮುಖ್ಯತೆ ಪಡೆಯತೊಡಗಿದೆ. 


:ವಾಸ್ತವವಾಗಿ. ಯಾವುದೇ ಪ್ರದೇಶದಲ್ಲಿಯೇ ಆಗಲಿ, ಉತ್ಪಾದನೆಯಾಗುವ 
ಹಾಲಿಗೆ ತೃಪ್ತಿಕರವಾದ ಲಾಭ ಸಿಗಬೇಕಾದರೆ ಹಾಲು ಮೇದಸ್ಸು, ಕೆನೆತೆಗೆದ ಹಾಲು, 
ಹಾಲಿನ ಈ ಎರಡು ವಸ್ತುಗಳನ್ನೂ ಮಾರಬೇಕು. ಈ ಕ್ರಮಕ್ಕೆ ಅನುಕೂಲವಾಗು 
ವಂತೆ ಕರುಗಳಿಗೆ ಕನಿಷ್ಟ ಪ್ರಮಾಣದ ಪೂರ್ಣ ಹಾಲು ಆಥವಾ ಕೆನೆತೆಗೆದ ಹಾಲನ್ನು 
ಕೊಟ್ಟು, ಸಾಕುವ ವಿಧಾನಗಳು ಬಳಕೆಗೆ ಬಂದಿವೆ. ಬಹಳಷ್ಟು ಸ್ಥಳಗಳಲ್ಲಿ ಈ ವಿಧಾನ 
ಗಳು, ಅಧಿಕ ಪ್ರಮಾಣಿದಲ್ಲಿ ಹೂಲುಕೊಟ್ಟು ಕರುಗಳನ್ನು ಬೆಳೆಸುವುದಕ್ಕಿಂತಲೂ ಲಾಭ 
ದಾಯಕವಾಗಿ ಕಂಡುಬಂದಿವೆ. 


ಹಾಲು ಮತ್ತು ಹಾಲುವಸ್ತುಗಳ ಮಾರಾಟ ಪ್ರಭಾವಿಸುವ ವಿಶೇಷ 
ಅಂಶಗಳು 


ಹಾಲು ಮತ್ತು ಹಾಲುವಸ್ತುಗಳನ್ನು ಮಾರಾಟವನ್ನು ಏಕಮೇವಾದ್ವಿತೀಯ 
ವಾಗಿಸುವ ಹಲವಾರು ಗುಣಿಲಕ್ಷಣಗಳಿವೆ. ಅವುಗಳಲ್ಲಿ ಕೆಲವನ್ನು ಇಲ್ಲಿ ವಿವರಿಸಿ: 


ಹಾಲುಮಾರುಕಟ್ಟೆ ಯಲ್ಲಿ ಪ್ರತಿಯೊಬ್ಬ ಹಾಲು ಉತ್ಪಾದಕನ ಸ್ಥಾನ 


ಹಾಲು ಮಾರುಕಟ್ಟೆಯಲ್ಲಿ ಒಟ್ಟು ಹಾಲು ಪೂರೈಕೆ ಮಾಡುವುದರಲ್ಲಿ ಹಾಲುತ್ಬಾ 
ದಕನು ವೈಯಕ್ತಿಕವಾಗಿ ಏನನ್ನೊ ಪ್ರಭಾವಿಸಲಾರ. ಒಟ್ಟು ಮಾರಾಟವಾಗುವ ಹಾಲಿ 
ನಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಹಾಲುತ್ಬಾದನೆ ಮಾಡುವವರ ಪ್ರಭಾವವೂ ಸಹ ಸ್ವಲ್ಪ 
ಭಾಗ ಮಾತ್ರ. ಇದರ ಜೊತೆಗೆ, ಹಾಲುತ್ತಾದನೆಯನ್ನು ಇದ್ದಕ್ಕಿದ್ದಂತೆ ಆರಂಭಿಸು 
ವುದೂ ನಿಲ್ಲಿಸುವುದೂ ಸಾಧ್ಯವಿಲ್ಲ. ಹಾಲು ಬಲು ಬೇಗ ಕೆಡುವ ಪದಾರ್ಥವಾದುದ 
ರಿಂದ ಅದನ್ನು ಸಂಗ್ರಹದಲ್ಲಿಡುವುದೂ ಅಥವಾ ಮಾರುಕಟ್ಟೆಗೆ ಕಳುಹಿಸದೆ ತಡೆಹಿಡಿ 
ಯುವುದೂ ಸಾಧ್ಯವಿಲ್ಲ. ಉತ್ಪಾದೆನೆಯಾಗುತ್ತಿರುವ ಹಾಲು ಅಗಾಗ ಮಾರಾಟವಾಗ 
ಬೇಕು. ಹಾಲಿನ ಈ ಗುಣದಿಂದಾಗಿ ಹಾಲುತ್ಬುದಕರಿಗೆ ಹಾಲು" ಮಾರಾಟ ಒಂದು 
ಸಮಸ್ಯೆ. ಹಾಲುವಸ್ತುಗಳ ತಯಾರಿಕಾಗಾರರಿಗಿಂತಲೂ ಇವರ ಸಮಸ್ಯೆಗಳು ತೀರ 
ವಿಭಿನ್ನವಾಗಿದೆ. ಹಾಗೆ ನೋಡಿದರೆ ನಿಜವಾಗಿಯೂ ಅನೇಕ ಇತರ ಕೃಷಿ ಉತ್ಪನ್ನಗಳಿ 
ಗಿಂತಲೂ ಇವು ಬೇರೆಯೇ. 


?ಲು ಸದಾ ಪೂರೈಕೆಯಾಗುತ್ತಿದ್ದು, ಅದು ಸರಾಗವಾಗಿ ಮಾರಾಟವಾಗಿ ಬಿಡು 
ತ್ರಿದ್ದರೆ ಒಟ್ಟು ಹಾಲುಪೂರೈಕೆಯ ಮೇಲೆ ಅದು ಯಾವ ಪ್ರಭಾವವನ್ನೂ ಬೀರುವು 
ದಿಲ. ಪ್ರತಿಯೊಬ್ಬ ಹಾಲುತ್ಪಾದಕನು ಹಾಲು ಸಂಸ್ಕರಣಗಾಠರ ಆಥವಾ ಹಾಲು 
ಹಂಚಿಕೆದಾರರೊಡನೆ ಕರಾರು ಮಾಡಿಕೊಳ್ಳ ಬೇಕಾದ ಅವಶ್ಯಕತೆಯೂ ಇರುವುದಿಲ್ಲ... 


ಹಾಲು ಮತ್ತು ಹೈನಾಗಾರ ಉತ್ಪನ್ನಗೆಳ ಮಾರಾಟ 371 


ಪ್ರವಾಹಿ ಹಾಲು ಮಾರುಕಟ್ಟಿ ಮತ್ತು ಹಾಲಿನ ಸಿದ್ದೆವಸ್ತು ಗಳ 
ಮಾರುಕಟ್ಟೆಗಳಲ್ಲಿ ತಾರತಮ್ಯಗಳು 


ನೇರವಾಗಿ ಉಪಯೋಗಿಸುವ ಹಾಲು ಉತ್ಪಾದಿಸುವಿಕೆಗೆಂದು ಸಿದ್ಧವಸ್ತು ತಯಾ 
ರಿಕೆಯ ಉದ್ದೇಶಗಳಿಗೆ ಹಾಲು ಉತ್ಪಾದಿಸುವಿಕೆಗಿಂತ ಹೆಚ್ಚು ವೆಚ್ಚದ್ದಾ ಗುತ್ತ ದೆ. ಇದಕ್ಕೆ 
ಕಾರಣ ಸ್ಥಳೀಯ ಆರೋಗ್ಯ ಇಲಾಖೆಗಳಿಂದ ಮಾಡಲ್ಪಟ್ಟ. | ಕಾಯಿದೆಗಳು. ಆರೋಗ್ಯ 
ನಿಯಮಗಳಿಗನ:ಗುಣವಾಗಿ ಮಾರುಕಟ್ಟೆಯ ಪ್ರತಿನಿಧಿಗಳು ಮಾರುಕಟ್ಟೆಗೆ ಬರುವ ಎಲ್ಲ 
ಕೃಷಿಯ ಉತ್ಪಾದನೆಗಳ ಪರೀಕ್ಷಣೆಯನ್ನು ಮಾಡುತ್ತಾರೆ. ಹೀಗಾಗಿ, ಮಾರಾಟ 
ಮಾಡುವ ವಸ್ತುಗಳ ಬೆಲೆ ಹೆಚ್ಚಾಗುತ್ತದೆ. ಪ್ರವಾಹಿ ಹಾಲನ್ನು ಹೆಚ್ಚಾಗಿ ಸ್ಥಳೀಯ 
ಪೇಟೆಗಳಲ್ಲಿಯೇ ಮಾರಲಾಗುತ್ತದೆ. ಜನಸಂಖ್ಯೆ ವಿಸ್ತರಿಸುತ್ತಿರುವ ಕೇಂದ್ರಗಳಲ್ಲಿ 
ಪ್ರವಾಹಿ ಹಾಲು ಮಾರುಕಟ್ಟೆಗಳು ಗಣನೀಯವಾಗಿ ಹೆಚ್ಚುತ್ತಿರುವ ಸೂಚನೆಗಳಿವೆ, 
ಅಮೇರಿಕೆಯ ಸಂಯುಕ್ತ ಸಂಸ್ಥಾನಗಳ ಈಸ್ಟರ್ನ್‌ ಸೀ ಬೋರ್ಡ್‌ ಉದ್ದಕ್ಕೂ ಇದನ್ನು 
ಕಾಣಬಹುದು. ಈ ಪ್ರದೇಶದಲ್ಲಿ ಹಾಲಿನ ದರನಿರ್ಣಯ ಹಾಗೂ ಮಾರುಕಷ್ಟೆ ವ್ಯವ 
ಹಾರಗಳು ಸ್ಥ ಳೀಯ ಆಧಾರದ ಮೇಲೆ ನಡೆಯುತ್ತವೆ. ಪಕ್ಕದಲ್ಲಿರುವ ಪ್ರದೇಶಗಳ 
ಅಥವಾ ಮಾರುಕಟ್ಟೆಗಳ ಕಾಲಿನ ಪೂರೈಕೆಗಳ ಮಟ್ಟವು ಅಲ್ಲಿನ ಮಾರುಕಟ್ಟೆಯ ವ್ಯವ 
ಹಾರಗಳನ್ನು ಸ್ಪಷ್ಟವಾಗಿ ಅವಲಂಬಿಸಿರುತ್ತದೆ. 


ತಂತ್ರಗಳು ಮತ್ತು ವಿಧಾನಗಳು ಲಭ್ಯವಾಗಿರುವುದರಿಂದ, ಸಾವಿರಾರು ಮೈಲಿ 
ದೂರಕ್ಕೆ ತಾಜಾ ಹಾಲಿನ ಸಾಗಾಣಿಕ ಸಾಧ್ಯವಾಗಿದೆ. ಇದರ ಪರಿಣಾಮವಾಗಿ, ಹಾಲಿಗೆ 
ಯಾವುದೊಂದು ಮಾರುಕಟ್ಟೆ ನಿರ್ಧರಿಸ:ವಾಗ, ಆರೋಗ್ಯ ಕಾಯಿದೆಗಳಿಗಿಂತಲೂ 
ಆರ್ಥಿಕ ಅಂಶಗಳು ಬಹು ಮುಖ್ಯವಾಗುತ್ತಿವೆ. ಆರೋಗ್ಯ ಕಾಯಿದೆಗಳಲ್ಲಿ ಹೆ ಹೆಚ್ಚು ಏಕ 
ರೂಪತೆಯು ಕಂಡು ಬರುತ್ತಿದೆ. ಇರದ ಭವಿಷ್ಯದಲ್ಲಿ ಆರ್ಥಿಕ ಅಂಶಗಳು ಇನ್ನೂ 
ಹೆಚ್ಚು ಮುಖ್ಯವಾಗುವುದನ್ನು ನಿರೀಕ್ಷಿಸಬಹುದು. 


ಕ ರಾಷ್ಟ್ರದಲ್ಲಿ ಹೆ್ಚಿಚ್ಚ ಹಾಲಿನ ಸಿದ್ಧ ವಸ್ತುಗಳು ಮಾರುಕಟ್ಟೆಗಳಿಗೆ ಬರುತ್ತಿವೆ. 
ಬೇಡಿಕೆಯಿರುವ ಭಾಗಗಳಿಗೆ ಅವುಗಳನ್ನು ಸಾಗಿಸಬಹುದು. ಅವುಗಳನ್ನು ಹೆಚ್ಚು ಕುಲ 


ಕೆಡದಂತೆ ಇಡುವುದು ಮುಖ್ಯ. ಬಹಳಷ್ಟ ಮಾರುಕಟ್ಟೆಗಳಲ್ಲಿ ಹಾಲು ಮತ್ತು ಸಿದ್ಧ 
ವಸ್ತುಗಳ ಬೆಲೆ ನಿರ್ದರಿಸುವಿಕೆಯು ಈ ಕೆಲವು ಅಂಶಗಳನ್ನು ಆಧರಿಸಿದೆ. 


ಪ್ರವಾಹಿ ಹಾಲು ಮಾರು ಕಟ್ಟೆ ಸಹಕಾರ ಸಂಘಗಳ ಕಾರ್ಯನಿರ್ವಹಣೆ 


; ದೊಡ್ಡ ದೊಡ್ಡ ಹಾಲು ಮಾರ:ಕಟ್ಟೆಗಳಲ್ಲಿ ಸಹಕಾರ ಸಂಘಗಳನ್ನು ರಚಿಸಲಾ 
"ಗಿದೆ. ಈ ಸಹಕಾರ ಸಂಘಗಳಿಗೆ ಹಾಲುತ್ತಾದಕರು ಸದಸ್ಯರಾಗಿರುತ್ತಾರೆ. ಸಹಕಾರ 
" ಸಂಘಗಳ ಮೂಲಕ ಮಾರಿದ ಹಾಲಿಗೆ ಸದಸ್ಮರು ಕಮೂಶನ್‌ ರೂಪದ ಲಿ ಹಣ ಒದಗಿ 


372 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಸುತ್ತಾರೆ. ಈ ಸಂಘಗಳಿಗೆ ಚುನಾಯಿತ ನಿರ್ದೇಶಕರ ಸಮಿತಿಗಳು ಇರುತ್ತವೆ. ಈ 
ನಿರ್ದೇಶಕರ ಸಮಿತಿಗಳು ಸಂಘದ ಕಾರ್ಯಗಳನ್ನು ನಿರ್ವಹಿಸುತ್ತವೆ. 


ಸಹಕಾರ ಸಂಘಗಳಲ್ಲಿ ಹಂಚಿಕೆದಾರರಿಗೂ ಯೋಗ್ಯ ಬೆಲೆಯು ದೊರೆಯುತ್ತದೆ. 
ಉತ್ಪಾದಕರಹಾಲಿನ ಮಾರಾಟದ ವ್ಯವಸ್ಥೆ ಹಾಗೂ ಒಂದೇಸಮಾನದ ಪೂರೈಕೆಗಳು ಈ 
ುಘಗಳ ಪ್ರಾಥಮಿಕ ಕಾರ್ಯಗಳು. ಮಾರಿ ಉಳಿದ ಹಾಲಿನ ಹಂಚಿಕೆ ಜವಾಬ್ದಾರಿ 
ಹೊತ್ತುಕೊಳ್ಳುವುದು, ಆರೋಗ್ಯ ಕಾಯಿದೆಗಳನ್ನು ಅನುಸರಿಸುವುದಕ್ಕೆ ಉತ್ಪಾದಕರಿಗೆ 
ಸಹಾಯ ಮತ್ತು ಸಲಹೆ ನೀಡುವುದು, ಮಾರಂಕಟ್ಟೆಯ ಬೇಡಿಕೆಗಳಲ್ಲಿ ವ್ಯತ್ಕಾಸ 
ಗಳಿದ್ದಾಗ, ಉತ್ಪುದಕರು ಅವುಗಳಿಗೆಹೊಂದಿಕೊಳ್ಳುವುದಕ್ಕೆ ಸಹಾಯ ನಿಡಲಾಗುವುಡು, 
ಉತ್ಪಾದಕರ ಹಾಲಿನಲ್ಲಿರುವ ಬೆಣ್ಣೆ ಮೆದಸ್ಸಿನ ಪರೀಕ್ಷೆ ಮತ್ತು ಗುಣವನ್ನು ನಿಯಂತ್ರಣ 
ಮಾಡುವುದು. ಇವು ಸಂಘಗಳು ನಿರ್ವಹಿಸುವ ಇನ್ನಿತರ ಕಾರ್ಯಗಳು. 


ಸಂಸ್ಕರಣಕಾರರು ಮತ್ತು ಹಂಚಿಕೆದಾರಕೊಂದಿಗೆ ಬೆಲೆಯ ವಿಚಾರವಾಗಿ ಮತ್ತು 
ಮಾರಾಟದ ಪರಿಸ್ಥಿತಿಗಳ ವಿಚಾರವಾಗಿ ಕರಾರು ಮಾಡಿಕೊಳ್ಳುವುದು ಸಹಕಾರಸಂಘ 
ಗಳು ಸಲ್ಫಿಸುತ್ತಿರುವ ಸೇವೆಗಳಲ್ಲಿ ಮಹತ್ವದ ಅಂಶ, ಸಹಕಾರಸಂಘಗಳು ಹೆಚ್ಚು 
ಹಾಲನ್ನು ನಿಯಂತ್ರಿಸುವ ಶಕ್ತಿಯುತ ಸಾಧನಗಳಾಗಿವೆ, ಯಾವುದೊಂದು ಸಹಕಾರ 
ಸಂಘವು ಅಲ್ಪ ಪ್ರಮಾಣದಲ್ಲಿ ಹಾಲನ್ನು ನಿಯಂತ್ರಿಸುತ್ತಿದ್ದರೆ, ಸಕಾಲದಲ್ಲಿ ದೊಡ್ಡ 
ಪ್ರಮಾಣದಲ್ಲಿ ಅದರಿಂದ ಹಾಲುಪೂರೈಕೆಯಾಗದಿದ್ದರೆ ಅದು ವ್ಯಾಪಾರದ ಯಾವುದೇ 
ಕರಾರು ಮಾಡಿಕೊಳ್ಳುವುದರಲ್ಲಿ ದುರ್ಬಲವಾಗುತ್ತದೆ. ಮಾರುಕಟ್ಟೆಯಲ್ಲಿ ಸುಭದ್ರ 
ವಾಗಿ ನೆಲೆನಿಲ್ಲಲು, ಕೆಲವು ಸಹಕಾರ ಸಂಘಗಳು ಹಾಲು ಸಿದ್ಧವಸ್ತು ಇಲ್ಲವೆ ಪ್ರವಾಹಿ 
ಹಾಲು ಅಥವಾ ಎರಡೂ ಪದಾರ್ಥಗಳ ಸಂಸ್ಕರಣಾ ಕೇಂದ್ರಗಳನ್ನು ಸ್ಥಾಪಿಸಿ 
ಕೊಂಡಿರುತ್ತವೆ. 


ಹೈನಾಗಾರ ಮಾರಾಟ ಸೆಹಕಾರ ಸಂಘಗಳು ಇತರ ಕೃಷಿ ಸಹಕಾರಸಂಘಗ 
ಳಂತೆಯೇ ಕಾಂಗ್ರೆಸ್ಸಿನಿಂದ ಪಾಸಾದ ,ವಿಶೇಷ ಕಾನೂನಿನನ್ವಯ ಕಾರ್ಯ ನಿರ್ವಹಿಸು 
ತ್ವದೆ; ಏಕಸ್ವಾಮ್ಯ ರೀತಿಯಲ್ಲಿ ವರ್ತಿಸುವುದಿಲ್ಲ. ನಂಬಿಕೆ ಕಳೆದುಕೊಂಡ ಸಹಕಾರ 
ಸಂಘಗಳ ಮೇಲೆ ಅವಿಶ್ವಾಸ ಕಾನೂನಿನ ಮೇರೆಗೆ ಅಮೇರಿಕೆಯ ಸಂಯುಕ್ತ ಸಂಸ್ಥಾನ 
ಗಳ ನ್ಯಾಯಾಲಯಗಳಲ್ಲಿ ಕ್ರಮ ಕೈಗೊಳ್ಳಬಹುದಾಗಿದೆ. ಹೈನಾಗಾರ ಉದ್ಯಮದಲ್ಲಿ 
ಪೈಪೋಟಿಯನ್ನು ಕಡಮೆ ಮಾಡಲು ಹಲವು ಸಲ, ನ್ಯಾಯಾಲಯಗಳು ನಿರ್ದೇಶನ 
ನೀಡುತ್ತವೆ. ದೊಡ್ಡ ಪ್ರಮಾಣದಲ್ಲಿ ಹಾಲುಪೂರೈಕೆಮಾಡಿ ಹಂಚಿಕೆಯ ಏಕಸ್ವಾಮ್ಯ 
ವಹಿಸದಂತೆ ನ್ಯಾಯಾಲಯಗಳು ಸಹಕಾರಸಂಘಗಳನ್ನು ನಿಯಂತ್ರಿಸುತ್ತವೆ. 


ಸಾಮಾನ್ಯವಾಗಿ, ಸಹಕಾರಸಂಘಗಳು ವೈಯಕ್ತಿಕ ಉತ್ಪಾದಕರ ಹಾಲುಪೂರೈಕೆ 
ಯನ್ನು ನಿಯಂತ್ರಿಸುವುದು ಕಷ್ಟ. ಪ್ರತಿಯೊಬ್ಬ ಹಾಲುತ್ಬಾಧಕನು ಸ್ವತಂತ್ರವಾಗಿ 


ಹಾಲು ಮತ್ತು ಹೈನಾಗಾರ ಉತ್ಪನ್ನಗಳ ಮಾರಾಟ 373 


ವ್ಯವಹಾರ ಮಾಡುತ್ತಾನೆ. ಬೆಲೆಯಲ್ಲಿನ ಹೆಶ್ಚಕಡಮೆಯು ಅವನ ಉತ್ಪಾದನೆಯ 
ಮೇಲೆ ಪರಿಣಾಮವಾಡುತ್ತದೆ. ಇತರ ಉತ್ಪಾದನಾವ್ಯವಹಾರದಲ್ಲಿ ಆಗುವಂತೆಯೇ, 
ಜೆಲೆ ಏರಿದ ಕಾಲದಲ್ಲಿ ಅವನು ತನ್ನ ಉತ್ಪಾದನೆಯನ್ನು ಹೆಚ್ಚಿಸುತ್ತಾನೆ. 


ಬೆಲೆ ಇದ್ದಕ್ಕಿ ನ್ಹಂತೆ ಇಳಿದಾಗ, ಹೈನ:ಗಾರನು ತಾನು ತೊಡಗಿಸಿದ ಬಂಡಮುಳ 
ವನ್ನು ಸರಿದೂಗಿಸಬೇಕಾಗಿದ್ದರೆ, ಅವನು ಎರಡು ಮಾರ್ಗಗಳನ್ನು ಅನುಸರಿಸಬೇಕು. 
ಮೊದಲನೆಯದು, ಕಡಮೆ ವೆಚ್ಚದಲ್ಲಿ ಅಷ್ಟೇ ಪ್ರಮಾಣದ ಹಾಲನ್ನು ಹೆಚ್ಚು ಸವರ್ಥ 
ವಾಗಿ ಉತ್ಪಾದಿಸುವುದು; ಎರಡನೆಯದು, ಉತ್ಪಾದನೆಯನ್ನು ಹೆಚ್ಚಿಸುವುದು. ಈ 
ಎರಡೂ ಪರಿಣಾಮಕಾರಿಯಾಗಬೇಕಾಗಿದ್ದರೆ, ಕೆಲವು ಮಿತಿಗಳಿವೆ. ಕೆಲವು ಹೈನುಗಾರ 
ರಿಗೆ ಮೊದಲನೆಯದು ಸಾಧ್ಯವಾಗುತ್ತದೆ. ಬೆಲೆ ಇಳಿದಾಗ ಕೆಲವರು ಉತ್ಪಾದನೆ 
ಯನ್ನೇ ಪೂರ್ಣವಾಗಿ ಕಡಮೆ ಮಾಡ.ತ್ತಾರೆ. ಎರಡನೆಯ ಕ್ರಮವಲ್ಲಿ ಕೆಲವು ಉತ್ಪಾ 
ದಕರು ಉತ್ಪಾದನೆಯನ್ನು ಹೆಚ್ಚುಮಾಡುವುದರ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ 
ಒಟ್ಟು ಹಾಲಿನ ಪರಿಮಾಣ ಹೆಚ್ಚಾಗುತ್ತದೆ. ಕೆಲವು ಹೈನುಗಾರರಾದರೂ ತಮ್ಮೆ 
ಉತ್ಪಾದನೆಯನ್ನು ಬಿಡದ ಹೊರತು, ಸಾಮಾನ್ಯವಾಗಿ ಒಟ್ಟು ಉತ್ಪಾದನೆಯಲ್ಲಿ ಇಳಿ 
ವಾಗ.ವುದಿಲ್ಲ. ಅಂಥ ಹೈನುಗಾರನು ಮಾರಿದ ಹೆಚ್ಚಿನ ಹಸುಗಳನ್ನು ಅವನ ನೆರ ಹೊರೆ 
ಯವರೇ ಕೊಳ್ಳುತ್ತಾರೆ. ಆಗಲೂ ಕೂಡ ಉತ್ಪಾದನೆಯಲ್ಲಿ ಸ್ವಲ್ಪ ಮಾತ್ರ ಇಳಿಮುಖ 
ವಾಗುತ್ತದೆ. ಪೊದಲನೆಯ ಕ್ರಮದಿಂದ ಸಾಮರ್ಥ್ಯ ಹೆಚ್ಚು ತ್ತದೆ. ಪ್ರತಿ ಹಸುವಿನಿಂದಲೂ 
ಹೈನುಗಾರನು ಹೆಚ್ಚ ಉತ್ಪಾದನೆಯನ್ನು ಪಡೆಯುತ್ತಾನೆ. ಈ ಕ್ರಮದಿಂದ, ಯಾವು 
ದೊಂದು ಪ್ರವೇಶದಲ್ಲಿ ಹಸುಗಳ ಸಂಖ್ಯೆಯಲ್ಲಿ ಹೆಚ್ಚು ಇಳಿಮುಖವಾದರೂ, ಹಾಲಿನ 
ಪೂರೈಕೆಯಲ್ಲಿ ಇಳಿಮುಖವಾಗುವುದಿಲ್ಲ. ಈ ಸ್ಥಿತಿಯು ಕ್ರಿ.ಶ 1946 ರಲ್ಲಿ ಅಮೋರಿ 
ಕೆಯ ಸಂಯುಕ್ತ ಸಂಸ್ಥಾನಗಳಲ್ಲಿ ಉಂಜಾಗಿತ್ತು. ಆಗಿನಿಂದ ಕ್ರಿ.ಶ.1959 ರವರೆಗೆ, 
ಕ್ರಿ.ಶ, 1946 ರಲ್ಲಿದ್ದ ದನ ಸಂಖ್ಯೆಯ ಮೊತ್ತದ ಶೇಕಡಾ 20 ರಷ್ಟಕ್ಕೆ ದನಗಳ 
ಸಂಖ್ಯೆ ಇಳಿಮುಖವಾಯಿತಂ. ಆದರೂ ಉತ್ಪಾದನೆಯು ಕ್ರಮೇಣ ಹೆಚ್ಚುತ್ತ ನಡೆದು 
ಕ್ರಿ. ಶ. 1959ರ ಹೊತ್ತಿಗೆ ಮೊದಲಿನ ಮಟ್ಟಕ್ಕೆ ಏರಿತು. 


ಉತ್ಪಾದಕರ ಹಾಲಿಗೆ ಹಣನೀಡಿಕೆ : ಸಹಕಾರ ಸಂಘಗಳ ಸದಸ್ಯರು 
ಅನೇಕ ಯೋಜನೆಗಳಿಗೆ ಅನುಸಾರವಾಗಿ, ತಮ್ಮ ಹಾಲಿಗೆ ಬೆಲೆಯನ್ನು ಪಡೆಯುತ್ತಾರೆ. 
ಮಾರುಕಟ್ಟೆ ಒಂದುಗೂಡಿಸಿದ ಯೋಜನೆ ಅತ್ಯಂತ ಜನಪ್ರಿಯವಾಗಿರುವ ಪನ್ಧತಿ. ಈ 
ಪಡ್ಚತಿಗೆ ಅನುಸಾರವಾಗಿ, ಸೆಹಕಾರ ಸಂಘದ ಸದಸ್ಯನಾದ ಪ್ರತಿ ಹಾಲುತ್ಪಾದಕನೂ 
ತನ್ನ ಎಲ್ಲ ಹಾಲಿಗೆ ಒಂದೇ ಬೆಲೆಯನ್ನು ಪಡೆಯುತ್ತಾನೆ. ಸಹಕಾರ ಸಂಘವು ತನ 
ದೊರಕಿಸುವ `ಎಲ್ಲ ಹಾಲನ್ನೂ ಮಾರಿ, ತನ್ನ ಕಮಿಶನ್‌ ಪಡೆದು, ಎಲ್ಲರಿಗೂ ಒಂದೇ 
ಬೆಲೆಯನ್ನು `ಓದಗಿಸುತ್ತದೆ. . ಅದೇ ವ್ಯಾಪಾರಿಗಳು ತಾವು ಬೇರೆ ಬೇರೆ ಉದ್ದೇಶಗಳ 
ಗಾಗಿ ಉಪಯೋಗಿಸುವ ಹಾಲುಗಳಿಗೆ ಬೇರೆ ಬೇರೆಯಾಗಿ ಬೆಲೆ ಗೊತ್ತುಮಾಡುತ್ತಾರೆ. 


374 ಟ್ಥ ಅಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಇನ್ನೊಂದು ಹಣನೀಡಿಕೆ ಯೋಜನೆಯನ್ನು ನಿರ್ವಾಕರ ಒಂದುಗೂಡಿಸುವಿಕೆ 
(ಹ್ಮಾಂಡ್ಲರ್‌ ಪೂಲ್‌) ಎಂದು ಕರೆಯುತ್ತಾರೆ. ಇದರಲ್ಲಿ ಸಂಸ್ಕರಣಕಾರನು ಹಾಲಿನ 
ಉತ್ಪಾದಕರ ಉಪಯೋಗಕ್ಕನ:ಸಾರವಾಗಿ ಸಹಕಾರಸಂಘವು ಹಾಲುತ್ಪುದಕನಿಗೆ ಬೆಲೆ 
ನೀಡುತ್ತದೆ. ಹಾಲನ್ನು 1], 11, 11] ದರ್ಜೆಗಳಲ್ಲಿ ವರ್ಗೀಕರಿಸಿ, ಪ್ರತಿ ದರ್ಜೆಗೂ 
ಯೋಗ್ಯವಾದ ಬೆಲೆಯನ್ನು ಕೊಡಲಾಗುತ್ತದೆ. ಈ ಪದ್ಧತಿಯಲ್ಲಿ, ಉತ್ಪಾದಕರು, 
ತಮ್ಮದೇ ಆದ ಬೆಲೆಯನ್ನು ನಿರ್ಧರಿಸುವ ಪ್ರತಿಯೊಬ್ಬ ನಿರ್ವಾಹಕನಿಗೆ ತಮ್ಮ ಹಾಲನ್ನು 
ಕಳಿಸುತ್ತಾರೆ. ಮಾರುಕಟ್ಟೆ ಒಂದುಗೂಡಿಸಿದ ಯೋಜನೆಯಲ್ಲಿನ ಉತ್ಪಾದಕರೆಲ್ಲರೂ 
ಎಲ್ಲ ತರಹದ ಹಾಲಿಗೂ ಒಂದೇ ಬೆಲೆಯನ್ನು ಪಡೆಯುವಂತೆ ಈ ಯೋಜನೆಯಲ್ಲಿ 
ಪಡೆಯಲಾಗುವುದಿಲ್ಲ. 


ನತುಭೇದವು ಹಾಲುತ್ಬಾದನೆಯಲ್ಲಿ ಒಂದು ಜಟಿಲ ಸಮಸ್ಯೆಯಾಗಿದೆ. ಹೈನು 
ದನಗಳ ಶರೀರಕ್ರಿಯೆ ವಿಶಿಷ್ಟ ಬಗೆಯದಾಗಿದೆ. ಕಟ್ಟಿಸುವಿಕೆ ಹಾಗೂ ಗೊತ್ತುಪಡಿಸಿದ 
ಆಹಾರನೀಡುವಿಕೆಗಳಲ್ಲಿ ಸಾಂದ್ರ ನಿರ್ವಹಣೆ ಅವಶ್ಯ. ಹಾಗೆ ಮಾಡದಿದ್ದರೆ, ವಸಂತ 
ಕಾಲದಲ್ಲಿ ಹಾಲು ಹೆಚ್ಚಾಗಿ ಉಳಿಯುತ್ತದೆ ಮತ್ತು ಹೇಮಂತಕಾಲದಲ್ಲಿ ಅದರ ಕೊರತೆ 
ಕಂಡುಬರುತ್ತದೆ. 


ಸಹಕಾರ ಸಂಘಗಳಲ್ಲಿ ಹಾಲಿನ ಪೂರೈಕೆಯು ವರ್ಷವಿಡೀ ಒಂದೇ ಸಮನಾಗಿ 
ನಡೆಯಬೇಕಾಗುತ್ತದೆ. ಅದಕ್ಕನುಗುಣವಾಗಿ ಹೇಮಂತದಲ್ಲಿ ಅಧಿಕ ಉತ್ಪಾದನೆ 
ಮಾಡಲು ಮತ್ತು ವಸಂತದಲ್ಲಿ ಕಡಮೆ ಉತ್ಪಾದನೆ ಮಾಡಲು ಸದಸ್ಯರಿಗೆ ಆರ್ಥಿಕ 
ಸಹಾಯವನ್ನು ಮಾಡಲಾಗುತ್ತದೆ. ಇದಕ್ಕಾಗಿ ಬೇಸ್‌ ಸರ್ಬಸ್‌ ಮತ್ತು ವಿದೊ 
ಲ್ಡಿಂಗ್‌ ಪೇಬ್ಯಾಕ ಯೋಜನೆಗಳು ಬಳಕೆಯಲ್ಲಿವೆ. ಇವೆಲ್ಲ ಒಂದೇತೆರನಾಗಿಲ್ಲ; ಇವುಗ 
೪ಲ್ಲಿ ಅನೇಕ ಬದಲಾವಣೆಗಳಿವೆ. ಬೇಸ್‌ ಸರ್ಬಸ್‌ ಯೋಜನೆಯಲ್ಲಿ ಉತ್ಪಾಡಕನಿಗೆ ಸಹ 
ಕಾರ ಸಂಘಗಳು ಮಿಶ್ರಬೆಲೆ (ಬ್ಲೆಂಡ್‌ ಪ್ರೈಸ್‌) ಯನ್ನು ಕೊಡುತ್ತವೆ. ಹೇಮಂತದಲ್ಲಿ 
ನಿರ್ದಿಷ್ಟಪಡಿಸಿದ ಅವಧಿಯಲ್ಲಿ ಸಂಗ್ರಹವಾದ ಹಾಲಿಗೆ ಕೊಡುವ ಬೆಲೆಯನ್ನೇ ಅಂದರೆ 
ಇಡಿಯ ವರ್ಷ ಸಂಗ್ರಹವಾಗುವ ಎಲ್ಲ ಹಾಲಿಗೆ ಕೊಡಮಾಡುವುದೇ ಈ ಬೆಲೆಯ. 
ಕೆಲವು ಮಾರುಕಟ್ಟೆಗಳಲ್ಲಿ ಮೂಲ ಒಂದು ಫಾದ್ಮಿಗೆ ಸಂಬಂಧಿಸಿದಂತೆ ಹೆಚ್ಚಿಸುವುದಾಗಲೀ 
ಅಥವಾ ಹೊಸದೊಂದು ಫಾರ್ಮಿನಲ್ಲಿ ಇನ್ನೊಂದನ್ನು ಸ್ಥಾಪಿಸುವುದಾಗಲೀ ಬಹಳ 
ಕಷ್ಟ.  ಮೂಲಯೋಜನೆಯ ಉಪಯೋಗದಿಂದ ಮಾರುಕಟ್ಟೆಯಲ್ಲಿ ಒಟ್ಟು ಪೂರೈ 
ಕೆಯು ಮಿತಿಗೊಂಡಿರುತ್ತದೆ ಮತ್ತು ಎಲ್ಲ ಕಾಲದಲ್ಲಿಯೂ ಪೂರೈಕೆ ಒಂದೇ ಸಮನಾಗಿ 
ರುತ್ತದೆ. : ಈ 

'ವಿದೊಲ್ಲಿಂಗ್‌ ಪೇಬ್ಮಾಕ್‌ ಯೋಜನೆ” ಎಂದರೆ, ಸಮೃದ್ಧಿಕಾಲದ ಅವಧಿಯಲ್ಲಿ 
ಸರಬರಾಜುಮಾಡಿದ ಉತ್ಪಾದಕನ ಹಾಲಿಗೆ ಬೆಲೆಯನ್ನು ಕಡಮೆ ಮಾಡುವುದು. ಸಹ. 


ಹಾಲು ಮತ್ತು ಹೈನಾಗಾರ ಉತ್ಪನ್ನಗಳ ಮಾರಾಟ 375 


ಕಾರಸಂಘದಲ್ಲಿ ಕಡಮೆಮಾಡಿದ ಬೆಲೆಯ ಪ್ರಮಾಣಕ್ಕನುಗುಣವಾದ ಹಣವನ್ನು ಇಟ್ಟು, 
ಕಡವೆ ಉತ್ಪಾದನೆಯ ಕಾಲದ ಅವಧಿಯಲ್ಲಿ ಉತ್ಪಾದಕನ ಹಾಲಿಗೆ ಹೆಚ್ಚು ಹಣ ಣನೀಡಿಕೆ 
ಮಾಡುವುದಕ್ಕಾಗಿ ಈ ಹಣವನ್ನು ಉಪಯೋಗಿಸಲಾಗುತ್ತಿದೆ. ವಸಂತ ಮತ್ತು 
ಹೇಮಂತಗಳಲ್ಲಿ ಉತ್ಪಾದನೆಯಲ್ಲಿ ಒಂದೇ ಮಟ್ಟವನ್ನು ಉಳಿಸಿಕೊಂಡಿರುವ ಉತ್ಪಾದ 
ಕನು ತನ್ನ ಉದ್ಯಮದಲ್ಲಿ ದೃಢವಾಗಿ ನಿಲ್ಲಲಾರ. ಸಮ್ಮ! ಕಾಲಕ್ಕಿಂತಲೂ ಕಡಮೆ 
ಉತ್ಪಾದನೆಯ ಕಾಲದಲ್ಲಿ ಹೆಚ್ಚು ಹಾಲನ್ನು ಪೂರೈ ತಮಃ ಆದಾಯವನ್ನು ಹೆಚ್ಚಿಸಿ 
ಕೆ “ಳ್ಳುತ್ತಾನೆ. ಹಾಗೆ ಸಾಧ್ಯ ವಿಲ್ಲದಿದ್ದ ರನ ನಷ್ಟವನ್ನು ಅನುಭವಿಸುತ್ತಾನೆ. 


( 


ಹಾಲಿನ ಕೆಡುವ ಸ್ವಭಾವ ಮತ್ತು ದಿನನಿತ್ಯ ಅದರ ಬಳಕೆ ಗುಣಗಳು ಹಾಲಿನ 
ಉತ್ಪಾದನೆಯಲ್ಲಿ ತೊಡಗಿದ ಜನರು ಸದಾ ಜಾಗ್ರತರಾಗಿರುವಂತೆ ಒತ್ತಾಯಿಸುತ್ತವೆ; 
ಅಲ್ಲದೆ, ಮಾರುಕಟ್ಟೆಯಲ್ಲಿಯೂ ವಿಶೇಷ ಸಮಸ್ಯೆಗಳನ್ನು ಉಂಟುಮಾಡುತ್ತವೆ.ವಾರದ 
ಕೆಲವು ದಿನಗಳಲ್ಲಿ ಸಂಸ್ಕ ರಣಗಾರರ ಬೇಡಿಕೆಯಲ್ಲಿಯೂ ವ ಎತ್ಕಾಸವಾಗುತ್ತದೆ. ಬಹು 
ತೇಕ ಸಂಸ್ಕರಣಾ ಸ್ಥಾ ವರಗಳು ವಾರದ ಕೊನೆಯ ದಿನಗಳ ಲ್ಲಿ ಕುರ್ಯಮಾಡುವುದಿಲ್ಲ. 
ಹೀಗಾಗಿ. ವಾರದ ಕೊನೆಯ ಶುಕ್ರವಾರ ಹಾಗೂ ಶನಿವಾರಗಳ ಅಗತ್ಯತೆ ಪೂರೈಸಲು 
ಗುರುವಾರ ಹೆಚ್ಚಿನ ಪೂರೈ ಕೆಯಾಗಬೇಕಾಗುತ್ತದೆ. ಸೋಮವಾರ ಕೂಡ ಅತಿ ಹೆಚ್ಚಿನ 
ಸಂಸ್ಕರಿಣ ನಡೆಯುತ್ತದೆ. ಅಂದು ಕೂಡ ಹೆಚ್ಚಿನ ಸರಬರಾಜು ಅವಶ್ಯವಿದೆ. ಆದರೆ, 
ಇದು. ಕಳೆದವಾರದ ಕೊನೆಯಲ್ಲಿ ಆದ ಸರಬರಾಜನ್ನು ಅವಲಂಬಿಸುತ್ತದೆ. ಕೆಲವು 
ಮಾರುಕಟ್ಟೆಗಳಲ್ಲಿ ಜನರು ಒಂದು ಸ್ಥ ಳದಿಂದ ಇನ್ನೊಂದು ಸ್ಥ ಳಕ್ಕೆ ಹೋಗುವಿಕೆ, 
ರಜೆಯ ದಿನಗಳು, ಇವೇ ಮೊದಲಾದ ಕಾರಣಗಳಿಂದಾಗಿ ಗ್ರಾಹಕರ ಬೇಡಿಕೆಯಲ್ಲಿ 
ವ್ಯತ್ಯೂಸವಾಗುತ್ತದೆ, 


ಸರಳವಾಗಿ ಕಾರ್ಯ ನೆಡೆಯುವಂತೆ ಮಾರುಕಟ್ಟೆಯನ್ನು ನಿರ್ವಹಿಸಬೇಕಾದರೆ, 
ಉಪ- ಯೋಗಕ್ಕೆ ಬೇಕಾಗುವುದಕ್ಕಿಂತಲೂ ಸರಾಸರಿ ದಿನಕ್ಕೆ ಶೇಕಡಾ 15 ರಷ್ಟು ಹೆಚ್ಚು 
ಪ್ರವಾಹಿಹಾಲು ದೊರೆಯುವುದು ಅಗತ್ಯವಿದೆ. ಸಂಸ್ಕರಣಗಾರರಿಂದ ಕಡವೆ. ಬೇಡಿ 
ಕೆಯ ದಿನಗಳಲ್ಲಿಯೂ ಮತ್ತು ಹೆಚ್ಚು ಪೂರೈಕೆಯ ಕಾಲದಲ್ಲಿಯೂ ಸಹ, ಶೇಕಡಾ 
15 ಕ್ಕಿಂತ ಹೆಚ್ಚುವರಿ ಸರಬರಾಜು ಇತರ ಮಾರುಕಟ್ಟೆಯಲ್ಲಿ ಇರಬೇಕು. ಮಾರಾಟ 
ಸಹಕಾರ ಸಂಘಗಳು ಸಾಮಾನ್ಯವಾಗಿ, ಸ್ಥಿ ರಪೂರೈಕೆ ಮತ್ತು ಸ್ಥಿ ರಬೇಡಿಕೆಗಳ ಬಗೆಗೆ 
ವಿಶೇಷ ಗಮನನೀಡುತ್ತವೆ. ಹಾಲುಮಾರುಕಟ್ಟೆಗೆ ಸಂಬಂಧಿಸಿದ ಎಲ್ಲ ಕಾರ್ಯಗಳಲ್ಲಿ 
ಇದು ಅತಿ ಮುಖ್ಯವಾದ ಸೇವೆಯಾಗಿದೆ. 


ಹಾಲುಮಾರುವಿಕೆಯೆಲ್ಲಿ ವಿಶೇಷ ಸಮಸ್ಯೆಗಳು : ಹಾಲುಮಾರುವಿಕೆಯು 
ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ತೆರನಾಗಿದೆ. ಆಸಕ್ತಿಯಿರುವವರು ಸ್ಥಳೀಯ 
ಮಾರುಕಟ್ಟೆಸ್ಸಿ ತಿಯನ್ನು ಎಚ್ಚರಿಕೆಯಿಂದ ಅಭ್ಯಸಿಸಬೇಕು. 


376 ಆಧುನಿಕ ಹೈನಾಗಾರೆ ಡೆನೆಗಳೆ ನಿರ್ವಹಣೆ 


ವ್ಯಾಪಾರಿಗಳ ತೀವ್ರ ಪೈಪೊ:ಟೆಯೂ ಉತ್ಪಾದಕರ ಮೇಲೆ ಕೆಟ್ಟ ಪರಿಣಾಮವನ್ನು 
ಬೀರುತ್ತದೆ. ಬೆಲೆಗಳಲ್ಲಿ ಏರುಪೆಃ :ರಾಗುವುದರಿಂದ ವ್ಯಾಪಾರಗಾರರು ಹೆಚ್ಚು ತೊಂದರೆ 
ಗೀಡಾಗುತ್ತಾರೆ. ಉತ್ಪಾದಕರು ಬೆಲೆ ಕಡಮೆಮಾಡಬೇ ಕೆಂದು ವ್ಯಾ ಪಾ-ಗಳು ಎಲ್ಲ 
ಪ್ರಯತ್ನಗಳನ್ನೂ ಮಾಡುತ್ತಾರೆ. 


ಮಾರುಕಟ್ಟೆಗಳಲ್ಲಿ ಪ್ರವಾಹಿ ಹಾಲಿಗೆ ಬೇಡಿಕೆ ಸಾಮಾನ್ಯವಾಗಿ ಹೆಚ್ಮು ಸ್ಥಿರವಾಗಿ 
ರುತ್ತದೆ. ಒಂದು ಕ್ವಾರ್ಟಿಗೆ ಒಂದು ಅಥಮ ಎರಡು ಸೆಂಟುಗಳಷ್ಟು ಮಾತ್ರ ಬಲೆಯಲ್ಲಿ 
ಆಗಾಗ ವ್ಯತ್ಕಾಸವ.ಗುವುದರಿಂದ. ಬಳಕೆಯಲ್ಲಿ ಅಷ್ಟು ಹೆಚ್ಚಿನ ಬದಲಾವಣೆಗಳೇನೂ 
ಉಂಟಾಗುವುದಿಲ್ಲ. ಬೆಲೆಗಳಲ್ಲಿ ಬಹಳ ಹೆಚ್ಚು ಕಡಮೆಯಾದರೂ, ಹಾಲಿನ ಉಪಯೋ 
ಗದಲ್ಲಿ ಹೆಚ್ಚಿನ ಬದಲಾವಣೆಗಳಾಗುವುದಿಲ್ಲ ಆದುದರಿಂದ ಮಾರುಕಟ್ಟೆ ಮಾರಾಟಗಾ 
ರರು ಬೆಲೆಯಲ್ಲಿ ವ್ಯತ್ಕಾಸ ಮಾಡುವುದರಿಂದಲೂ ಒಟ್ಟು ಬಳಕೆಯ ಮೇಲೆ ಆದರ 
ಪ್ರಭಾವ ಆಷ್ಟಾಗುವುದಿಲ್ಲ. ಆದರೆ ಪ್ರತಿಯೊಬ್ಬ ಎರಾರಾಟಗಾರಲು ನಿರ್ವಹಿಸಲ್ಪ 
ಡ:ವ ಗಾತ್ರದ ಗಮನಾರ್ಹ ಪರಿಣಾಮ ಕಂಡು ಬರುತ್ತದೆ. ಹಾಲುತ್ಸನ್ನ ಪದಾರ್ಥಗಳು 
ನಷ್ಟಕ್ಕೆ ಗುರಿಯಾದ ಸಂದರ್ಭದಲ್ಲಿ ಚಿಲ್ಲರೆ ಅಂಗಡಿಗಳ ನಡುವಿನ ಸ್ಪರ್ಧೆಯು ಹಾಲು 
ಮಾರುಕಟ್ಟೆಯ ಮೇಲೆ ತ್ರೀವ ಪರಿಣಾಮವನ್ನು ಉಂಟು ಮಾಡುತ್ತದೆ. ಕಚ್ಚಾ ಪದಾ 
ರ್ಥಗಳ ಬೆಲೆಗಳಿಗಿಂತಲೂ ಕಡಮೆ ಅಥವಾ ಅದಕ್ಕೆ ಸಮವಾದ ಬೆಲೆಗಳಲ್ಲಿ ದೊರೆಯು 
ತ್ರಿರುವಾಗ ಹಾಲುತ್ತನ್ನಗಳ ಚಿಲ್ಲರೆ ವ್ಯಾಪಾರಿಗಳು ಮತ್ತು ಹಂಚಿಕೆದಾರರು ತ್ರೀವ 
ವಾಗಿ ಹಾನಿಗೊಳಗಾಗುತ್ತಾರೆ. 


ತೀವ್ರ ಚಿಲ್ಲರೆ ಬೆಲೆಯ ಪೈಪೋಟಿ ಇರುವ ಸ್ಥಳೆಗೆಳಲ್ಲಿ ಸಹಕಾರೆ ಸಂಘಗಳು 
ಉತ್ಪಾದಕರಿಗೆ ಹೆಚ್ಚು ಅನುಕೂಲಕರವಾಗಿವೆ. ಕೆಲವು ಪ್ರದೇಶಗಳಲ್ಲಿ ಪೈಪೋಟಿ ಹೆಚ್ಚು 
ತೀವ್ರವಾದಾಗ. ಹ:ಲಿನ ಕ್ರಮವಾದ ಪೊರೈಕೆಯನ್ನು ಕಾಪಾಡುವುದಕ್ಕಾಗಿ ಬೆಲೆಯ 
ಮೇಲೆ ಸರ್ಕಾರ ನಿಯುಂತ್ರಣ ಏರ್ಪಡಿಸ ಬೇಕಾಗುತ್ತದೆ. ಇದನ್ನು ಈ ಪ ದೆ ಚರ್ಚಿ 
ಸಲಾಗುತ್ತಡೆ. 


ಹೆಚ್ಚು ಸಂಖ್ಯೆಯ ಉತ್ಪಾದಕರುಗಳು ಸೇರಿರುವ ಹಾಗೂ ದರ್ಜೆ ]ರೆ-ಅಗತ್ಯ 
ತೆಗಿಂತ ಹೆಚ್ಚಾಗಿ ಹಾಲು ದೊರೆಯದ ಪ್ರವಾಹಿ ಹಾಲು ಮಾರುಕಟ್ಟೆಗಳಲ್ಲಿ ಸಹಕಾರ 
ಸಂಘಗಳು ಹಚ್ಚು ಯಶಸ್ವಿಯಾಗಿವೆ. | 


ಒಳ್ಳೆಯ ಪ್ರವಾಹಿ ಹಾಲಿಗೆ ಮಾರುಕಟ್ಟೆಯಿರುವ ಪ್ರದೇಶಗಳಲ್ಲಿ ಹ ಹಾಗೂ ದರ್ಜೆ 
1ರ ಬೆಲೆ ಹಾಗೂ ಮಿಶ್ರಬೆಲೆಗಳಲ್ಲಿ ಅಧಿಕ ಅಂತರವಿರುವಾಗ ಮಾರಾಟ ಸಹಕಾರ 
ಸಂಘಗಳು ತೀವ್ರವಾದ ಸಮಸ್ಯೆಗಳನ್ನು ಎದುರಿಸಬೇಕುಗುತ್ತದೆ. ಪ್ರವಾಹಿ ಹಾಲಿನ 
ಪೂರೈಕೆ ಅಗತ್ಯತೆಗಿಂತ ಬಹಳ ಹೆಚ್ಚಿರುತ್ತ ದೆ.. ಅಲ್ಲದೆ, ಈ ಹಾಲಿಗೆ ಮೊದಲನೆಯ. 
ದರ್ಜೆ ಬೆಲೆ ಮತ್ತು ಮಿಶ್ರ ಬೆಲೆಯ ನಡುವೆ ದೊಡ್ಡ ಅಂತರೆ ತೋರಿ ಬರುತ್ತಿದೆ. ಸಹ 


ಕಾಲತಿ ಮತ್ತು ಹೈನಾಗಾರ ಉತ್ಪನ್ನಗಳ ಮಾರಾಟ 377 


ಇರ ಸಂಘಗಳ ಮೂಲಕ ಕೊಂಡ.ಕೊಳ್ಳ ದ ಮ್ಯಾ ಪೂಠಿಗಳು ಮಿಶ್ರಬೆಲೆಗಿಂತ ಹೆಚ್ಚಿ ನ 
ಬೆಲೆಗಳಲ್ಲಿ ಬೇರೆ ಮೂಲಗಳಿಂದ ಈ ಹಾಲನ್ನು ಕೊಳ್ಳು ತ್ತಾರೆ. ಮತ್ತು ಸಹಕಾರ ಸಂಘ 
ಗಳಿಂದ ಕೊಂಡ ವ್ಮೂಪರಿಗಳಿಗಿಂತ ಕಡಮೆ ಬೆಲೆಯಲ್ಲಿ ಮೊದಲನೆಯ ದರ್ಜೆ ಉಪಯೋ 
ಗಕ್ಕೆ ಮಾರುತ್ತಾರೆ. ಪರಿಣಾಮವಾಗಿ ಹೆಚ್ಚಿನ ಲಾಭವನ್ನು ಪಡೆಯುತ್ತಾರೆ. ಸಹಕಾರ 
ಸಂಘದ ಮೂಲಕ ಬಳಕೆದಾರರಿಗೆ ಕಡಮೆ ಬೆಲೆಗೆ ಪ್ರವಾಹಿ ಹಾಲು ದೊರೆಯುತ್ತದೆ. 
ಆದೇ ಸಂಸ್ಕರಣಗಾರರಿಗೆ ಆ ಬೆಲೆಗೆ ದೊರೆಯುವುದಿಲ್ಲ. ಆದ್ದರಿಂದ ಸಂಸ್ಕರಣಗಾರರು 
ತಮ್ಮ ಉದ್ಯಮವನ್ನು ಕೈ ಬಿಡ ಬೇಕಾದ ಪರಿಸ್ಥಿತಿ ತಲೆ ದೊೋರುತ್ತದೆ. ಮತ್ತು ಸಹಕಾರ 

ಸಂಘದ ಹಾಲಿನ ದರ್ಜೆ" 1ರ ಉಪಯುಕ್ತತೆಯು ಇಳಿಯುತ್ತದೆ. ಮಿಶ್ರ ಬೆಲೆಯೂ ಇಳಿ 
ಯುತ್ತದೆ. ಸಹಕಾರ ಸಂಘವನ್ನುಳಿದು ಬೇರೆಡೆ ಕೊಳ್ಳುವ ವ್ಯಾಪರಿಯು ಮಿಶ್ರಬೆಲೆ 
ಯೂಂದಿಗೆ ತನ್ನ ಉತ್ಪಾದನ ಬೆರೆಗಳನ್ನೂ ಇಳಿಸುತ್ತಾನೆ. ಈಗ ಉತ್ಪಾದಕನಿಗೆ ಕಡಮೆ 
ಬೆಲೆಗಳ ಚಕ್ರವು ಪ್ರಾರಂಭವಾಗಂತ್ತದೆ. ಅದನ್ನು ಸಾಮಾನ್ಯವಾಗಿ ಬಹಳ ಕಷ್ಟದಿಂದ 
ಇಡೆಯ ಬಹುದು. ಇಂಥ ಸ್ಥಿಶಿಯ ಉದಾಹರಣೆ ಈ ಕೆಳಗಿನಂತಿರುತ್ತದೆ. 
' ಸಹಕಾರ ಸಂಘದ ಬೆಲೆಗಳು : ದರ್ಜೆ 1 5.60 ಡಾಲರುಗಳು 
ಸಿದ್ಧಪಡಿಸಿದ ಹಾಲು 3.30 ಡಾಲರುಗಳು 
ದರ್ಜೆ ] ರ ಬಳಕೆಹಾಲು ಶೇಕಡಾ 60 
ಸಹಕಾರ ಸೆಂಘದ ಮಿಶ್ರ ಬೆಲೆ: 4.68 ದಳ್ಳಾಳಿ ದರ ಬಿಟ್ಟು. 


ಸಹಕಾರಿ ಸಂಘವನ್ನವಲಂಬಿಸಿದ ಒಬ್ಬ ವ್ಯಾಪಾರಿಯು 4.80 ಡಾಲರು ಇಲ್ಲವೆ 
12 ಸೆಂಟು ಹೆಚ್ಚಿನ ಬೆಲೆಗೆ ಕೊಳ್ಳುತ್ತಾನೆ. ಅವನು ದಳ್ಳಾಳಿ ದರವನ್ನು ಸೇರಿಸು 
ವುವಿಲ್ಲ.. ಈ ಹಾಲಿನ ಮೇಲೆ ಅವನಿಗೆ ಶೇಕಡಾ 100 ರಷ್ಟು ದರ್ಜೆ 1ರ ಉಪಯಾ 
ಕೃತೆ ಎನಿಸುತ್ತಿದ್ದರೆ.. ಅವನು 100 ಪೌಂಡುಗಳಿಗೆ 80 ಸೆಂಟ.ಗಳಷ್ಟು ಕೊಟ್ಟಿದ್ದಾನೆ, 
ಅಥವಾ ಸಹಕಾರ ಸಂಘಗಳ ಮೂಲಕ ವ್ಯಾಪಾರಿಗಳು ಕೊಂಡ ಮೊದಲನೆಯ ದರ್ಜೆ 
ಹುಲಿಗಿಂತಲೂ ಪ್ರತಿ ಕ್ವಾರ್ಟ್‌ಗೆ 2 ಸೆಂಟುಗಳಷ್ಟು ಕಡಮೆ ಕೊಟ್ಟಿದ್ದಾನೆ. 
ಹಾಲುಮಾರುಕಟ್ಟೆಯ ಮೇಲೆ ಸರ್ಕಾರಿ ನಿಯಂತ್ರಣ 

ಅಸ್ಥಿರ ಮಾರುಕಟ್ಟೆಯ ಸ್ಥಿತಿಗಳನ್ನು ಉಂಟುಮಾಡುವ ಮತ್ತು ಒಂದು ಪ್ರದೇ 
ಶದಲ್ಲಿ ಹಾಲಿನ ಪೂರೈಕಿಗೆ ತೊಂದರೆ ಉಂಟುಮಾಡುವ ಇತಥ ಹಲವಾರು ಸಮಸ್ಯೆ 
ಗಳಿವೆ. ಈ ಸಮಸ್ಯೆಗಳನ್ನು ಬಿಡಿಸುವುದಕ್ಕೆ ನೆರವು ನೀಡಲು ಸರ್ಕಾರಿ ನಿಯ ರತ್ರಣಗೆ 
ವ... ಇಪು ಎರಡು ವಿಧಗಳಾಗಿವೆ- ಒಂದನೆಯವು, ನಾಜ್ಯ ಸಕರ್ಕಾರವಿಂದ 
ಮತ್ತು ಎರಡನೆಯವು; ಫೆಡರಲ್‌ ಸರ್ಕಾರದಿಂದ ತೂತಲ್ಪಟ್ಟಪಗಳಾಗಿನೆ, 
ಕಾ ಹಾಲುಮಾರುಕಟ್ಟೆ ಮಸೂದೆ 
"ಹಾಲಿನ ಪೂರುಕತ್ಚಿ ನ್ನು ನಿಯಂತ್ರಿಸಲು ಮಾರಾಟ ಮತ್ತು ಪೂರೈಕೆಗಳನ್ನು 


378 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಸ್ಥಿರವಾಗಿಡಲು ಅನೇಕ ರಾಜ್ಯಗಳು ಕಾಯಿದೆಗಳನ್ನು ಮಾಡಿವೆ. ಈ ಕಾಯಿದೆಗಳು 
ಸ್ಥಳೀಯ ಸ್ಥಿತಿಗಳನ್ನು ಅವಲಂಬಿಸಿ, ಚಿಲ್ಲರೆ ಮತ್ತು ಸಗಟು ಮಟ್ಟದಲ್ಲಿ ಮಾರಾಟ 
ಮತ್ತು ಬೆಲೆಗಳ ಮೇಲೆ ಹತೋಟಿಯನ್ನು ಸಾಧಿಸಿವೆ. ಕೆಲವು ರಾಜ್ಯಗಳಲ್ಲಿ ಅನೇಕ 
ವರ್ಷಗಳ ಕಾಲ ಈ ಕಾಯಿದೆಗಳು ಬಹಳ ಯಶಸ್ವಿಯಾಗಿ ಮುಂದುವರೆದವು. 
ರಾಜ್ಯದ ಗಡಿಗಳನ್ನು ಆಗಾಗ್ಗೆ ಮೀರುವ ಜನಸಂಖ್ಯೆಯ ಕೇಂದ್ರೀಕರಣದಿದ ಪ್ರವಾಹಿ 
ಹಾಲು ಮಾರುಕಟ್ಟೆಗಳನ್ನು ನಿರ್ಧರಿಸಲಾಗುತ್ತಿದೆ. ಹಾಗೆಯೇ, ಪ್ರತಿಯೊಂದು 
ರಾಜ್ಯಗಳು ಅಂತರ್‌ರಾಜ್ಯದ ವಾಣಿಜ್ಯದಲ್ಲಿ ಹಾಲಿನ ಮೇಲೆ ಬಹಳ ಮಿತಿಯಾದ 
ನಿಯಂತ್ರಣವನ್ನು ಹೊಂದಿವೆ. ಈ ಕಾರಣಗಳಿಂದಾಗಿ, ಆನೇಕ ಮಾರುಟ್ಟಿಗಳಲ್ಲಿ 
ಸ್ಥಿ ರತೆ ಒದಗಿಸಲು ರಾಜ್ಯ ಕಾಯಿದೆಗಳು ಸಾಕಷ್ಟಿಲ್ಲ. ಈ ದಿಶೆಯಲ್ಲಿ ಫೆಡರಲ್‌ 
ನಿಯಂತ್ರಣಗಳು ಬೇಕಾಗಿವೆ. 

ಕ್ರಿ. ಶ. 1933 ಮತ್ತು 1937 ರಲ್ಲಿ, ಕಾಂಗ್ರೆಸ್‌ ಪಾಸುಮಾಡಿದ ಫೆಡರಲ್‌ 
ಹಾಲುಮಾಂಂಕಟ್ಟೆಯ ಆಜ್ಞೆಗಳನ್ನು ಸೆಕ್ರೆಟರಿ ಆಫ್‌ ಆಅಗ್ರಿಕಲ್ವರ್‌ರು ಜಾರಿಗೆ ತಂದಿ 
ದ್ದಾರೆ. ಹಾಲುಮಾರುಕಟ್ಟೆಯನ್ನು ಸ್ಥಿರವಾಗಿರುವುದಕ್ಕಾಗಿ ಮತ್ತು ತಮ್ಮ ಹಾಲಿನ 
ಮಾರಾಟ ವಿಷಯದಲ್ಲಿ ರೈತರು ಹಂಚಿಕೆದಾರರೊಂದಿಗೆ ವ್ಯವಹರಿಸುವ ಕಾರ್ಯದಲ್ಲಿ 
ಸಹಾಯ ಮಾಡುವುದಕ್ಕಾಗಿ ಇವಗಳನ್ನು ರೂಪಿಸಲಾಗಿದೆ. ಮಾರಾಟದ ಆಜ್ಞೆಗಳು 
ನಿರ್ವಾಹಕರು ಗೊತ್ತಾದ ಮಾರುಕಟ್ಟೆ ಕ್ಷೇತ್ರದಲ್ಲಿ ಹಾಲನ್ನು ಮಾರುವಂತೆ ಕ್ರಮಗೊಳಿ 
ಸುತ್ತವೆ; ಉತ್ಪಾದಕರಿಗೆ ಕೊಡುವ ಬೆಲೆಗಳನ್ನು ನಿಯಂತ್ರಿಸುತ್ತವೆ. ಆದರೆ, ಚಿಲ್ಲರೆ 
ಬೆಲೆಗಳ ಮೇಲೆ ನೇರವಾದ ನಿಯಂತ್ರಣವಿರುವುದಿಲ್ಲ. ಸೆಕ್ರೆಟರಿ ಆಫ್‌ ಅಗ್ರಿಕಲ್ಹರ”ರಿಂದ 
ನೇಮಕಗೊಂಡ ಒಬ್ಬ ಆಡಳಿತಗಾರನು ಎಲ್ಲ ಆಜ್ಞೆಗಳನ್ನು ಅಮಲಿನಲ್ಲಿ ತರುತ್ತಾನೆ. 
ಈ ಆಜ್ಞೆಗಳನ್ನು ಕಾರ್ಯಗತಗೊಳಿಸುವುದಕ್ಕಾಗಿ "ಅವನಿಗೆ ಕರಣಿಕರ, ಲೆಕ್ಕಪರೀಕ್ಷಕರ 
ಮತ್ತು ತಂತ್ರಜ್ಞ ಆಡಳಿತ ವರ್ಗ ನೆರವಾಗುತ್ತದೆ. ದೇಶದಲ್ಲಿ ಹಂಡಿರ.ವ 
ಸುಮಾರು 80 ಪ್ರವಾಹಿಹಾಲು ಮಾರುಕಟ್ಟೆಗಳಲ್ಲಿ ಫೆಡರಲ್‌ ಹಾಲುಮಾರುಕಟ್ಟೆ 
ಆಜ್ಞೆಗಳು ಜಾರಿಯಲ್ಲಿವೆ. 

ಅಮೇರಿಕೆಯ ಸಂಯುಕ್ತ ಸಂಸ್ಥಾನಗಳಲ್ಲಿ ಪ್ರವಾಹಿಹಾಲಿನ ಬೆಲೆಯ ನಿಯಂತ್ರ 
ಣವು ಪ್ರತ್ಯಕ್ಷವಾಗಿ ಇಲ್ಲವೆ ಅಪ್ರತ್ಯಕ್ಷವಾಗಿ ಫೆಡರಲ್‌ ಹಾಲುಮಾರುಕಟ್ಟೆ ಆಜ್ಞೆಗಳಿಂದ 
ನಡೆಯುತ್ತದೆ. ಆಜ್ಞಾಕ್ಷೇತ್ರ ಮತ್ತು ಇತರ ಕ್ಷೇತ್ರಗಳ ಬೆಲೆಗಳಲ್ಲಿ ಹಂಡ್ರಟ್‌ವೇಟಿಗೆ 
ಕೆಲವು ಸೆಂಟುಗಳ ವ್ಯತ್ಯಾಸ ಮಾತ್ರ ಕಂಡುಬರುತ್ತದೆ. 

ಆಜ್ಞೆಗಳಿಗೆ ಒಳಪಟ್ಟ ಕ್ಷೇತ್ರದೊಳಗೆ ಹಾಲು ಚಿಲ್ಲರೆಯಾಗಿ ಮಾರಾಟವಾದರೇಣೆ 
ಆಗ ಅದು ನೇರವಾದ ನಿಯಂತ್ರಣಕ್ಕೆ ಒಳಪಡುತ್ತದೆ. ಈ ಕ್ಷೇತ್ರದ ಹೊರಗೆ ಹಾಲು 
ಮಾರಾಟವಾದರೆ, ಅದು ಆಜ್ಞಾನಿಯಂತ್ರಕ್ಕೆ ಸೇರುವುದಿಲ್ಲ. ಆಜ್ಞೆಗೆ ಒಳಪಟ್ಟ ಕ್ಷೇತ್ರದ 
ಒಳಗೆ ಮತ್ತು ಹೊರೆಗೆ ಮಾರಾಟ ಮಾಡುವವರ ನಿರ್ವಾಹಕ ಕಾರ್ಯಗಳ ಬಗೆಗಿನ 


ಹಾಲು ಮತ್ತು ಹೈನಾಗಾರ ಉತ್ಪನ್ನಗಳ ಮಾರಾಟ 379 


ಕಟ್ಟಳೆಗಳು ಪ್ರತಿ ಆಜ್ಞೆಯಲ್ಲಿ ನಿರ್ದಿಷ್ಟವಾಗಿ ನಮೂದಾಗಿರುತ್ತವೆ. ಆಜ್ಞಾಕ್ಷೇತ್ರದ 
ಹೊರಗಿನ ಉತ್ಪಾದಕನು ಆಜ್ಞಾ ಕ್ಷೇತ್ರದಲ್ಲಿಯ ನಿರ್ವಾಹಕನಿಗೆ ಹಾಲನ್ನು ಮಾರುವುತೂ 
ಕೂಡ ಆ ಕಾಯಿದೆಗೆ ಒಳಪಟ್ಟಿದೆ. ಆದರೆ, ಆಜ್ಞಾ ಕ್ಷೇತ್ರದೊಳಗೆ ವಾಸಿಸುವ ಉತ್ಪಾ 
ದಕಸು ಆಜ್ಞಾ ಕ್ಷೇತ್ರನ ಹೊರಗೆ ಹಂಚುವ ನಿರ್ವಾಹಕನಿಗೆ ಹಾಲನ್ನು ಮಾರುತ್ತಿದ್ದರು 
ಅದೂ ಈ ಕಾಯಿದೆಗೆ ಒಳಪಡುವುದಿಲ್ಲ. 


ಪ್ರತಿಯೊಬ್ಬ ಕ್ರಮಪಡಿಸಿದ ನಿರ್ವಾಹಕನು ಸಂಸ್ಕರಿಸಿದ ಹಾನಿನೆ ಉಪಖಯೋಗೆ 
ಮತ್ತು ಪರಿಮಾಣದ ಬಗೆಗೆ ದಾಖಲೆಗಳನ್ನು ಕೊತನೆ:ಕು. ಅವು ವಿಶ್ವಾಶಾಂಮಗಿರು 
ತ್ತವೆ. ದರ್ಜೆ [ ಮತ್ತು ಕೈಗಾರಿಕಾ ಉದ್ದೇಶಗಳಿಗೆ ಉಪಯೋಸಿದ ಹಾಲಿನ ಬೆಲೆ 
ನಿರ್ಧರಿಸುವುದಕ್ಕಾಗಿ ಆಜ್ಞಿನೆಯಲ್ಲಿ ಕೆಲವು ಕ್ರಮಗಳನ್ನು ರೂಪಿಸಲಾಗಿನೆ. ಹಿಂದೆ 
ತಿಳಿಸಿದಂತೆ, ಉತ್ಪಾದಕರುಗಳಿಗೆ ನಿಗದಿ ಬೆಲೆಗಳ ಆಧುರದ ಮೇಲೆ ಬೆಲೆಯನ್ನು ಕೊಡ 
ಲಾಗುತ್ತದೆ. ಇಡಿಯ ಮಾರುಕಟ್ಟೆ ಇಲ್ಲವೆ ಕೆಲವು ಮಾರಾಟಗಾರರ ಗುಂಪು ಇವರ 
ಪ್ರಯೋಜನ ಪಡೆಯುತ್ತದೆ. ಇಡಿಯ ಮಾರುಕಟ್ಟೆ ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ 
ಉತ್ಪಾದಕರುಗಳಿಗೆ ಪ್ರತಿಯೊಬ್ಬ ಮಾರಾಟಗಾರರು ಏಕರೀತಿಯ ಇಲ್ಲವೇ ಮಿಶ್ರ ಬೆಲೆ 
ಯನ್ನು ಕೊಡುತ್ತಾರೆ. ಹೆಚ್ಚು ದರ್ಜೆ ] ನ್ನು ಮಾರಾಟ ಮಾಡುವವರು ದರ್ಜೆ [ರ 
ವಿನಿಯೋಗ ಮತ್ತು ಮಿಶ್ರಬೆಲೆಗಳ ನಡುವಣ ಅಂತರವನ್ನು ಆಡಳಿತಗಾರರ ಕಚೇರಿ 
ಯಲ್ಲಿ ಸಲ್ಲಿಸುತ್ತಾರೆ. ಕಡಮೆ ದರ್ಜೆ ] ರ ವಿನಿಯೋಗವನ್ನು ಹೊಂದಿರುವ ಮಾರಾ 
ಗಾರರು ಆಡಳಿತಾಧಿಕಾರಿ ಕಾರ್ಯಾಲಯದಿಂದ ಮಿಶ್ರಬೆಲೆ ಮತ್ತು ನಿವಾಹಕನ ದರ್ಜೆ, 
ವಿನಿಯೋಗಗಳ ನಡುವಣ ಅಂತರವನ್ನು ಪಡೆಯುತ್ತಾರೆ. 


ಕೇಂದ್ರ ಹಾಲುಮಾರುಕಟ್ಟೆಯ ಆಜ್ಞೆನೆಗಳ ಆಡಳಿತದ ವೆಚ್ಚಕ್ಕೆ ಪ್ರತಿ ಹಂಡ್ರಟ್‌ 
ವೆ:ಟಗೆ ನಿರ್ದಿಷ್ಟಪಡಿಸಿದ ದರದಂತೆ ಮಾರಾಟಗಾರರಿಗೆ ವಿಧಿಸಿದ ಹಣದಿಂದ ಕೊಡಲಾ 
ಗುತ್ತದೆ. 


ಕೇಂದ್ರ ಹಾಲುಮಾರುಕಟ್ಟಿಯೆ ಆಜ್ಞೆ ಯನ್ನು ಜಾರಿಗೊಳಿಸುವಿಕೆ : 


ಯಾವುದೊಂದು ಕ್ಷೇತ್ರದ ರೈತರಿಂದ ಅರ್ಜಿಯನ್ನು ಸ್ವೀಕರಿಸಿದ ನಂತರ, 
ಸೆಕ್ರೆಟರಿ ಆಫ್‌ ಅಗ್ರಿಕಲ್ಹರರು ಮಾರುಕಟ್ಟೆಯ ಆಜ್ಞೆಯನ್ನು ಜಾರಿಗೆ ತರುತ್ತಾರೆ. 
ಆಜ್ಞೆಯಲ್ಲಿಯ ಜಾರಿಗೆ ಬರುವ ವಿವರಗಳು ಅರ್ಜಿಯೊಂದಿಗೆ ಸಾಮಾನ್ಯವಾಗಿ 
ಸಲ್ಲಿಸಲ್ಪಟ್ಟಿರುತ್ತವೆ. ಯಾರಾದರೊ ಆಸಕ್ತರು ಅಭಿಪ್ರಾಯ ಸೂಚಿಸಿ, ವಿಷಯ 
ಮಂಡನೆ ಮಾಡಿದರೆ ಸಾರ್ವಜನಿಕ ವಿಚಾರಣೆ ನಡೆಯುತ್ತದೆ. ಶಿಫಾರಸುಮಾಡಿದ 
ನಿರ್ಧಾರ: ಮತ್ತು. ಆಜ್ಞೆಯನ್ನು ಸಂಬಂಧಪಟ್ಟವರ ಅವಗಾಹನೆಗಾಗಿ ಹೊರಡಿಸ 
ಲಾಗುತ್ತದೆ. ಅವಶ್ಯಕ : ಬದಲಾವಣೆಗಳನ್ನು ಮಾಡಿ, ಕೊನೆಯ ನಿರ್ಧಾರ ಮತ್ತು 
ಆಜ್ಞೆಯನ್ನು ಹೊರಡಿಸಲಾಗುತ್ತದೆ. ಇದನ್ನು ಹೈನಾಗಾರದ ರೈತರಿಗೆ, ಅವರ 


880 | ಆಧುನಿಕ ಹೈನಾಗಾರ ಡನಗಳ ನಿರ್ವಹಣೆ 


ನಿಯ ನಿರ್ಧಾರ ಮತ್ತು ಅಭಿಪ್ರಾಯಕ್ಕಾಗಿ ಒಪ್ಪಿಸಲಾಗುತ್ತದೆ. ಮಾರುಕಟ್ಟೆ 

ನಿಗದಿತ ಬೆಲೆಯನ್ನು ನಿರ್ಧರಿಸುವ ಅಜ್ಞೆಯಿನ್ನು ಮೂರನೆಯ ಎರಡರಷ್ಟ ರೈತರ 
ಘುತನೀಡಿದರೆ ಆಜ್ಞೆಯನ್ನು ಒಪ್ಪಿಕೊಳ್ಳಲಾಗುತ್ತದೆ. . ನಿರ್ವಾಹಕರ ನಿಗದಿತ ಆಧಾರಿತ 
ನಾಲ್ಕನೇ ಮೂರರಷ್ಟು ಜನ ರೈತರು ಒಪ್ಪಬೇಕಾಗುತ್ತದೆ. ಒಂಡು ವಿಭಾಗದ ತಮ್ಮ 
ಪೂರ್ಣ ಸದಸ್ಮತ್ವಕ್ಕಾಗಿ ಮಾರುಕಟ್ಟಿ ಸಹಕಾರ. ಸಂಘಗಳು. ಮತ ನೀಡಬಹುದು. ಈ 
ನೀತಿ ಸಹಕಾರ ಸಂಘಗಳ ಮತವು ಪದೇ ಪದೆ: ಒಂದು ನಿರ್ಧಾರಕ ಅಂಶವಾಗಿರುತ್ತದೆ. 

'ಫೆಷರಲ್‌ ಮಾರುಕಟ್ಟೆ ಆಜ್ಞೆಗಳ ಬದಲಾವಣೆ: ಮೂಲ ಆಜ್ಞೆಯನ್ನು 
ಹೊರಡಿಸುವ ರೀತಿಯಲ್ಲಿಯೇ ಅದಕ್ಕೆ ತಿದ್ದುಪಡಿಯನ್ನು ಹೊರಡಿಸುವಾಗಲೂ ಕ್ರಮ 
ಅನುಸರಿಸಲಾಗುತ್ತದೆ. 

ಫೆಡರಲ್‌ ಮಾರಿಕಟ್ಟಿ ಆಜ್ಞೆಗಳನ್ನು ರದ್ದುಗೊಳಿಸುವಿಕೆ : ಅಗ್ರಿಕಲ್ವ 
C ರಲ್‌ ಸೆಕ್ರೆಟರಿಯ ಸ ಸುವ್ಯವಸ್ಥಿತ `ಮಾರಡಿಟ್ಟಿ ಳಾ [ವಿಧಾನಗಳಿಗೆ ಅಡೆತಡೆಯುಂಟಾಗು 
ವಂತಹ ಅಥವಾ ಮಾರುಕಟ್ಟೆ ಯ ಹಂ ಯಾವ ಪ್ರಭಾವವನ್ನೂ ಬೀರದಿರುವ 
ಆಜ್ಞೆಯ ಕಲಮುಗಳನ್ನು ಸ್ಥಗಿತಗೊಳಿಸಬಹ: ದು. ಶೇಕಡಾ 50 ರಷ್ಟು ಹಾಲನ್ನು 
ಮಾರುಕಟ್ಟೆ ಗೆ ಪೂರೈಸುವ ಶೇಕಡಾ 50 ರಷ್ಟು ರೈತರು ಯಾವುದೊಂದು ಆಜ್ಞೆಯು 
ಕೊನೆಗೊಳ್ಳ] ಹುದು" ಇಚ್ಛಿಸಿದರೆ ಅಗ್ರಿಕಲ್ಹ ರಲ್‌ 'ಸಕ್ರೀಟರಿಯು ಆಜ್ಞೆಯನ್ನು "ರದ್ದು 
ಮಾಡಲು ನಿರ್ಧರಸುತ್ತಾ ರೆ. 
"ರಾಷ್ಟ್ರದ ದೊಡ್ಡ ಮಾಕುಕಟ್ಟಿಗಳಲ್ಲಿ ಫೆಡರಲ್‌ ಹಾಲು ಮಾರುಕಟ್ಟೆ ಆಜ್ಞೆಗಳು 
ಇರುವುದನ್ನು ಗಮನಿಸಿದಾಗ ಹೈನುಗಾರರೈ ತರು ಆವುಗಳನ್ನು ಬಹುವಾಗಿ ಒಬ್ಬ ರು 
ವುದು ಕಂಡುಬರುತ್ತದೆ. ಈ ಆಜ್ಞೆ ಗಳು ಮಾರಾಟ ಸಹಕಾರ ಸಂಘಗಳ ಬದಲಿ ವ್ಯವ 
ಸ್ಪ ಯಲ್ಲಿ ಅವು ಸಗಟು ಬೆಲೆಗಳನ್ನು ಸ್ಥಾಪಿಸುತ್ತವಲ್ಲದೆ ಸಹೆಕಾರೀ ಸಂಘೆಗಳ ಇತರೆ 
ಕಾರ್ಯಗಳನ್ನು ಕ್ಸ ಕೊಳ್ಳುವುದಿಲ್ಲ. 


4 ಸ Hiri Reading 


Hee 6M. ತಗಕೆ H. H. Bakken, Fluid Milk Marketing, Madison, 
“Wisconsin : 0೫ 1೬೬೫೪೧, 1956. 


Hinde, Mi, and Willian Johnstone. 285 Blinc Sheri 
Agricultural Handbook No. 138, pan Dic. ನೆ 


17೮ ment Printing Office, 1556. | 


ಹಾಲು ಮತ್ತು ಹೈನಾಗಾರ ಉತ್ಕನ್ನಗೆಳೆ ಮಾರಾಟಿ 381 
ಎಳು ಎ 


ಟಿ. 5. Department of Agriculture, Agricultural Marketing Service, 
Questions and Answers on Federal Milk Marketing Orders, 
Agricultural Marketing Service-122, Washington, D.C.: U.S. 
Government Printing Office, 1959. 


ಟಿ. S. Public Health Service, Milk ೧701171೧೦6 and Code, Revision 
of Public Health Bulletin No. 220, Washington, D.C.: U.S. 
Government Printing Office, 1953. 


ಪ್ರಶ್ನೆಗಳು ಮತ್ತು ಸಮಸ್ಯೆಗಳು 


ಅಧ್ಯಾಯ 1 


1 


ಅಮೇರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿಯ ಹಾಲುತ್ಸಾದನಾಉದ್ಮಮದ 
ಹಂಚಿಕೆ ವಿವರಿಸಿರಿ. 
ಅಮೇರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿಯ ಒಟ್ಟು ಹಾಲುತ್ಪಾದನೆ ಪ್ರತಿ 
ಹಸುವಿನ ಸರಾಸರಿ ಹಾಲುತ್ಬುದನೆ ಹಾಗೂ ಇಶ್ತೀಚಿನ ವರ್ಷಗಳಲ್ಲಿನ ಹಸುಗಳ 
ಸಂಖ್ಯೆಗಳ ಬಗೆಗಿನ ನಿಲುವು ಚರ್ಚಿಸಿರಿ. 

ಮಾನವನ ಆಹಾರಕ್ಕೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ನೀಡುವ ಪೋಷ 
ಕಾಂಶಗಳ ಕೊಡುಗೆಗಳಾವುವು? 
ನಮಗೆ ಆಹಾರವಾಗಿ ಹೈನೋದ್ಯಮದಿಂದ ದೊರಕುವ ಮಾಂಸದ ಉಪಯುಕ್ತ 
ತೆಯ ಬಗೆಗೆ ಚರ್ಚಿಸಿರಿ. R 

ಹಾಲುತ್ಪಾದನೆಯ ಉದ್ಯಮದಲ್ಲಿ ಸಮರ್ಥನಿರ್ವಹಣೆಯ ಬಗೆಗಿನ ಅತಿ ಮುಖ್ಯ 
ವಾದ ಅಂಶಗಳನ್ನು ಚರ್ಚಿಸಿರಿ. ` 
ಜನಸಂಖ್ಯೆಯು ವೇಗವಾಗಿ ಬೆಳೆಯುತ್ತಿರುವ ಪರಿಸ್ಥಿಯಲ್ಲಿ ಹೈನಹಸುವಿನ ಸ್ಥಾನ. 
ಪ್ರಾಣಿ ಮತ್ತು ಮಾನವನ ನಡುವೆ ಆಹಾರಕ್ಕಾಗಿ ನಡೆಯುವ ತೀವ್ರ ಸ್ಪರ್ಧೆ 
ಗಳನ್ನು ವಿವರಿಸಿರಿ. 

ಹೈನೋದ್ಯಮದ ಅಭಿವೃದ್ಧಿಯಲ್ಲಿ ಉತ್ಪಾದಕ-ಗ್ರಾಹಕ ಸಂಬಂಧದಿಂದ 
ಮೊದಲ್ಗೊಂಡು ವಿಶೇಷ ತಜ್ಞರು ಮೊದಲಾದವರ ಕೊಡುಗೆಗಳನ್ನು ಚರ್ಚಿಸಿರಿ. 
ಪ್ರಮುಖ ಪೋಷಕಾಂಶಗಳ ಅಗತ್ಯತೆಯನ್ನು ಪೂರೈಸಲು ಒಬ್ಬ ಸರಾಸರಿ 
ತರುಣನಿಗೆ ಎಷ್ಟು ಹಾಲಿನ ಅಗತ್ಯವಿದೆ? ಬರೀಯ ಹಾಲನ್ನೇ ಸೇವಿಸು 
ವವರಿಗೆ ಯಾವ ಯಾವ ಪೋಷಕಾಂಶಗಳ ಕೊರತೆಯಾಗುತ್ತದೆ? 


ಅಧ್ಯಾಯ 2 


| 
2 


ಹಾಲಿನ ಉತ್ಪಾದನೆಯಲ್ಲಿ `ಅಕ್ಸಿಟೊಸಿನ್‌' ಚೋದಕದ ಮಹತ್ವವೇನು? 
ವಿವಿಧ ಮೇವು ಹಾಗೂ ತಿಂಡಿಗಳಿಂದ ಹಾಲಿಗೆ ಬರುವ ವಾಸನೆಗಳ ಬಗ್ಗೆ ಚರ್ಚಿಸಿರಿ. 
ಕೆಚ್ಚಲಿನ ಹಾಲುತ್ಪಾದನಾಕ್ರಿಯೆಯಲ್ಲಿ ನಿಜಸ್ರವಣ ಮತ್ತು ಶೋಧನೆಗಳ 
ನಡುವಣ ವ್ಯತ್ಯಾಸವನ್ನು ವಿವರಿಸಿರಿ. 

ಸಾಧಾರಣ ಹಾಲು ಮತ್ತು ಗಿಣ್ಣದಹಾಲುಗಳ ನಡುವೆ ಇರುವ ಮುಖ್ಯ ವ್ಯತ್ಕಾಸ 
ಗಳಾವುವು? 

ಹಾಲಿನ ಉತ್ಪಾದನೆಯಲ್ಲಿ ದಂಗ್ರರಸ ವ್ಯವಸ್ಥೆಯು ಹೇಗೆ ಕಾರ್ಯನಿರ್ವಹಿಸುತ್ತದೆ? ` 


ಪ್ರಶ್ನೆಗಳು ಮತ್ತು ಸಮಸ್ಯೆಗಳೂ 383 


6 


ಹಾಲಿನ ಉತ್ಪಾದನೆಯಲ್ಲಿ ರಕ್ತಸಂಚಲನೆಯ ವ್ಯೂಹ ಮತ್ತು ಅದರ ಮಹತ್ವ 
ವನ್ನು ಚರ್ಚಿಸಿರಿ. 

ಹಾಲಿನ ಉತ್ಪಾದನೆ ಮತ್ತು ಶೇಖರಣೆಗಳಲ್ಲಿ ಪಾಲ್ಗೊಳ್ಳುವ ಕೆಚ್ಚಲಿನ 
ರಚನಾಂಗಗಳನ್ನು ಸರಳ ರೇಖಾಚಿತ್ರ ಇಲ್ಲವೇ ವಿವರಣೆಯ ಮೂಲಕ ಚಿತ್ರಿಸಿರಿ, 
ಕೆಚ್ಚಲಿನಿಂದ ಹಾಲನ್ನು ಕರೆಯುವುದರಲ್ಲಿ ಹಾಲುಕರೆವಯಂತ್ರದ ಕಾರ್ಯ 
ವಿಧಾನವನ್ನು ಜರ್ಚಿಸಿರಿ. 

ಬೇರೆ ಬೇರೆ ಹಸುಗಳ ವೈಯಕ್ತಿಕ ಹಾಲುತ್ಬಾದನಾಮಟ್ಟವನ್ನು ನಿಯಂತ್ರಿಸುವ 
ಅಂಶಗಳನ್ನು ಚರ್ಚಿಸಿರಿ. 

ಹುಟ್ಟಿನಿಂದ ಹಾಲು ಕರೆಯಲು ಪ್ರಾರಂಭಿಸುವವರೆಗೆ ಹಸುವಿನ ಕೆಚ್ಚಲಿನ ಬೆಳ 
ವಣಿಗೆಯಲ್ಲಿ ಆಗುವ ಬದಲಾವಣೆಗಳೇನು? ಈ ಬದಲಾವಣೆಗಳಿಗೆ ಕಾರಣೀ 
ಭೂತವಾದ ಅಂಶಗಳಾವುವು? 

ಹಾಲುಬತ್ತಿದಂದಿನಿಂದ ಹಸು, ಕರು ಹಾಕಿ, ಹಾಲುಕರೆಯಲು ಪ್ರಾರಂಭಿಸುವ 
ವರೆಗೆ ಕೆಚ್ಚಲಿನಲ್ಲಿ ತಲೆದೋರುವ ಬದಲಾವಣೆಗಳಾವವು? 

ಹಾಲುಕರೆಯುವ ಕ್ರಿಯಾತ್ಮಕ ವಿಧಾನವನ್ನು ವಿವರಿಸಿರಿ. 

ಹಾಲುಕರೆಯುವ ಯಂತ್ರವನ್ನು ಕೆಚ್ಚಲಿಗೆ ಸರಿ ಹೊಂದುವಂತೆ ಮಾಡಿ ಯೋಗ್ಯ 
ರೀತಿಯಲ್ಲಿ ಹಾಲು ಕರೆಯಲು ಯಾವ ಯಾವ ಅಂಶಗಳನ್ನು ಪರಿಗಣಿಸಬೇಕು ? 
ಹಾಲುತ್ಹಾದನೆಯ ಮೇಲೆ ರೋಗದಿಂದ ಉಂಟಾಗುವ ಪರಿಣಾಮಗಳೇನು? 


ಅಧ್ಯಾಯ 3 


1 


ಪ್ರತಿದಿನ, ಶೇ. 4 ರಷ್ಟು ಮೇದಸ್ಸಿನಾಂಶದ 40 ಪೌಂಡು ಹಾಲು ಉತ್ಪಾ 
ದಿಸಲು 1200 ಪೌಂಡ್‌ ತೂಕದ ಹಸುವಿನ ಅಗತ್ಯ ಆಹಾರಪಡಿತರವನ್ನು ಸಿದ್ಧ 
ಪಡಿಸಲು ಸೂತ್ರವನ್ನು ಕೊಡಿರಿ. 

ಮೇಲೆ ತಿಳಿಸಿದ ಅದೇ ಹಸುವಿಗೆ ಅದರ ವಾರ್ಷಿಕ ಹಾಲುತ್ವಾದನೆ 10,500 
ಪೌಂಡುಗಳಿವೆಯೆಂದರೆ, ಅದರಲ್ಲಿ ಶೇ. 4 ರಷ್ಟು ಮೇದಸ್ಸಾಂಶವಿದೆ ಮತ್ತು 
ಮಧ್ಯೆ 60 ದಿನಗಳು ಹಾಲು ಬತ್ತಿಸಲಾಗಿದೆ ಯೆಂದಿಟ್ಟುಕೊಂಡರೆ, ಹಾಲು 
ಕರೆಯಲು ಪ್ರಾರಂಭಿಸಿದಾಗಿನಿಂದ 365 ದಿನಗಳ ನಂತರ ಕರು ಹುಟ್ಟುವ 
ಕಾಲದವರೆಗೆ ಒದಗಿಸಬೇಕಾದ ಆಹಾರಪಡಿತರ ಹೇಗಿರಬೇಕು? ಆಹಾರ 
ಪಡಿತರದಲ್ಲಿ ಒದಗಿಸಬೇಕಾದ ಆಹಾರ ವಸ್ತುಗಳ ಪ್ರಮಾಣ ಎಪ್ಟೆಷ್ಟಿರಬೇಕು? 
ವರ್ಷಕ್ಕೆ ಎಷ್ಟೆಷ್ಟು ಬೇಕು? 
ವ್ಯವಹಾರಿಕವಾಗಿ ಒಂದು ಹಾಲು ಕರೆಯುವ ಹಸುವಿಗೆ ಕೊಡಬೇಕಾದ 
ಆಹಾರದ ಗರಿಷ್ಠಮಿತಿಯನ್ನು ನಿರ್ಧರಿಸುವ ಅಂಶಗಳನ್ನು ಚರ್ಚಿಸಿರಿ. 


384 


ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


4 ಹೈನಾಗಾರದ ಹಸುಗಳಿಗೆ ಬೇಕಾಗುವ ಪೋಷಕಾಂಶಗಳಾವುವು? ಇವುಗಳಸ್ವ 
ಯಾವುದನ್ನು ಆಹಾರದಲ್ಲಿ ಕೊಡಲೇಬೇಕು? 
5 ಹಸುವಿನ ಮೆಲುಕುದರದ ಕಾರ್ಯವೇನು? 
6 ಹೈನಾಗಾರದ ಹಸುಗಳಿಗೆ ಯೋಗ್ಯವಾದ ದಿನದ ಆಹಾರಕೊಡುವಿಕೆಯನ್ನು 
ನಿರ್ಧರಿಸುವ ಅಂಶಗಳಾವುವು? 
7 ತೀಕ್ಷಾಹಾರ ಮತ್ತು ಮೇವು ಇವುಗಳಲ್ಲಿನ ' ಮುಖ್ಯವಾದ ಅಂತರವೇನು? 
8 ಪ್ರಾಯದ ಜಾನುವಾರಿನ ದಿನದ ಆಹಾರದಲ್ಲಿ ಕೊಬ್ಬಿನ ಮಹತ್ವವೇನು? 
9 ಹೈನಾಗಾರದ ದನಕ್ಕೆ ಕೊಡುವ ಮೇವಿನ ಗುಣವನ್ನು ನಿರ್ಧರಿಸುವಲ್ಲಿ ಮುಖ್ಯ 
ವಂದ ಅಶಗಳಾವುವು? 
10 ಆಹಾರವೊಂದರ ಒಟ್ಟುಜೀರ್ಣಕಾರಿಪೋಷಕಾಂಶ ಬೆಲೆಯನ್ನು ಹೇಗೆ 
ನಿರ್ಧರಿಸಲಾಗುತ್ತದೆ ? 
11 ಅಂದಾಜು ನಿವ್ವಳಶಕ್ತಿಯಿಂದ ಒಟ್ಟುಜೀರ್ಣಕಾರಿಪೋಷಕಾಂಶವು ಹೇಗೆ 
ಬೇರೆಯಾಗಿದೆ ? 
12 ಜೀರ್ಣಕಾರಿಶಕ್ತಿಯನ್ನು ವರ್ಣಿಸಿರಿ; ಅದರ ಲಕ್ಷಣಗಳನ್ನು ನಿರೂಪಿಸಿರಿ. 
13 ಜೀರ್ಣಕಾರಿಸಸಾರಜನಕ ಎಂದರೇನು ? ಕಚ್ಚಾಸಸಾರಜನಕಕ್ಕಿಂತ ಇದು ಹೇಗೆ 
ಬೇರೆಯಾಗಿದೆ ? 
14 ಹಸುವಿನ ಮೆಲುಕುದರದ ವಿವಿಧ ಭಾಗಗಳನ್ನು ವಿವರಿಸಿರಿ. 
ಅಧ್ಯಾಯ 4 
] ವಂಶೋತ್ಪತ್ತಿಯಲ್ಲಿ ಅಂಡಾಶಯದ ಕಾರ್ಯವೇನು ? 
2 ವಃಶೋತ್ಪತ್ತಿಯಲ್ಲಿ ವೃಷಣದ ಕಾರ್ಯವೇನು ? 
3 ಹಸುಗಳ ಸಂಕರಣದಲ್ಲಿ ವಂಶೋತ್ಪತ್ತಿಚಕ್ರದ ಬಹಳ ಪರಿಣಾಮಕಾರಿಯಾದ 
ಕಾಲ ಯಾವುದು ? ಏಕೆ? 
4 ವಂಶೋತ್ಪತ್ತಿಯಲ್ಲಿ ಅವಶ್ಯಕವಾದ ಚೋದಕಗಳಾವುವು ಹಾಗೂ ಅವುಗಳ 
ಕಾರ್ಯವೇನು? 
5 ಹಸುವಿನ ಜನನಾಂಗಗಳನ್ನು ವಿವರಿಸಿರಿ ಹಾಗೂ ಪ್ರತಿಯೊಂದರ ಕಾರ್ಯ 
ವನ್ನು ತಿಳಿಸಿರಿ. 
6 ಹೋರಿಯ ಜನನಾಂಗಗಳನ್ನು ವಿವರಿಸಿರಿ ಹಾಗೂ ಪ್ರತಿಯೊಂದರ ಕಾರ್ಯ 
ವನ್ನ ತಿಳಿಸಿರಿ. & 
7 ದ್ವಿಲಿಂಗಿಪ್ರಾಣಿ ಎಂದರೇನು? 
8 ಹೈನಾಗಾರ ದನಗಳಲ್ಲಿ ಕೆಳಗಿಳಿಯದ ವೃಷಣಗಳು `ಕ್ರಿಪ್ಪೊರ್ಕಿಡಿಸಂ' ಬಹಳ 


ದೋಷಕರವೆ ? 


ಪ್ರಶ್ನೆಗಳು ಮತ್ತು ಸಮಸ್ಯೆಗಳು ೫% 


೨ ಹಸುಗಳಲ್ಲಿ ಕಡಮೆ ಫಲವತ್ತತೆಯನ್ನು ಉಂಟುಮಾಡುವುದರಲ್ಲಿ ಅಂಡಂಶಯದ 
ಯಾವ ಯಾವ ಭಾಗಗಳ ನಿಷ್ಕ್ರಿಯತೆ ಕಾರಣವೆಂಬುದನ್ನು ಚರ್ಚಿಸಿರಿ. 

10 ಹಸುಗಳಲ್ಲಿ ವಂಶೋತ್ಪತ್ತಿಯ ಮೇಲೆ ಪರಿಣಾಮ ಬೀರುವ ರೋಗಗಳ 
ಗುಣಲಕ್ಷಣಗಳೇನು? 

11 ಹೈನಾಗಾರ ಹಸುವಿನ ವಂಶೋತ್ಸಶ್ತಿಯಲ್ಲಿ ಪೌಷ್ಟಿಕ ಆಹಾರ ಉಂಟುಮಾಡುವ 
ಪನಣಾವ:ಗಳೇನು ? 

12 ಫಲವಂತಿಕೆ ಅಥವಾ ಬಂಜೆತನಗಳು ಎಷ್ಟರ ಮಟ್ಟಿಗೆ ಅನುಮಂಶಿಕವಾಗಿರುತ್ತವೆ? 

13 ಹೈನಾಗಾರ ಹಸುಗಳಲ್ಲಿ ವಂಶೋತ್ಪತ್ತಿಯನ್ನು ಪಶ್ರಿರಿಭಿಸುವ ಅತ್ಮುತ್ಯಮ 
ವಾದ ಕಾಲವನ್ನು ನಿರ್ಧರಿಸುವ ಅಂಶಗಳಾವುವು? ವಿವರಿಸಿರಿ. 

14 ಹೈನಾಗಾರದ ಹಸುಗಳು ಬೆದೆಗೆ ಬಂದಿರುವುದನ್ನು ಕಂಡುಹಿಡಿಯಲು ಒಳಸುವ 
ತಂತ್ರ, ವಿಧಾನಗಳಾವುವು? 

15 ಹಸು ಕರುಹಾಕುವ ಕಾಲದಲ್ಲಿ ಕೈಗೊಳ್ಳಬೇಕಾದ ಎಚ್ಚರಿಕೆ ಕ್ರಮಗಳಾವುವು ) 

16 ಪೈನಾಗಾರದ ಹಸುಹಿಂಡಿನಲ್ಲಿ ಉತ್ತಮ ವಂಶೋತ್ಸತ್ತಿಸಾಮರ್ಶ್ಯವನ್ನು 
ಉಳಿಸಿಕೊಂಡುಬರಬೇಕಾದರೆ ಯಾವ ಯಾವ ಮುಖ್ಯ ನಿರ್ವಹಣೆ ಕ್ರಮ 
ಗಳನ್ನು ಪರಿಶೀಲಿಸಬೇಕು? 

ಅಧ್ಯಾಯ 5 

] ಆಮೇರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ಹೈನಾಗಾರ ಹಸುಗಳಲ್ಲಿ ಕೃತ್ರಿಮ 
ಗರ್ಭಧಾರಣೆಯ ಬೆಳವಣಿಗೆಯನ್ನು ಏವರಿಸಿರಿ. 

2 ಕೃತ್ರಿಮ ಗರ್ಭಧಾರಣೆಯಲ್ಲಿ ಬಳಸುವ ಹೋರಿಯ ವೀರ್ಯದ ಮೌಲ್ಯ ಹೇಗೆ 
ನಿರ್ಧರಿಸುವುದೆಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. 

3 ಉತ್ತಮವಾದ ವೀರ್ಯವರ್ಧನದ ಗುಣಲಕ್ಷಣ ಮತ್ತು ಕಾರ್ಯಗಳನ್ನು ತಿಳಿಸಿರಿ. 
ಹೈನಾಗಾರ ಹಸುವಿನ ಕೃತ್ರಿಮ ಗರ್ಭಧಾರಣೆ ಕಾರ್ಯಕ್ರಮದಲ್ಲಿ ತಂದೆತಾಯಿ 
ಗಳ ಸರಿಯಾದ ದಾಖಲೆಗಳನ್ನು ಹೇಗೆ ಇಡುತ್ತಾರೆ? 

5 ಹೈನಾಗಾರ ಹಸುವಿನ ಕೃತ್ರಿಮ ಗರ್ಭಧಾರಣೆಯಲ್ಲಿ ಉಪಯೋಗಿಸುವ ಸಾಮಾನ್ಯ 
ತಂತ್ರಗಳನ್ನು ವಿವರಿಸಿ. 

6 ಹಸುವಿನ ಕೃತ್ರಿಮಗರ್ಭಧಾರಣೆಯಲ್ಲಿ ಹೋರಿಯ ವೀರ್ಯವನ್ನು ಯಾವ ರೀತಿ 
ಯಲ್ಲಿ ಸಾಗಿಸುತ್ತಾರೆ ಮತ್ತು ಶೇಖರಿಸುತ್ತಾರೆ ? 

ಅಧ್ಯಾಯ 6 

1 


ಆಹಾರ ಮಿಶ್ರಣದಲ್ಲಿ ಸೇರಿಸುವ ಎಲ್ಲ ಆಹಾರ ವಸ್ತುಗಳು ಮತ್ತು ಒಂದು 
ಕಡಸಿಗೆ ಆರು ತಿಂಗಳಾಗುವವರೆಗೆ ದಿನನಿತ್ಯ ಕೊಡಬೇಕಾದ ಅಹಾರಗಳ ಬಗೆಗೆ 
ವಿವರಿಸಿರಿ. 


386 


2 


ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಆರು ತಿಂಗಳಿಂದ ಹಾಲುಕರೆಯುವ ವಯಸ್ಸಾಗುವವರೆಗಿನ ಕಡಸಿಗೆ ಕೊಡ 
ಬೇಕಾದ ಮೇವಿನ ಬಗೆಗೆ ಚರ್ಚಿಸಿರಿ. 

ಎಳೆಯ ಕರುಗಳ ಆಹಾರದಲ್ಲಿ ಪ್ರತಿಜೈವಿಕಗಳನ್ನು ಸೇರಿಸುವುದರಿಂದ ಆಗುವ 
ಲಾಭವೇನು ? 

ಎಳೆಯ ಕರುಗಳಿಗೆ ಬರುವ ರೋಗಗಳನ್ನು ತಡೆಗಟ್ಟುವುದರಲ್ಲಿ ಸಹಾಯಕವಾದ 
ನಿರ್ವಹಣಾಕ್ರಮಗಳಾವುವು ? 

ಒಂದು ಕಡಸನ್ನು ಬೆಳೆಸುವಾಗ ಅದಕ್ಕೆ ತಗಲುವ ಬೆಲೆಯನ್ನು ಲೆಕ್ಕಹಾಕಬೇಕಾ 
ದರೆ ಯಾವ ಯಾವ ಅಂಶಗಳನ್ನು ಪರಿಗಣಿಸಬೇಕು ? 

ಹಾಲಿಗೆ ಬದಲಾಗಿ ತಿಂಡಿ ಮತ್ತು ಆರಂಭದ ತಿಂಡಿಗಳನ್ನು ಕೊಟ್ಟು ಕರು ಬೆಳೆ 
ಸುವ ಹಾಗೂ ಬರೀ ಹಾಲನ್ನೇ ಕೊಟ್ಟು ಕರು ಬೆಳೆಸುವ ವಿಧಾನಗಳಲ್ಲಿ ಇರುವ 
ಅನುಕೂಲ ಹಾಗೂ ಅನಾನುಕೂಲಗಳೇನು ? 

ಎಳೆಯ ಕರುಗಳಿಗೆ ಹಾಕುವ ಮೆಲುಕುಜೀವಾಣುಗಳ ಚುಚ್ಚು ಮದ್ದಿನ ಅನುಕೂಲ 
ಹಾಗೂ ಅನಾನುಕೂಲಗಳೇನು ? 

ಯಾವ ಸಂದರ್ಭದಲ್ಲಿ ಮಾಂಸಕ್ಕಾಗಿ ಕರುಗಳನ್ನು ಬೆಳೆಸುವುದು ಲಾಭಕರವಾದ 
ಉದ್ಯಮವಾಗಬಹುದು ? ವಿವರಿಸಿ. 


ಅಧ್ಯಾಯ 7 


| 
2 


ಒಂದು ಕೂಲುತ್ಪಾದನಾ ಉದ್ಯಮದಲ್ಲಿ ಉತ್ಪತ್ತಿಪರೀಕ್ಷೆ ಮುಖ್ಯವಾದುದೇಕೆ ? 
ಪ್ರಮಾಣಬದ್ಧ ಡಿ. ಎಚ್‌. ಐ. ಎ. ದಾಖಲೆಗಳು ಮತ್ತು ಮಾಲೀಕಮಾದರಿ 
ದಾಖಲೆಗಳ ನಡುವೆ ಇರುವ ಮುಖ್ಯ ವ್ಯತ್ಯಾನಗಳೀನು ? 

ಡಿ. ಎಚ್‌. ಐ. ಎ. ಕಾರ್ಯಕ್ರಷುದಲ್ಲಿ ಭಾಗವಹಿಳುವುದರಿಂದ ಹಿಂದಿನ ಮಾ 
ಲೀಕನಿಗೆ ಆಗುವ ಉಪಯೋಗವೇನು ? 

ಶ:ದ್ವತಳಿ ಸಂಭ ತಯಾರಿಸಿದ ಉತ್ಪಾದನಾದಾಖಲೆಗಳ ಉಪಯೋಗಗಳೇನು ? 
ವಿದ್ಯುತ್‌ಗಣಕಯಂತ್ರಗಳಿಂದ ಸಿದ್ಧಪಡಿಸಿದ ಡಿ.ಎಚ್‌.ಐ.ಎ. ದಾಖಲೆಗಳಿರುವ 
ಹಿಂಡಿನ ಮಾಲೀಕನಿಗೆ ಹಾಲು ಮತ್ತು ಕೊಬ್ಬು ಉತ್ಪಾದನೆಯಲ್ಲದೆ, ಬೇಕಾಗಿ 
ರುವ ಮಾಹಿತಿ ಯಾವುದು ? 

ಸಹಕಾರಿ ಹೈನುಗಾರ ತಳಿಗಳ ಸುಧಾರಣೆ (ಕೋ-ಆಪರೇಟಿವ್‌ ಡೈರಿ ಹರ್ಡ್‌ 
ಇಂಪ್ರೂವ್‌ಮೆಂಟ್‌) ಪರೀಕ್ಷಾ ಕಾರ್ಯಕ್ರಮಗಳನ್ನು ಸ್ಥಾಪಿಸಿದವರು ಯಾರು? 
ಬೇರೆ ಬೇರೆ ಉತ್ಪತ್ತಿ ಪರೀಕ್ಷಾಕಾರ್ಯಕ್ರಮಗಳ ನಿರ್ವಹಣೆಯ ಉಸ್ತುವಾರಿಯನ್ನು ` 
ನೋಡಿಕೊಳ್ಳುವ ಗ.ಂಪ್ರ ಅಥವಾ ಸಂಸ್ಥೆ ಯಾವುದು ? 


ಪ್ರಶ್ನೆಗಳು ಮತ್ತು ಸಮಸ್ಯೆಗಳು 387 


ಅಧ್ಯಾಯ 8 


ಶುದ್ಧತಳಿ ಹೈನಾಗಾರ ದನಗಳ ಜಾತಿ ಪ್ರಮಾಣಗಳ ಸ್ಥಾಪನೆ ಮಾಡಿದವರು 
ಯಾರು ? 


2 ಹೈನಾಗಾರ ಹಸುಗಳ ಹಾಲು ಉತ್ಪಾದನೆ ಮತ್ತು ಜಾತಿಗಳ ನಡುವೆ ಇರುವ 
ಪರಸ್ಪರ ಸಂಬಂಧ ಚರ್ಚಿಸಿರಿ. 

3 ವೈಯಕ್ತಿಕವಾಗಿ ಹೈನಾಗಾರರಿಗೂ, ಉದ್ಯಮಕ್ಕೂ ಹೈನಾಗಾರ ಹಸುಗಳ ಪ್ರದ 
ರ್ಶನಗಳಿಂದ ಆಗುವ ಉಪಯೋಗವೇನು ? 

4 ಹೈನಾಗುರ ಹಸುಗಳ ಜಾತಿ ಪ್ರಮಾಣಗಳನ್ನು ತಿಳಿದುಕೊಳ್ಳುವುದು ಹೈನಾ 
ಗಾರ ಹಸುಹಿಂಡಿನ ನಿರ್ವಾಹಕರಿಗೆ ಮುಖ್ಯವಾಗಿದೆ ಏಕೆ ? 

5 ಒಂದು ಶುದ್ಧತಳಿ ಹಿಂಡಿನಲ್ಲಿ ಜಾತಿಗಳ ವರ್ಗೀಕರಣದಿಂದ ಆಗುವ ಅನುಕೂಲ 
ಗಳೇನು ? 

6 ಜಾತಿ ಮತ್ತು ಉತ್ಪಾದನೆಯ ನಡುವೆ ಪರಸ್ಪರ ಸಂಬಂಧ ಕಡಮೆಯಾಗಿರುವುದ 
ರಿಂದ ವಾಣಿಜ್ಯ ಹೈನಾಗಾರ ಹಸುಗಳ ಹಿಂಡಿನಲ್ಲಿ ಜಾತಿ ಪರಿಶೀಲನೆಗೆ ಯಾವ 
ಮೌಲ್ಯವೂ ಇಲ್ಲ ಎಂಬುದನ್ನು ಸೂಚಿಸುತ್ತದೆ : ಏಕೆ? 

ಅಧ್ಯಾಯ 9 

1 ಹೋರಿ ಅಥವಾ ಹೋರಿಗಳನ್ನು ಒಂದು ಹೈನಾಗಾರ ಹಿಂಡಿನಲ್ಲಿ ಬಳಸುವು 
ದಕ್ಕಾಗಿ ಆರಿಸುವುದು ಹೇಗೆ ನಿರ್ದಿಷ್ಟ ಮಹತ್ವವನ್ನು ಹೊಂದಿದೆ ? 

2 ತಂದೆತಾಯಿಗಳಿಂದ ಕರುಗಳಿಗೆ ಅನುವಂಶಿಕ ಲಕ್ಷಣಗಳು ಹೇಗೆ ಸೂಚಿತ 
ವಾಗುತ್ತವೆ ? 

3 ಹೈನಾಗಾರ ಹಸುಗಳಲ್ಲಿ ಹಾಲುಉತ್ಪಾದನೆ ಅನುವಂಶಿಕವೆ ? ವಿವರಿಸಿರಿ. 

4 ಪಶುಗಳ ಸಂಕರಣದಲ್ಲಿ ಉಪಯೋಗಿಸುವ ಪುನರಾವೃತ್ತಿ ಎಂದರೇನು ? ಸಂಕ 
ರಣಕ್ಕೆ ಹಸುಗಳನ್ನು ಆಯ್ಕೆಮಾಡುವುದರಿಂದಾಗುವ ಉಪಯೋಗವೇನು ? 

5 ಅನುವಂಶಿಕ ಸಾಮರ್ಥ್ಯ ಎಂದರೇನು ? ಸಂಕರಣಕ್ಕೆ ಹಸುಗಳನ್ನು ಆಯ್ಕೆ ಮಾ 
ಡುವಾಗ ಅದರಿಂದ ಆಗುವ ಉಪಯೋಗವೇನು ? 

6 ಹೈನಾಗಾರ ಹಿಂಡುಗಳ ಉತ್ಪಾದನಾಮಟ್ಟಗಳಲ್ಲಿ ಅಂತರವಿರುವುದಕ್ಕೆ ಕಾರಣ 
ಗಳೇನು ? ಚರ್ಚಿಸಿರಿ. 

7. ಒಂದು ಮಹತ್ವಪೂರ್ಣ ಮಟ್ಟದತನಕ ಅನುವಂಶಿಕವಾಗಿರುವ ಆರ್ಥಿಕ 

' ಪ್ರಾಧಾನ್ಯತೆಯ ಲಕ್ಷಣಗಳನ್ನು ಪಟ್ಟಿಮಾಡಿ, ಚರ್ಚಿಸಿ. 

8. ಅನಪೇಕ್ಷಿತ ಲಕ್ಷಣಗಳ ಅನುವಂಶಿಕತೆಯನ್ನು ಮತ್ತು ಆಯ್ಕೆಯಲ್ಲಿ ಆ ಲಕ್ಷಣಗಳ 


ಮಹತ್ವವನ್ನು ಚರ್ಚಿಸಿರಿ, 


368 ಆಧುನಿಕ ಹೈನಾಗಾರ ದಸಗಳ ನಿರ್ವಹಣೆ 


9 ಒಂದು ಹೋರಿಯ ಪೀಳಿಗೆಯ ವಿಚಾರವಾಗಿ ಮಾಹಿತಿಯನ್ನು ಪಡೆದು, ಅದರ 
ಬೆಲೆಕಟ್ಟುವ ವಿಚಾರವನ್ನು ಚರ್ಚಿಸಿರಿ. 
10 ಹೈನಾಗಾರ ದನಗಳನ್ನು ಸಂಕರಣ ಉದ್ದೇಶಗಳಿಗೆ ಆರಿಸುವಾಗ ವಂಶವೃಕ್ಷದ 
ಮಹತ್ವವೇನೆಂಬುದನ್ನು ಚರ್ಚಿಸಿರಿ. 
11 ಹೈನಾಗಾರ ಹಸುಗಳ ಕಾರ್ಯನಿರ್ವಹಣೆಯ ಬೆಲೆ ಕಟ್ಟುವಾಗ ಕೊಟ್ಟಿಗೆಸಂಗಾತಿ 
ಗಳ ಸರಾಸರಿ ಅಥವಾ ಸಮಕಾಲೀನಹಿಂಡು dum ಜ್ಞಾನ ಮುಖ್ಯ ವೇಕೆ? 
12 ಹೋರಿಗಳ ಬೆಲೆಕಟ್ಟುವುದರಲ್ಲಿ ಸಂಖ್ಯಾಸೂಚಿಗಳ ಉಪಯೋಗವನ್ನುಚ ರ8ಸಿರಿ. 
13 ಸರಾಸರಿಗಿಂತಲೂ ಹೆಚ್ಚಾಗಿರುವ ಸಂಗಾತಿ ಪ್ರಾಣಿಗಳ ಹೊಂದಾಣಿಕೆಗೆ ಸಂಬಂಧಿ 
ಹ ಹೈನಾಗಾರ ದನಗಳ ಸಂಕರಣ ಪದ್ಧತಿಗಳ ಉಪಯೋಗವನ್ನು ಚರ್ಚಿಸಿರಿ. 


14 ರಾಸರಿಗಿಂತಲೂ ಕಡಮೆಯಾಗಿರುವ ಸಂಗಾತಿ ಪ್ರಾಣಿಗಳ ಹೊಂದಾಣಿಗೆ 
ಸನವುಸ ಹೈನಾಗಾರ ದನಗಳ ಸಂಕರಣ ಪದ್ಧತಿಗಳ ಉಪಯೋಗವನ್ನು 
ಚರ್ಚಿಸಿರಿ. 


15 ನಿಮ್ಮ ನಿರ್ವಹಣೆಯಲ್ಲಿರುವ ಒಂದು ಹೈನಾಗಾರ ಹಿಂಡಿನಲ್ಲಿ ಸಂಕರಣ ಮತ್ತು 
ಆಯ್ಕೆ ಕಾರ್ಯಕ್ರಮವನ್ನು ಹೇಗೆ ವ್ಯವಸ್ಥೆ ಮಾಡುತ್ತೀರಿ ? ವಿವರಿಸಿರಿ. 

16 ಎಳೆಯ ಹೋರಿಗಳನ್ನು ಕೃತ್ರಿಮ ಸರ್ಭಾಧಾಂತಗಗಿ ಆಯ್ಕೆಎತಾಡ:ವ ಕಾರ್ಯ 
ಕ್ರಮವನ್ನು ವಿವರಿಸಿರಿ? 


ಅಧ್ಯಾಯ 10 


| ಹೈನಾಗಾರ ದನಗಳ ರೋಗನಿರೋಧದ ಉತ್ತಮ ಕಾರ ಕ್ರಮದಲ್ಲಿ ಏನೆ`ನು 

ಸೇರಿದೆ? ? ಕ 

ಕೆಲವು ನಿರ್ದಿಷ್ಟ ರೋಗಗಳ ನಿವಾರಣ ಕ್ರಮದಲ್ಲಿ ಫೆಡರಲ್‌ ಮತ್ತು ರಾಜ್ಯ ಸರೆ 

ಕಾರಗಳು ಹೇಗೆ ಭಾಗವಹಿಸುತ್ತವೆ? 

3 ಸ್ತನ್ಯ ರೋಗದ ಕಾರಣ, ಲಕ್ಷಣಗಳು, ನಿರೋಧ ಮತ್ತು ಚಿಕಿತ್ಸೆಯನ್ನು ಚರ್ಚಿ 
ಹಿರಿ.(ಈ ಪ್ರಶ್ನೆಯಲ್ಲಿ ಸ್ತನ್ಶ್ಮರೋಗಕ್ಕೆ ಇತರ ಯಾವುದೇ ರೋಗವನ್ನು ಬದಲಿಸ 
ಬಹುದು. 

4 ಹೈನಾಗಾರ ದನಗಳಿಗೆ ವಿಷವಾಗಿ ಪರಿಣಮಿಸುವ ಸಸ್ಯಗಳ ಬಗೆಗೆ ಚರ್ಚಿಸಿರಿ. 

5 ಹೈನಾಗಾರ ದನಗಳಿಗೆ ಯಾವ ಖನಿಜ ಮೂಲವಸ್ತುಗಳು ವಿಷವಾಗಿರುತ್ತವೆ ? 
ಅವುಗಳಿಂದ ಆಗುವ ತೊಂದರೆಗಳನ್ನು ತಡೆಗಟ್ಟಬೇಕಾದರೆ ಯಾವ ಮುನ್ನೆಚ್ಚ 
ರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು? 

6 ಸ್ವಾಭಾವಿಕವಾಗಿ ಜೈನಾಗಾರ ದನಗಳಿಗೆ ಯಾವ ಮುಖ್ಕರೋಗಗಳು ಅಥವಾ 
ಬೇನೆಗಳು ಶಾರೀರಕವಾಗಿರುತ್ತ ವೆ? ಅವುಗಳಲ್ಲಿ ಪ್ರತಿಯೊಂದನ್ನು ತಡೆಗಟ್ಟು 
ವುದು ಆಥವಾ ಚಿಕಿತ್ಸೆ ಮಾಡುವುದು ಹೇಗೆ? 


ಹ 


7 


8 


9 


1 


[3 


nd 


4 


[ 


2 


3. 


ಪ್ರಶ್ನೆಗಳು ಮತ್ತು ಸಮಸ್ಯೆಗಳು 389 


ಹೆ ಿನಾಗಾರ ದನಗಳಲ್ಲಿ ಪರಾವಲಂಬಿಗಳನ್ನು ತಡೆಗಟ್ಟು ವುದಕ್ಕೆ ಅಥವಾ ಹತೋ 
ಟಿಗೆ ತರುವುದಕ್ಕೆ ಅನುಸರಿಸಬೇಕಾದ ಮುಖ್ಯ ಕ್ರಮಗಳಾವುವು ? 

ಹೈನಾಗಾರ ದನಗಳಲ್ಲಿ ಅಂತರಿಕಪರಾವಲಂಬಿಗಳಿಗೆ ಯಾವ ಚಿಕಿತ್ಸೆಗಳನ್ನು 
ಶಿಫಾರಸುಮಾಡಿದ್ದಾ ರೆ? 

ರೋಗವಿರುವ ಅಥವಾ ಪರಾವಲಂಬಿಗಳಿರುವ ಹಸುಗಳ ಹಾಲನ್ನು ಮಾರ 
ಬೇಕಾದ ಸಂದರ್ಭದಲ್ಲಿ ಅವುಗಳ ಬಗ್ಗೆ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು 
ಕೈಗೊಳ್ಳಬೇಕ:? 


ಅಧ್ಯಾಯ 11 


ಹೈನಾಗಾರ ದನಗಳ ಕೊಟ್ಟಿಗೆಯ ನಕ್ಷೆ ಯಾವ ಮುಖ್ಯ ಅಗತ್ಯತೆ ಅಥವಾ ಬೆಡಿ 
ಕೆಗಳನ್ನು ಆಧರಿಸಿದೆ ? 

ಹೈನಾಗಾರ ದನಗಳ ಸ್ವೇಚ್ಛಾವಸತಿಗೂ ಮತ್ತು ರೊಪ್ಪದ ಕೊಟ್ಟಿಗೆಗೂ ಇರುವ 
ವ್ಯತ್ಕಾಸಗಳೇನು ? 

ಹೈನಾಗಾರ ದನಗಳಿಗಾಗಿ ತೀಕ್ಣಾ ಹಾರ ಮತ್ತು ಕಾಯ್ದಿ ರಿಸಿದ ಹಸುರು ಮೇವು 
ಗಳನ್ನು ಸಿದ್ಧಪಡಿಸುವುದಕ್ಕೆ ಯಾವ ಯಾಂತ್ರಿಕ ಉಪಕರಣಗಳು ಅನಶ್ಯಕ ? 
ರೊಪ್ಪದ ಕೊಟ್ಟಿಗೆಗೆ ಹೋಲಿಸಿದಾಗ, ಚೆನ್ನಾಗಿ ಯೋಚಿಸಿದ ಹಾಲು ಕರೆಯುವ 
ಸ್ಥಳಗಳಲ್ಲಿ ಹಸುಗಳಿಂದ ಹಾಲುಕರೆಯುವುದರಿಂದ ಆಗುವ ಅನುಕೂಲಗ 
ಳಾವುವು? 

ಹಾಲುಕರೆಯುವ ಸ್ಥಳವಲ್ಲಿ ಹಸುಗಳಿಗೆ ತೀಕ್ಷಾಹಾರ ಕೊಡುವ ಔಚಿತ್ಯದ ಬಗ್ಗೆ 
ಚರ್ಚಿಸಿರಿ. 

ಯಾವುದೊಂದು ನಿರ್ದಿಷ್ಟ ಕೃಷ್ಟನಾಗಾರ ಹಿಂಡಿನಲ್ಲಿ ಕೂಲಿಉಳಿಕೆ ಮಾಡಬಲ್ಲ 
ಉಪಕರಣಗಳ ಬಳಕೆಯು ೨ರ್ಥಿಕವುಗಿ ಉಪಯುಕ್ತವಾದುದೇ ಎಂದು ನಿರ್ಧ 
ರಿಸುವ ಘಟಕಗಳಾವವು? 


ಅಧ್ಯಾಯ 12 


ಶುದ್ಧತಳಿ ಹೈನಾಗಾರ ದನಗಳ ಉದ್ಯಮದ ಉದ್ದೆ ೇೀಶಗಳು ಮತ್ತು ಕಾರ್ಯಗ 
ಳಾವುವು? 
ಸಂಕರಣ ಸಂಘಗಳು ಶುದ್ಧತಳಿ ಸಂಕರಣಕಾರನಿಗೆ ನೀಡುವ ಸೇವೆಗಳನ್ನು 
ಚರ್ಚಿಸಿರಿ. 
ದನಗಳ ಹಿನ್ನಲೆ, ರೂಪ, ಹಾಲು, ಮಾಂಸದ ಉಪಯೋಗ, ಹೆಸರು ಮತ್ತು 
ತಳಿ ಸಂಕರಣ ಸಂಸ್ಥೆಯ ಸ್ಥಳ ಹಾಗೂ ಸಂಕರಣ, ಪ್ರಕಟಣೆಯ ಹೆಸರು ಇವುಗ 


ಸನ್ನು ಒಳಗೊಂಡ, ಪ್ರಮುಖ ಹೈನಾಗಾರ ದನಗಳ ತಳಿಸಂಕರಣಗಳಲ್ಲಿ 
ಒಂದರ ಲಕ್ಷಣಗಳನ್ನು ಎವರಿಸಿರಿ. 


390 


ಆಫುನಿಕ ಹೈನಾಗಾರ ದನಗಳ ನಿರ್ವಹಣೆ 


ವಾಣಿಜ್ಯ ಶುದ್ಧತಳಿಯ ಹೈನಾಗಾರ ದನಗಳಿಗೆ ದೊರೆಯುವ ಅವಕಾಶಗಳನ್ನು 
ಚರ್ಚಿಸಿರಿ. 

ನಿಮ್ಮ ದನಗಳ ಹಿಂಡಿಗೆ ಹೈನಾಗಾರ ದನಗಳ ತಳಿಯೊಂದನ್ನು ಆರಿಸಬೇಕಾದ 
ಸಂದರ್ಭದಲ್ಲಿ ಯಾವ ಅಂಶಗಳನ್ನು ಗಮನಿಸುತ್ತೀರಿ ? 


ಅಧ್ಯಾಯ 13 


2 


3 


ಓಗಿ 


ಉತ್ತಮ ಗುಣಮಟ್ಟದ ಹಾಲನ್ನು ಉತ್ಪಾದಿಸುವುದಕ್ಕೆ ಆಗತ್ಯ ಕ್ರಮಗಳನ್ನು 
ಚರ್ಚಿಸಿರಿ. 

ಒಂದು ಹೈನಾಗಾರದ ಹಿತಮಿತ ಗಾತ್ರವನ್ನು ನಿರ್ಧರಿಸುವಾಗ ಗಮನಿಸಬೇಕಾದ 
ಮುಖ್ಯ ಅಂಶಗಳಾವುವು ? 

ಹಾಲಿನಲ್ಲಿ ಅನಪೇಕ್ಷಿತ ವಾಸನೆ ಮತ್ತು ರುಚಿಯನ್ನು ನಿಯಂತ್ರಿಸಬೇಕಾದರೆ 
ಏನು ಮಾಡಬೇಕು ? 

ಮೇವಿನ ಉಳಿಕೆವಸ್ತು, ರಸಾಯನಿಕ ಅಥವಾ ಔಷದಿಗಳು ಹಾಲಿನಲ್ಲಿ ಕಂಡು 
ಬರುವಿಕೆಯಲ್ಲಿ, ಯಾವ ಫೆಡರಲ್‌ ಕಾಯಿದೆಗಳು ಎಂತು ನಿಯಂತ್ರಣೆ 
ನೀಡಬಲ್ಲವೆಂಬುದನ್ನು ವಿವರಿಸಿರಿ. 

ಬೇಸಿಗೆ ಕಾಲದಲ್ಲಿ ಹೈನಾಗಾರ ದನಗಳಿಗೆ ಕಾಯ್ದಿರಿಸಿದ ಹಸುರುಮೇವನ್ನು ಒದ 
ಗಿಸುವ ಬೇರೆ ಬೇರೆ ವಿಧಾನಗಳಿಂದಾಗುವ ಲಾಭಗಳೇನು? 

ಒಂದು ಹೈನಾಗಾರ ದನಗಳ ಹಿಂಡಿನ ನಿರ್ವಹಣೆಗೆ ತಗಲುವ ವೆಚ್ಚ ಹಾಗೂ 
ಅದರಿಂದ ಬರುವ ಆದಾಯಗಳ ಸ್ಪಷ್ಟ ಚಿತ್ರ ಕೊಡುವ ವ್ಯವಸ್ಥೆಯ ರೂಪ 
ರೇಷೆ ನೀಡಿರಿ. 

ಒಂದು ಲಾಭದಾಯಕವಾದ ಹಾಲುಉತ್ಪಾದನಾಕಾರ್ಯದ ದುಡಿಮೆದಕ್ಷತೆ 
ಮತ್ತು ಉತ್ಪಾದನಮಟ್ಟಗಳ ಬಗೆಗೆ ಗುರಿಗಳೇನಿರಬೇಕೆಂಬುಡನ್ನು ತಿಳಿಸಿರಿ. 
ಮೇಯಿಸುವಿಕೆ ಮತ್ತು ಇತರ ' ಸೇವೆಗಳಿಗಾಗಿ ತಮ್ಮ ಸಂಸ್ಥೆಗಳಿಂದ ಆಚೆಗಿನ 


ಇತರ ಮೂಲಗಳನ್ನು ಎಷ್ಟರ ಮಟ್ಟಿಗೆ ಅವಲಂಬಿಸಬೇಕೆಂಬುದನ್ನು : 
ಚರ್ಚಿಸಿರಿ. | 


ಅಧ್ಯಾಯೆ 14 


2 
3% 


ಇತರ ಕೃಷಿಯ ಉತ್ಪನ್ನಗಳಿಗಿಂತ ಹಾಲಿನ ಮಾರುಕಟ್ಟೆಯ ಸಮಸ್ಯೆ ಹೇಗೆ 
ಭಿನ್ನವಾಗಿರುವುದನ್ನು ಎವರಿಸಿರಿ. 

ಹಾಲಿನಿಂದ ಸಿದ್ಧವಾದ ಮುಖ್ಯ ಉತ್ಪನ್ನಗಳ ಗುಣಗಳನ್ನು ವಿವರಿಸಿರಿ: 
ಪದಾರ್ಥಗಳಿಗೆ ಬೆಲೆ ನಿಗದಿಪಡಿಸುವಿಕೆ ಮತ್ತು ಮಾರಾಟದ ಸ್ಥಿತಿ ಉತ್ತಮ 
: " ಗೊಳಿಸುವಿಕೆಗಳಲ್ಲಿ ಹಾಲು ಉತ್ಪಾದಕನು ಎಷ್ಟರ: ಮಟ್ಟಿಗೆ ಮಾರಾಟಸಾಮರ್ಥ, 
ಪಡೆದಿರಬೇಕೆಂಬುದನ್ನು ವಿವರಿಸಿರಿ. 


10 


11 


ಪ್ರಶ್ನೆಗಳು ಮತ್ತು ಸಮಸ್ಯೆಗಳು 391 


ಹಾಲಿನ ವರ್ಗೀಕೃತಬೆಲೆಯನ್ನು ವಿವರಿಸಿರಿ. 


ಹಾಲುಮಾರಾಟ ಸಹಕಾರ ಸಂಘಗಳಿಂದ ದೊರೆಯುವ ಸೇವೆಗಳ ಬಗ್ಗೆ 
ನಿರೂಪಿಸಿರಿ. 


ದ್ರವರೂಪದ ಹಾಲು ಮಾರುಕಟ್ಟೆಯಲ್ಲಿ ಎಲ್ಲ ಕಾಲದಲ್ಲೂ ಸ್ವಲ್ಪವಾದರೂ 
ಹೆಚ್ಚುವರಿ ಹಾಲು ಸತ. ಅಗತ್ಯವೇಕೆ? 

ಮಿಶ್ರಬೆಲೆಗಿಂತಲು ಬಹಳ ಹೆಚ್ಚಾದ ಕ್ಲಾಸ್‌ 1 ಬೆಲೆಯನ್ನು ಮಾರುಕಟ್ಟೆ 
ಸಹಕಾರ ಸಂಘ ನಿಗದಿ ಮಾಡಿದಾಗ ಯಾವ ತೊಂದರೆ ಉದ್ಭವಿ ವಿಸುತ್ತದೆ? 
ಯಾವುದೊಂದು ನಿರ್ದಿಷ್ಟ ಕ್ಷೇತ್ರದಲ್ಲಿಯ ಹಾಲುಮಾರುಕಟ್ಟೆಯನ್ನು ಹತೋ 
ಟಿಗೆ ಒಳಪಡಿಸಲು ರಾಜ್ಯಗಳು ಯಾವ ಕಾನೂನುಕ್ರಮಕ್ಕೆ ಕೊಳ್ಳ ಳೈಬೇಕೆಂಬುದನ್ನು 
ಶಿಳಿಸಿರಿ, 

ಕೆನೆ ತೆಗೆದ ಹಾಲು ಮತ್ತು ಬೆಣ್ಣೆಗಳ ಸಂಬಂಧಿತ ಮೌಲ್ಯದಲ್ಲಿ ಯಾವ ಬದ 
ಲಾವಣೆಗಳಾಗಿವೆ? ಏಕೆ? 

ಫೆಡರಲ್‌ ಮಿಲ್ಕ್‌ ಮಾರೈಟಿಂಗ್‌ ಆರ್ಡರ್ಸ್‌ಗಳ ಉದ್ದೇಶ ಮತ್ತು ಕಾರ್ಯ 
ಗಳೇನು ? 

ಒಂದು ನಿರ್ದಿಷ್ಟ ಮಾರುಕಟ್ಟೆ ಕ್ಷೇತ್ರದಲ್ಲಿ, ಫೆಡರಲ್‌ ಮಿಲ್ಕ್‌ ಮಾರ್ಕೆಟಿಂಗ್‌ 
ಆರ್ಡರ್ಸ್‌ ಸ್ಥಾಪನೆಗೊಳ್ಳುವಿಕೆ ಮತ್ತು ಹಿಂದೆಗೆದುಕೊಳ್ಳುವಿಕೆಗಳಲ್ಲಿ ಯಾವ 
ತಂತ್ರ ಅನುಸರಿಸಲಾಗುವುದೆಂಬುದನ್ನು ಚರ್ಚಿಸಿರಿ. 

ಒಂದು ಫೆಡರಲ್‌ ಮಿಲ್ಕ್‌ ಮಾರ್ಕೆಟಿಂಗ್‌ ಆರ್ಡರ್ಸ್‌ ಗಳಿಗೆ ಅಧೀನವಾದ ಒಂದು 
ಮಾರುಕಟ್ಟೆಯಲ್ಲಿ ಹಾಲು ಮಾರುಕಟ್ಟೆ ಸಹಕಾರ ಸಂಘವೊಂದರಿಂದ ದೊರೆ 
ಯುವ ಸೇವೆಗಳಾವುವು? ಚರ್ಚಿಸಿರಿ. 


ಪಾರಿಭಾಷಿಕ ಶಬ್ದಕೋಶ 


ಅರ್ಧಸೂತ್ರಣ Meiosis ಉಬ್ಬುಗ Inflation 
ಅನ್ನನಾಳದ ನರವು £$0pha2ೀ! ಉಬ್ಬುಮೊಣಕಾಲು Bucked kness 
ಕಗಂ೦೪e ಉಸಿರಾಟದ Respiratory 

ಅಪ್ರಬಲಗುಣ Recessive ಕಾಯಿಲೆ disease 
ಅಸಮಯುಗ್ಮಕ Heterozygous ಊತಕ Tissue 
ಅಸಮಾನ್ಯಹಾಲು ಸAbಗಂrma! milk ಊತ Lump 
ಅಂಗ Organ ಎರೆಚೀಲ Crop 

ಂಟಂಟಾಗುವ ಎಳೆನಾಳ Streal canal 

ನೊರೆ Viscous ೯೦೭% ಏಕಗುಣಸಕ್ಕರೆಯ 
ಅಂಡಾಣು Egg ಲವಣ Monosaccharide 
ಅಂಡಾಶಯ Ovary ಏಣು Wither 
ಅಂಡಾಶಯ ನಾಳ Owiduet ಒಳಸಂಕರ Inbreeding 
ಅಂಡಾಣುನೆತತ ೦wvulation ಕಡುಕೊಂಪರೆಕ 
ಆಮಿಷ ಆಹಾರ Bt ಚರ್ಮತೆ Hyperkeratosis 
ಆವರಣ Corral ಕಣ್ಣಿನ ನೂತಿ Eye cancer 
ಇಕ್ಕೊಂಡಿ Sigmoid ಕದಿರು Splndle 
ಇಕ್ಕೊಂಡಿ ಬಾಗುವಿಕೆ 51೧೦16 10೯೭ ಕಂಪೋಣಿ Elbow 
ಇಮರುವ ಕೊಬ್ಬಿನ Volatile farty ಶರಟು Roughage 
ಆಮ್ಲ , ತಿಲ ಕಳೆನಾಶಕ Herbicide 

ಇಳಿಗತಸೂಚಿ Regression ಕಂಡತ Caruncle 


indೇx ಕಾಯ್ದೆ ೇವಾಣುಬೇನೆ Bovine 


ಈನಿಕೆ ಜೋಮು, Prtuent coccidiosis 

ಅರೆಪಾರ್ಶ್ವವಾಯು psi; ಕಾಲುಕೊಳೆ, ಕಾಲು 

ಈಲಿಸಪಾಟಿ Liver fluke ವ್ರಣರೋಗ.ಕಾಲು 

ಉಣ್ಣಿ Tick” ಬೆರಸು ್ಥಂ೦t rot 

ಉಬ್ಬರ, ಊತ, "  ಕಾಲುರೋಗ Arthritis, 
ಬಾವು ರೇ ಪೀಡಿತ ಸಂಕೋಚಿತ 

ಉಬ್ಬಿ ಕೊಂಡಿರುವ ಹಿಂಗಾಲು Crampy hind Jeg 
ಹುಳು 8126647 worm ಕೆಗ್ಗಂಟು Nodule 


ಪಾರಿಭಾಷಿಕ ಶಬ್ದಕೋಶ 


ಕಿಣ್ವ 

ಕಿಬ್ಬದಿ 

ಕಿಳ್ಗುಳಿ ಕಮಾನು 
ಕೀಟನಾಶಕ 
ಕುಗ್ಗುವ ಮೊತ್ತ 
ಕುಗ್ಗು ವಿಕೆ 

ಕಡ 

ಕೆಚ್ಚಲ ಆಸರೆ 
ಕೆಚ್ಚಲಿನ ರಸಗೊಳ 
ಕೆಚ್ಚಲಿನ ಬಾವು 
ಕೆಚ್ವ ಲುಬೇನೆ 
ಕೆಂಗಣ್ಣು ಸೋಂಕು 


ಕೇಂದ್ರಕ 
ಕೇಂದ್ರುಪಗಮನ 
ಬಲ 

ಕೊಬ್ಬುಕರ "ಸುವ 
ಜೀವಸತ್ವ 

ಕೋಶಿಕ 

ಕೋಶಿಕಪೊರೆ 

ಖನಿಜಸಾರ 

ಗಜ್ಜ ಲುನಾಳ 

ಗಡ್ಡೆ 

ಗುತಿ 

ಗ್ರಂಥಿಗೂಡು 

ಗ್ರಂಥಿಮಾಣಿ 

ಗ್ರಂಥಿರಸಗೋಳ 

ಗರ್ಭಗೊರಳು 

ಗರ್ಭನಾಳ 

ಗಳಲೆಬೇನೆ 


Enzyme 

101೧ 

Pelvic arch 
Insecticide 
Depreciation 
Recede 

Blade 

Udder support 
Udder edema 


ಗಾಯ 
ಗಿಣು 

ಣಿ 
ಗುದನಾಳ 
ಗುದಮುಂದಾಣ 
ಗೋಚರಮಾವರಿ 
ಗೋಮಾಳೆ, 


393 


Lesion 
Cheese 
Rectum 
Perineal 


Phenotype 


ನಿರ್ನಾಳಗ್ರಂಥಿ Thyroid gland 


ಘಟಕ 


Unit 


ಘನೀಕರಿತ ಪೂರ್ಣ 0೦೧66೧5606 


Cell membrance 


Udder listern ಹಾಲು whole milk 
1125೭115 ಚತುರ್ಥ ಜಠರ Obomasum 
Pink eye ಚಪ್ಪೆರೋಗ Back quarter 
infectious disease 
keratitis ಚಪ್ಪೆ Hip 
Nucleus ಚಾಚಿಕೆ Projection 
Centrifugal ಚುಚ್ಚುಗ Trocer 
127೦೬ ಚೊಕ್ಕಾರಕ ದ್ರಾವಣ Sanitizing 
Fat soluble solution 
vitamin ಚೋದಕ, ರಸದೂತ Harmon 
Cell ಜಂತುಹ:ಳು ರೋಗ 


Mineral matter ಜನನಾಂಗ 


luguinal canal 


Hard spo 


Tumor 
Alveolus 
Glans penis 
Gland cistern 
Cervix 
Oviduct 


Shipping fever 


ಪೀಡೆ Infestation 
Pudic 

ಜಬ್ಬೆ Shoulder 
ಜಾತಿ( ನಮೂನೆ) Type 
ಜಾಲಜಠರ Reticulum 
ಜೀರ್ಣತೊಟ್ಟಿ Digestion vat 
ಜೀರುಂಡೆನುಶಿ Beetle mite 
ಜೀವವಸ್ತುಕರಣ 

ಕ್ರಿಯೆ Metabolism 
ತತ್ತಿಚೇಲ Oocyst 
ತಳಹಾಸುವಸ್ತು ಶೀಲಂ 


394 


ತಾತ್ಕಾಲಿಕ ದೋಷ Blemish 


ತಾರಕಬಿಂದು Centrioles 
ತಿರುಪುಬಿರುಡೆ Stall cock 
ತೀಕ್ಷಾಹಾರ Concentrate 
ಬು 
ು೦ಬು Pail 
ತೃತೀಯ ಜಠರ Omasum 
ತೆನೆಗಳ ಪುಡಿ Cob meal 
ತೆಮಡಿಕ ಗ್ರಂ® Pituitary gland 


ದನಗಳ ಕೆಟೋಸಿಸ್‌ Bovine ketosis 


ದನಬಂದಿ Squeeze chute 


ದಂಶಕ Rodent 
ದವಡೆಊತ Lumpy jaw 
ದಾಖಲೆ Record 
ದ್ವಿಗುಣಸಕ್ಕರಿಲವಣ Disaccharide 
ದ್ವಿಲಿಂಗಿಪ್ರಾಣಿ Freemartin 
ದೈಹಿಕ ಜೀವಕಣಗ Body cellular 
ಳುಳ್ಳ ಪದಾರ್ಥ material 
ನಂಜು Toxicity 
ನಾರಿನ ಆಹಾರ Fibrous feed 


ನಿರ್ಜೀವಾಣ:ಕರಿತ 
ಹಾಲು Sterile milk 
ನಿರ್ಮೀಲಕ ಸ್ನಾಯು Sphincter 


ನಿರ್ವಾತ ತಳಿಗೆ Vaccum pan 
ನೀರ್ದಲೆ Hydrocephally 
ನೆರಡಿಬೇನೆ Anthrax 
ನೊರೆ Froth 
ಪಕ್ಕಸಮಾನಕ Mature equiva- 
kk lenc 
ಪಟ್ಟಮೇಯಿಸುವಿಕೆ Strip grazeing 
ಪದಾರ್ಥ Ingreedient 
ಪರಪಿಂಡಿ Parasite 


ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 


ಪಶುಆಹಾರ Animal feed 
ಪ್ರಜನಕ Progesterone 
ಪ್ರತಿದೈಹಿಕ Antibiotic 
ಪ್ರತಿರಕ್ಷತೆ Immunity 
ಪ್ರತಿವಿಷವಸ್ತು Antibody 


ಪ್ರದರ್ಶನ ವರ್ತುಲ Show ring 
ಪ್ರಧಾನ ತಳಿ Major breed 
ಪ್ರಧಾನ ವಂಶವಾಹಿ Dominant gene 
ಪಾತಳಿಕರ್ಷಣಶಕ್ತಿ Surface tension 
ಪಾರ್ಶ್ವಾಲಂಬಕ Lateral suspen- 


sory 


ಪ್ರಾತ್ಯಕ್ಷತೆ Demonstration 
ಪ್ರಾರಂಭದ ಮಿಶ್ರಣ Starter 
ಪಿತ್ತಧಾತು Cholestrol 
ಪಶಂಗಬಣ್ಣ Brindle 
ಪೀಡೆನಾಶಕ Pesticide 


ಪುನರ್‌ಉದ್ದ ರಣತೆ Repeatability 


ಪುಪ್ಪಸ ಹುಳು Lung worm 
ಪೂರ್ಣಹಾಲ: Whole milk 
ಪೂತಿನಾಶಕ Anticeptic 
ಪ್ಲೊರೋಸಿಸ್‌ ನಂಜುFಃurosis 
ಬದಿಗುರಾಣಿ Parathyroid 
ಬಹುವಾಗಿ Over conditio- 
ಕೊಬ್ಬಿರುವಿಕೆ ned 
ಬಾಷ್ಟೀಕರಿತ Evaporated 
ಬೆಣ್ಣೆಕೊಬ್ಬು Butter fat 
ಬೆದೆಜನಕ ರಸ Estrogen 
ಬೆಡೆಸುತ್ತು. 
ರ" ತುಚಕ್ರ Estrus cycle 
ಭಗಾಂಕುರ Clitoris 
Median snspen- 


ಮಧ್ಯ್ಮಾಲಂಬಕ 
ಕ sory 


ಪಾರಿಭಾಷಿಕ ಶಬ್ದಕೋಶ 


395 


ಮಣಿತ Flexure ರಕ್ತಸಾರ ಪರೀಕ್ಷೆ Serological test 
ಮಯಕ Coma ರಕ್ತಾಧಿಕ್ಕ' Congested 
ಮಂಡಿ ಮತ್ತು ರಕ್ಷಿತ ಗ್ಲೋಬು 

ಚುಂಚುಕಾಲಿನ ಲಿನ್‌ Immune globulin 

ಮಧ್ಯಾವಸ್ಥೆ Boggy hocks ರಕ್ತಸಂಚಯದ 

ಮಾದರಿ Sample ಕಟ್ಟು Cogestion 
ಮಾಲೀಸುಹಣಿಗೆ €ರ೯೯y €೦೫॥ ರಾಷ್ಟ್ರೀಯ ಮೇಳ tional show 
ಮಿದುಳಾಲಕಿ Infundibulum  ರೋಗಪರಿಪಕಾ ವಸ್ಥೆ Incubation 
ಮಿಶ್ರತಳಿ Mixed breeding ಕಾಲ period 
ಮಿಶ್ರಬೆಲೆ Blend price ಲಾಲ್ಗೊಳವೆ ೮೩೧೧೪1೩ 
ಮುಂಜೀವಿಗಳು. "೯೦೩೦2೦೩ ಲೋಳ್ಪರೆ Lining 
ಮುನ್ನಿಲುಗ Prostate ಲೋಳೆ ಪೊರೆ Mucus mem- 
ಮುಸುಡಿ Muzzle brane 
ಮೂಕಬೆದೆ Silent heat ಲೋಮನಾಳ Capiflary 
ಮೂಗರುಳು Caecum ವರ್ಣದಂಡ Chromosome 
ಮೂತ್ರನಾಳ ಗೆಡ್ಡೆ 84/80 ೯೯! ವರ್ಣದ್ರವೃ Pigment 
ಮೂತ್ರಾಪಕರ್ಷಕ Catheter ವಂಶವಾಹಿ Gene 
ಮೂತ್ರಪಿಂಡ ವಂಶವಾಹಿಮಾದರಿ Genotype 
ಬದಿ ನಿರ್ನಾಳಗ್ರಂಥಿ ಸಿರ್ಕೇಗ! £304 ವಾಯುಪೂರಿಕ ination 
ಮೂಳೆಹ:ರಿ Ligament ವಾಯುಶೂನ್ಕಾ 
ಮೆಲುಕುಚೀಲ, ವರಣ Vaccum line 


ಮೆಲುಕುದರ 8೧೧೮೧ 


ಮೆಲುಕು ಜೀವಾಣು Cud inoculdtion 


ಮೊದಲ ಮೊಲೆ 
ಹಾಲು, ಗಿಣ್ಣು 
ಹಾಲು Colostrum 
ಮೊಲೆಬಾವು, 
ಮೊಲೆಯುರಿತ 118515 
ಯುಗ್ಮ Zygote 


ರಂಜಕ ಕೊಬ್ಬು Phospholipids ಶೀತಕ 


Blood serum 
albumin 


ರಕ್ತಸಾರದ 
` ಚಳಿಲೋಳೆ `: 


ವಿದ್ಯುತ್‌ ಚಿಮ್ಮುಕ  81605736]3001- 
ator 
ವಿರೇಚಕ ಪರಿಣಾಮ Lಟxಡtive effect 
ವಿಶಿಷ್ಟ ಕೋಣೆ Stanchion 
ವಿಷಹಾರಿ Antidote 
ವಿಸ್ತರಣಾ ಶಕ್ತಿಪಾತ Expansion 
ಪ್ರಮಾಣ apse ratio 


Refrigerator 


ಶುದ್ಧ ಜಾತಿ 
(ನಮೂನೆ) ಕೀ 1/0 * 


396 ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 
ಶುದ್ಧತಳಿ Pure breed ಸ್ಪಂದನ ಲೋಮಾಂಗ 
ಶುಷ್ಕಅವಧಿ Dry period, ಗಳು, ಬಾಸೆ Ca 
ಶೂನ್ಯ ಸ್ಪಂದನ ವೇಗ Pulsation rate 
ಮೆಯೀಸುವಿಕೆ 2679 8೯೫1೧ ಸಂಪೂರ್ಣ ಯಾಂತ್ರಿ 
ಶೃಂಗ Horn ಕತೆ Automation 
ಸಜ್ಜು ಗೊಳಿಸಿದ ಸಂಮಿಶ್ರ ಪ್ರಾರಂಭಿಕ Complex star- 
ಜಾಗ 11016178 area ವಿಶ್ರಣ ter 
ಸಮಯುಗ್ಮಕ Homozygous ಸ್ರವಣ Lactation 
ಸಮರೂಪೀಕರಣ ಗಂmಂg್ರೀಗಃ- ಸಾಲುಸಂಕರಣ Line breeding 
28೮೦7 ಸಾಗುನಾಘ"-- ಖಾ Duct 
ಸಮಸ್ಟಿ Population ಸಾಂದ್ರೀಕೃತ ಹಾಲು 0ಿ9೫೧೮೧೯೯೩೭೦ರ 
ಸಮಸೂತ್ರಣ Mitosis milk 
ಸರಿಗಲಿಸು Homogeize ಸ್ರಾವಕ ಕಣ, 
ಸವಕಳಿ Depreciation ಸ್ರಾವಕ ಕೋಶ Secretary cell 
ಸಸ್ಯಜನ್ಯ Vegetable ಸ್ರಾವಕ ಕಿರುಕಣ 560೧65೩೯77 2ೂ- 
ಸಸಾರಜನಕ protein nule 
ಸಹಗುಣಾಂಕ Co-efficient ಸೂಕ್ಷ್ಮವಲಯ Microflora 
ಸುಪ್ತವಂಶವಾಹಿ 85೦6೩551೪6 [6೧6 ಸೆಡೆತ Strutting 
ಸ್ವನ ಗ್ರಂಥಿ Mammary gland ಸತ್ತೆ,ವಠಾಸು Placenta 
ಸ್ತನಗಳ ಅಂಗಸತ್ವ Mammary ಸೆಳೆಹಿಡಿತ Retractor 
ಬssues ಸೆಳೆಮರುವರ್ತಿಕ $ucking relfex 
ಸ್ಪನಪುಟ ಪೊರೆ eat cup wal! ಸೊಟ್ಟಮುಖ Wry face 
ಸ್ವನಪುಟಾವರಣ 758 cup ner ಹತ್ತರಿಪುಡಿ " Shavings 
ಸ್ಪನರೆಸಗೊಳ 7686 cistern *ಳಿೆದಿಂಡು Corpus luteum 
ಸರಿತೆಕ್ಕೆ ಕಣವುಳ್ಳ ಗಂಂzygosity ಹಳದಿಂಡು ಜನನಿಕ Luterinizing 
ಸಂಕರಣ ಓಜ ಗಊtೀsis ಹಂಗಾಮಾ Season 
ಸಂಕರೆಣ ಓಜ ಹಾಲ್ಸಕ್ಕರೆ Lactose 
'ರುಕಣೆ Nicking ಹಾಲ್ಹನಕ Lactogen 
ಸಂಕರಮಹಾ ಶಕ್ತಿ. ಟೆಳರ್ರಿ!ರ ೪18೦೪ ಹಾಲುಬಾವಿ Milk well 
.ಸ್ನೆಂದನ ಪ್ರುವಎಣ Pulsation ratie ಹಿಚುಕ ಬುರುಡೆ: ' $qಟze bulb 


ಪಾರಿಭಾಷಿಕ ಶಬ್ಧಕೋಶ 


ಹಿಣಿಯದನ 
ಹಿಮ್ಮರಳಿಕೆ 
ಹುಲ್ಲುಸೆಟೆದೇನೆ 


ಹುಸಿಕ್ಷಯ 


ಹೆಡೆತಲೆ 


Humped cattle ಹೆರುಚುರುಕಿ ರಸ 
Recurrence ಹೇಮಂತ ಯತು 
Low blood ಹೈನಾಗಾರ 
magnesium ಹೈನುದನ 
(8rass tetany) ಹೈನುಗಾರಿಕೆ 
Paratuderwu- ಹೈನಿಗರು 
1015 ಹೊರಸಂಕರಣ 
Poll ಹೊಟ್ಟೆಯುಬ್ಬರ 


397 


Oxytocin 
Fall season 
Diary 

Diary cattle 
Dairying 
Dairymen 
Outcrossing 
Bloat 


0A NU ಹು ಓಡಿ (ಟಿ ಇ 


pe ಉಂ 
ಜಣ“ Ow 


13 


22 
23 


24 


25 
26 
27 


ಕೃಷಿ ವಿಶ್ವನಿದ್ಯಾನಿಲಯದ ಕನ್ನಡ ಪ್ರಕಟಣೆಗಳು 


ಸುಭಿಕ್ಷತೆಗೆ ತೆರೆದ ಬಾಗಿಲು (ದ್ವಿತೀಯ ಮುದ್ರಣ) 
ಪೀಡೆ ನಿರ್ವಹಣೆ 

ಕೀಟ ವಿಂಗಡಣೆ 

ಕೀಟ ಹತೋಟಿ (ದ್ವಿತೀಯ ಮುದ್ರಣ) 

ಸಾಕು ಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ, ಭಾಗ-1 
ತರಕಾರಿ ಬೇಸಾಯ 

ಕೃಷಿ ರಸಾಯನಶಾಸ್ತ್ರ ಶಬ್ದಾರ್ಥ ನಿರೂಪಣಾವಳಿ 
ಮಣ್ಣು ಮತ್ತು ನೀರು ಸಂರಕ್ಷಣಾ ಕೈಪಿಡಿ 

ರೈತರ ನೆಚ್ಚು ಮೆಚ್ಚಿ ನ ಮರಗಳು 

ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ, ಭಾಗ-2 
ಬೀಜಗಣಿತ ಪರಿಚಯ 

ಮಣ್ಣು ಮತ್ತು ನೀರು ನಿರ್ವಹಣೆ 

ಮಣ್ಣು 

ಕೃಷಿ ಸಹಕಾರ 

ಕಳೆಗಳು ಮತ್ತು ಕಳೆಗಳ ನಿಯಂತ್ರಣ 
ಗೋಸಂಪತ್ತು 

ಧಾನ್ಯದಾಸ್ತಾನುತತ್ವ ಮತ್ತು ಪದ್ಧತಿಗಳು 
ಮಣ್ಣಿನ ಫಲವತ್ತತೆ ಹಾಗೂ ಉತ್ಪಾದಕತೆ 
ಪಶುವೈದ್ಯಕೀಯ ವಿಜ್ಞಾನ 

ಹೊಲದ ಬೆಳೆಗಳಿಗೆ ಬೀಳುವ ಕೆಲವು ಕೀಟಗಳು 
ಟ್ರಾಕ್ಟರು ಹಾಗೂ ಅವುಗಳನ್ನು ಸುಸ್ಥಿತಿಯಲ್ಲಿಡುವ 
ಕ್ರಮಗಳು 

ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ, ಭಾಗ-3 
ಕೃಷಿ ವಿಸ್ತರಣ ಶಿಕ್ಷಣ ಪದ್ಧತಿಗಳು 

ಕಣಜದ ಪೀಡೆಗಳು ಮತ್ತು ಅವುಗಳ ಹತೋಟಿ 
ಸಸ್ಯವರ್ಗೀಕರಣಶಾಸ್ತ್ರ . 

ಪೌಷ್ಟಿಕ ಆಹಾರ 

ಕಡಲ ಮೀನುಗಾರಿಕೆ 


* ಪ್ರತಿಗಳು ತೀರಿವೆ. 


ಸಾದಾ ಕ್ಯಾಲಿಕೊ 

2.50 

5.00* 

15.00* 
12.50 

6.25 
12.50* 

5.00 6.25* 
15.00 19.00 
15.00 19.00 
11.25 15.00 

(ಅಚ್ಚಿನಲ್ಲಿದೆ) 
15.00 19.00* 
11.25 15.00+* 

6.25 10.00* 
15.00 19.00* 

6.25 10.00* 

730 11.23 
17.530 21.25% 
7.50 11,258 

8.25 12.00 
7.50 12.50 
10.00 15.00 
25... 36.25 
15.00 19.00 
15.00 20.00 
9.00* 14.00% 

5.00 10.00 


೫ಸೃಷಿ ವಿಶ್ವವಿದ್ಯಾನಿಲಯದ ಕನ್ನಡ ಪ್ರಕಟಣೆಗಳು 


28 
29 


30 
31 


32 
33 
34 


35 


36 


37 
38 


39 
40 
41 
42 


43 


44 
45 


46. 
ಕೀಟಗಳು ಹಾಗೂ ಅವುಗಳ ಹತೋಟ 

, ಹತ್ತಿ (ನೂಲು) ಹಾಗೂ ನಾರಿನ ಬೆಳೆಗಳಿಗೆ ಬೀಳುವ 
ಕೀಟಗಳು ಹಾಗೂ ಅವುಗಳ ಹತೋಟಿ 


47 


ಧಾನ್ಯದ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 

ಕಬ್ಬಿನ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 

ಶಿಶುವಿಹಾರ (ದ್ವಿತೀಯ ಮುದ್ರಣ) 
ಬೇಳೆಕಾಳು ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 

ಕೃಷಿ ಎಂಜಿನಿಯರಿಂಗ್‌ ಪಠ್ಯಪುಸ್ತಕ ಸಮೀಕ್ಷಣೆ 
ಇಲಿಗಳು ಹಾಗೂ ಅವುಗಳ ನಿಯಂತ್ರಣ 
ತರಕಾರಿ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 

ಹಣ್ಣಿನ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 

ಕ್ಕಾನಿಂಗ್‌-ಆಹಾರ ಜೋಪಾಸನೆಯ ಒಂದು 
ಆಧುನಿಕ ವಿಧಾನ 

ಅಲಂಕಾರ ಸಸ್ಯಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 

ಜೀವಕೋಶಕ್ರಿಯಾಶಾಸ್ತ್ರ ಮತ್ತು ಜೀವ 
ರಸಾಯನ ಶಾಸ್ತ್ರ 

ಎಲುಬುಶಾಸ್ತ್ರ 

ಕಡಲೆಕಾಯಿ 

ಗಣಿತಶಾಸ್ತ್ರ ಪ್ರವೇಶಿಕೆ, ಭಾಗ-1 


ತೆಂಗು, ಅಡಿಕೆ, ಇತರ ಗರಿಮರಗಳಿಗೆ ಬೀಳುವ 


ಕೀಟಗಳು ಹಾಗೂ ಅವುಗಳ ಹತೋಟಿ 


ಪ್ಲಾಂಟೇಶನ್‌ ಬೆಳೆಗಳಿಗೆ ಬೀಳುವ ಕೀಟಗಳು 
"ಹಾಗೂ ಅವುಗಳ ಹತೋಟಿ 


ಭಾರತದಲ್ಲಿ ಕೋಳಿಸಾಕಾಣೆ 
ಕಲ್ಲುನಾರು (ಭೂತಾಳೆ) ಗಿಡಗಳು 
ಬೀಜ(ಕಾಳು)ಗಳ ಬೆಳೆಗಳಿಗೆ ಬೀಳುವ 


ಸಾದಾ 


10.75 


4.50 
6 00 


7.50 
9.50 
9.50 


12.50 


16.25 


16.25 


10,75 


20.00 
11,25 
10.00 
25.00 


9.00 


12.00 
22.50 
5.00 


7.50 


10.00 


399 


ಕ್ಕಾಲಿಕೊ 


14.00 
13.25 


21,25 


25.00 
16.25 
15.00 
30.00 


27.50 


400 ಆಧುನಿಕ ಹೈನಾಗಾರೆ ದನೆಗಳ ನಿರ್ವೆ ಜೆ 


ಸಾದಾ ಕ್ಕಾಲಿಕೊ 
48 ಹಸುರೆಲೆ ಗೊಬ್ಬರ, ಮೇವು ಹಾಗೂ ಉಪ್ಪುನೇರಿಳಿ 


ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ 
ಹತೋಟಿ 5.00 


49 ಮಾದಕ (ಹೊಗೆಸೊಪ್ಪು, ಗಾಂಜ) ಮತ್ತು ಸಾಂಬಾರ 
(ಅರಿಶಿನ ಇತ್ಯಾದಿ) ಬೆಳೆಗಳಿಗೆ ಬೀಳುವ ಕೀಟಗಳು 


ಹಾಗೂ ಅವುಗಳ ಹತೋಟಿ 3.75 
50 ಕೃಷಿ ಉಪಯೋಗಿ ಕೆಲವು ವೃಕ್ಷಗಳಿಗೆ ಬೀಳುವ 

ಕೀಟಗಳು ಹಾಗೂ ಅವುಗಳ ಹತೋಟಿ 4.50 
51 ಸಸ್ಯಸಾಮ್ರಾಜ್ಯ 25.00 30.00 
52 ಮಾೂನುಗಾರಿಕೆ 10.00 15.00 
53 ಭಾರತೀಯ ಗ್ರಾಮೀಣ ಯುವಕ ರೈತ ಸಂಘಟನೆ 8.25 13.25 
54 ಗಣಿತಶಾಸ್ತ್ರ ಪ್ರವೇಶಿಕೆ, ಭಾಗ-2 20.00 25.00 
55 ಸಾವಯವ ರಸಾಯನಶಾಸ್ತ್ರ ಪ್ರವೇಶಿಕೆ 14.00 19.00 
56 ಪಶುರೋಗಗಳು ಮತ್ತು ಸಾರ್ವಜನಿಕ ಆರೋಗ್ಯ 10.50 17.50 
57 ಭಾರತದಲ್ಲಿ ಜೇನುಸಾಕಣೆ 20.00 25.00 
58 ಸಾಕುಪ್ರಾಣಿ ಮೂಲದ ಸೊಂಕುರೋಗಗಳು 7.50 12.00 
59 ದೊಡ್ಡರೋಗ 5.00 
60 ಮೂಲ ಅರ್ಥಶಾಸ್ತ್ರ 19.00 24.00 
61 ಜೇನುಸಾಕಣೆ 17.50 22.50 
62 ಕೃಷಿರಸಾಯನಶಾಸ್ತ್ರ ಪಾರಿಭಾಷಿಕ ಶಬ್ದಕೋಶ 3.25: 
63' ಮಣ್ಣು ನಿರ್ವಹಣೆ, ಸಂರಕ್ಷಣೆ ಹಾಗೂ ಜೆಳೆ:ಉತ್ಪಾಡಸೆ: 20:08: 25.00 
64 ಕೃಷಿ ಅನಿಲಯಂತ್ರ ಹಾಗೂ ಟ್ರಾಕ್ಟೆರುಗಳ: 60.00 
65 ಸರಕಾಠಿ:ಬೇಸಾಯ 18:00: 23.00 
66 ಕೋಶ 20:00: 25100 
67 ತರಕಾರಿ'ಚೆಳೆಗಳ ಕೀಟ ನಿಯಂತ್ರಣ 12:50 19.00 
68' ಸಾಕುಪ್ರಾಣಿಗಳ ಭ್ರೂಣಶಾಸ್ತ್ರ 20:00" 25:00 
69 ಸಂಸ್ಕೃತಿಯ ರೂಪಿಕೆಗಳು 17:08" 22:00 
70 ರೇಖಾತ್ಮಕ ಬೀಜಗಣಿತ 30:00: 35:00 
71 ಹುಲಿ--ಭಾರತದ ರಾಷ್ಟ್ರೀಯ ಮೃಗ 20.00" 25.00 
72 ನೀರಾವರಿ ತತ್ವ ಹಾಗೂ ಪದ್ಧತಿಗಳು - 45:00” 50,00 


73 ಮಣ್ಣು ಶಿಲೀಂದ್ರ ಕೈಪಿಡಿ | 45.00 $0.00 


ಕೃಷಿ ಪಿಶ್ವಪಿದ್ಯಾನಿಲಯದ ಕನ್ನಡ ಪ್ರಕಟಣೆಗಳು 


74 
75 
76 
77 
78 


79 


80 


81 
82 
83 
84 
85 
86 
87 
88 


89 
90 


91 


92 
93 
94 


ಪ್ರಾಣಿಗಳ ವರ್ತನೆ 

ಬೆಳೆ ಕೀಟಗಳು ಮತ್ತು ಅವುಗಳ ಹತೋಟಿ 
ಸಸ್ಯತಳಿ ಅಭಿವೃದ್ಧಿ ವಿಧಾನಗಳು 

ಪ್ರಾಣಿಗಳ ಶರೀರಕ್ರಿಯಾಶಾಸ್ತ್ರ 

ಆಹಾರ ಸೂಕ್ಷ್ಮಜೀವಿ ವಿಜ್ಞಾನದಲ್ಲಿ ಪ್ರಾಮುಖ್ಯತೆ 
ಗಳಿಸಿರುವ ಸೂಕ್ಷ್ಮಜೀವಿಗಳು (ಆಹಾರ ಸೂಕ್ಷ್ಮಜೀವಿ 
ವಿಜ್ಞಾನ ಭಾಗ-1) 

ಕೆಲವು ಸಸ್ಯಗಳ ವೈಜ್ಞಾನಿಕ, ಇಂಗ್ಲೀಷ್‌ ಹಾಗೂ 
ಕನ್ನಡ ಹೆಸರುಗಳು 

ಮಾನು ಮತ್ತು ಇತರ ಸಾಗರೋತ್ಸನ್ನ ಆಹಾರಗಳ 
ಶೀತ ಜೋಪಾಸನೆ 

ಸಾಕುಪ್ರಾಣಿಗಳ ಕೀಲು ಮತ್ತು ಸ್ನಾಯುಶಾಸ್ತ್ರ 
ಕುರಿಸಾಕಣೆ 

ಜೋಳ 

ಹಂದಿ ಭ್ರೂಣಶಾಸ್ತ್ರ 

ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 
ದಾಸ್ತಾನು ಕೀಟಗಳು ಹಾಗೂ ಅವುಗಳ ಹತೋಟಿ 
ಮನೆ ಕೀಟಗಳು ಹಾಗೂ ಅವುಗಳ ಹತೋಟಿ 


ಜಾನುವಾರು ಹಾಗೂ ಮನುಷ್ಯರಿಗ ಬೀಳುವ ಕೀಟಗಳು 


ಹಾಗೂ ಅವುಗಳ ಹತೋಟಿ 

ತೆಂಗಿನ ಬೇಸಾಯ 

ಆಹಾರ ರಕ್ಷಣೆ ಮತ್ತು ಕೆಡುವಿಕೆಯ ತತ್ವಗಳು 
(ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ, ಭಾಗ-2) 
ಸೂಕ್ಷ್ಮಜೀವಿಶಾಸ್ತ್ರದ ಬೆಳವಣಿಗೆ ಹಾಗೂ 
ವಿಧಾನಗಳು (ಸೂಕ್ಷ್ಮಜೀವಿ ಜಗತ್ತು, ಭಾಗ-1) 
ಕೃಷಿ ಸಸ್ಯಶಾಸ್ತ್ರ ಪಾರಿಭಾಷಿಕ ಶಬ್ದಕೋಶ 
ಹಸುರು ಸಸ್ಯದ ಜೀವನ 

ಸೂಕ್ಷ್ಮಜೀವಿಗಳ ಚಯಾಪಚಯ (ಜೀವದ್ರವ್ಯ 
ಪರಿಣಾಮ) ಕ್ರಿಯೆಗಳು, ರಚನೆ ಮತ್ತು ಕಾರ್ಯ 
ಸಂಬಂಧ (ಸೂಕ್ಷ್ಮಜೀವಿ ಜಗತ್ತು ಭಾಗ-2) 


401 
ಸಾದಾ ಕ್ಯಾಲಿಕೊ 
17.00 22.00 

125.00 

60,00 
17.00 22.00 
8.00 

(ಅಚ್ಚಿನಲ್ಲಿದೆ) 
20.00 25.00 
(ಅಚ್ಚನಲ್ಲದೆ) 
8.00 13.00 
10.00 15.00 
35.00 40.00 
25.00 30.00 
18.00 
(ಅಚ್ಚಿನಲ್ಲಿದೆ) 
9.00 14.00 
11.00 
17.00 
2.50 
(ಅಚ್ಚಿನಲ್ಲಿದೆ) 
(ಅಚ್ಚಿ ನಲ್ಲಿದೆ) 


42 ಅಧುನಿಕ ಹೈಸಾಗಾರ ದನಗಳ ಫಿರ್ಮಹಣೆ 


ಸಾದಾ ಕ್ಯಾಲಿಕೊ 
95 ವಿವಿಧ ಆಹಾರಗಳು ಕಲುಷಿತವಾಗುವಿಕೆ, ಕೆಡುವಿಕೆ 
ಮತ್ತು ರಕ್ಷಣೆ (ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ ಭಾಗ-3) 17.00 
96 ಸೂಕ್ಷ್ಮಜೀವಿಗಳಿಂದ ಉತ್ಪತ್ತಿಯಾದ ಕಿಣ್ವಗಳು ಪುತ್ತು 
ಆಹಾರೆ ರಕ್ಷಣೆ (ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ ಭಾಗ-2) 1ಅಜ್ಜಿನಲ್ಲಿದೆ) 
97 ರೋಗಕ್ಕೆ ಸಂಬಂಧ ಪಟ್ಟಂತೆ ಆಹಾರೆಗಳು 
(ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ ಭಾಗ-5) ( » ) 
98 ಆಹಾರ ನೈರ್ಮಲ್ಯ ಹತೋಟಿ ಮತ್ತು ರೋಗ ಪರೀಕ್ಷೆ 
(ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ ಭಾಗ-6) ಇ ) 
99 ವೈರಸಗಳು 
(ಸೂಕ್ಷ್ಮಜೀವಿ ಜಗತ್ತು ಭಾಗ-3) ( ತ ) 
100 ದಾಸ್ತಾನು. ಮನೆ, ಜಾನುವಾರು ಹಾಗೂ ಮನುಷ್ಯರಿಗೆ 
ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ ( 
101 ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ ( 
102 ಹಣ್ಣು ಮತ್ತು ತರಕಾರಿ ಸಂರಕ್ಷಣೆ ( ಇ 
( 
( 


ಇ 


103 ಫಾರ್ಮ ನಿರ್ವಹಣೆ ಅರ್ಥಶಾಸ್ತ್ರ 
104 ಮತ್ಸ್ಯಶಾಸ್ತ್ರ 


NE ಬ್ರ 


UNIVERSITY OF ೪ 3೫1೧೫ 
1111101 0:0) ' JT LIBRARY. 


BAR SAL cat. 





